ಸುವರ್ಣ 
ಕಥನ 


೫ ದಾ. ಎಂ. ವೆಂಕಟಸ್ವಾಮಿ 


ಸುವರ್ಣ ಕಥನ 


(ಕೋಲಾರ ಚಿನ್ನದ ಗಣಿಗಳ ಬಹುಮುಖಿ ಅಧ್ಯಯನ) 


ಡಾ. ಎಂ. ವೆಂಕಟಸ್ವಾಮಿ 


ಕೊ 
( 
OL 
€ರಾ 


ಪ್ರಸಾರಾಂಗ 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 


SuUvaRNA KATHANA 


by 

Dr. M. Venkataswamy 

No.4 D, Cosmos Tower 
Klassik Landmark Apartments 
Kasavanahalli Main Road 
Bengaluru - 560 035 


Published by 

Dr. H.D. Prasanth 
Director, Prasaranga 
Kannada University, Hampi 
Vidyaranya 583 276 


Pages: 14 + ೨೦೬ Price: Rs. 180/- 
First Impression : 2019 
www.kannadauniversity.org 


ISBN: 978-93-87135-56-7 
© ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, ೨೦೧೯ 
ಬೆಲೆ ರೂ: ೧೮೦/- 


ಅಕ್ಷರ ಸಂಯೋಜನೆ 

ವಿದ್ಯಾರಣ್ಯ ಗಣಕ ಕೇಂದ್ರ 

ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, ವಿದ್ಯಾರಣ್ಯ ೫೮೩ ೨೭೬ 
ಪುಸ್ತಕ ದೊರೆಯುವ ಸ್ಥಳ 

ಸರಸ್ವತಿ ಪುಸ್ತಕ ಮಾರಾಟ ಮಳಿಗೆ 

ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 

ವಿದ್ಯಾರಣ್ಯ ೫೮೩ ೨೭೬ 

ದೂರವಾಣಿ: ೦೮೩೯೪-೨೪೧೩೧೩ 

ಕನ್ನಡ ವಿಶ್ವವಿದ್ಯಾಲಯ ಪ್ರಾದೇಶಿಕ ಕಚೇರಿ 

ನಂ. ೧, ಕಾನೂನು ಕಾಲೇಜಿನ ಹಳೆಯ ಕಟ್ಟಡ 
ಮೈಸೂರು ಬ್ಯಾಂಕ್‌ ವೃತ್ತ, ಅರಮನೆ ರಸ್ತೆ 
ಬೆಂಗಳೂರು ೫೬೦ ೦೦೯ 

ದೂರವಾಣಿ: ೦೮೦-೨೨೩೭೨೩೮೮ 


ಮುದ್ರಣ 
ಮಾರ್ಕೆಟಿಂಗ್‌ ಕಮ್ಯುನಿಕೇಶನ್‌ ಆ ಕರಡ್‌ ಅಡ್ಡರ್ಟೈಸಿಂಗ್‌ ಲಿ. ಬೆಂಗಳೂರು 


ತ 
ಕನ್ನಡವು ಕನ್ನಡವ ಕನ್ನಡಿಸುತಿರಬೇಕು 


ಕನ್ನಡ-ಕರ್ನಾಟಕ ಕಲಿಕೆಯ ಮುನ್ನಡೆ, ಅಧ್ಯಯನ ಮತ್ತು ಪ್ರಸಾರಕ್ಕಾಗಿ ಶೀ ಪಂಪಾ 
ವಿರೂಪಾಕ್ಷನ ನೆಲೆಯಾದ ಹಂಪಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಸ್ಥಾಪನೆಗೊಂಡಿದೆ. 
ಕನ್ನಡವನ್ನು ಜಾಗತಿಕ ಮಟ್ಟದಲ್ಲಿ ಬೆಳೆಸುವುದು, ಕನ್ನಡದ ಸಾಂಸ್ಕೃತಿಕ ಚಹರೆಗಳನ್ನು 
ವಿಸ್ತರಿಸುವುದು, ಹೊರನಾಡ ಮತ್ತು ಹೊರದೇಶದಲ್ಲಿ ವಾಸಿಸುತ್ತಿರುವವರು ಕನ್ನಡ 
ಡ್‌ ಸಾಹಿತ್ಯ, ಸಂಸ್ಕೃತಿಯನ್ನು ಅಧ್ಯಯನ ಮಾಡಲು ಮುಂದಾದರೆ ಅವರಿಗೆ 
ತರಬೇತಿ ನೀಡುವುದು, ದೇಸಿ ಜ್ಞಾನಶಿಸ್ತುಗಳಾದ ಸ೦ಗೀತ, ರಂಗಕಲೆ, ಜಾನಪದ, 
ಪ್ರತಿಮಾಶಾಸ್ತ್ರ. ವರ್ಣಶಾಸ್ತ್ರ, ಶಿಲ್ಪಶಾಸ್ತ್ರ, ಭಾಷಾಶಾಸ್ತ್ರ, ಹಸ್ತಪ್ರತಿಶಾಸ್ತ್ರ ಶಾಸನಶಾಸ್ತ್ರ, 
ಪುರಾತತ್ನಶಾಸ್ತ್ರ, ಧರ್ಮಶಾಸ್ತ್ರ ತತ್ವಶಾಸ್ತ್ರ ಖಗೋಳಶಾಸ್ತ್ರ ಇತಿಹಾಸ ಅಷ್ಟೇ ಯಾಕೆ; 
ಆಧುನಿಕ ತಂತ್ರಜ್ಞಾನ, ವೈದ್ಯಕೀಯ ಜ್ಞಾನವನ್ನು ಕನ್ನಡದಲ್ಲಿ ಕಲಿಯಲು ಅನುವು 
ಮಾಡುವ ಮತ್ತು ಸಂಶೋಧನೆಗೆ ಅವಕಾಶ ಮಾಡಿಕೊಡುವ ಮೂಲ ಉದ್ದೇಶಕ್ಕಾಗಿ 
ಕನ್ನಡ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿದೆ. “ಕನ್ನಡವು ಕನ್ನಡವ ಕನ್ನಡಿಸುತಿರಬೇಕು 
ಎ೦ಬ ವರಕವಿ ಬೇಂದ್ರೆಯವರ ಮಾತಿನ ಮಧಿತಾರ್ಥವಾಗಿ ಕನ್ನಡ ವಿಶ್ವವಿದ್ಯಾಲಯ 
ತನ್ನ ಕೆಲಸವನ್ನು ಮಾಡುತ್ತಿದೆ. 

೧೯೯೨ರಲ್ಲಿ ಭಾರತವನ್ನು ಜಾಗತೀಕರಣ ನೀತಿಗೆ ಒಗ್ಗೂಡಿಸುವ ಕೆಲಸ ನಡೆಯಿತು. 
ಅಭಿವೃದ್ಧಿ, ಮಾರುಕಟ್ಟೆ, ಶಿಕ್ಷಣ, ಸಂಸ್ಕೃತಿ, ಸಂಶೋಧನೆ ಮುಂತಾದವುಗಳನ್ನು ಜಾಗತಿಕ 
ನೆಲೆಗೆ ಅನುಗುಣವಾಗಿ ಬದಲಾಯಿಸುವ ಪ್ರಯತ್ನ ಆರಂಭವಾಯಿತು. ಕುತೂಹಲದ 
ಸಂಗತಿಯೆಂದರೆ ಅದಕ್ಕೂ ಒಂದು ವರ್ಷ ಹಿಂದೆ ೧೯೯೧ರಲ್ಲಿ ಪ್ರಾದೇಶಿಕ ನೆಲೆಯ 
ಶೋಧ ಹಾಗೂ ಪಸಾರಕ್ಕಾಗಿ ಕನ್ನಡ ವಿಶ್ವವಿದ್ಯಾಲಯ ಜನ್ಮ ತಾಳಿತು. ಕನ್ನಡ ನಾಡಿಗೆ 
ಕನ್ನಡ ವಿಶ್ವವಿದ್ಯಾಲಯ ಬೇಕು ಎಂಬ ಕನಸು ಬಹಳ ಹಿಂದಿನಿಂದಲೂ ಇತ್ತು. 
೧೯೨೫ರಲ್ಲಿ ಬೆಳಗಾವಿ ಸಮ್ಮೇಳನದಲ್ಲಿ ಶ್ರೀ ಬೆನಗಲ್‌ ರಾಮರಾಯರು, ೧೯೩೨ರಲ್ಲಿ 
ಮಡಿಕೇರಿ ಸಮ್ಮೇಳನದಲ್ಲಿ ಶ್ರೀ ಡಿ.ವಿ.ಜಿ.ಯವರು, ೧೯೩೮ರಲ್ಲಿ ಬಳ್ಳಾರಿ ಸಮ್ಮೇಳನದಲ್ಲಿ 
ಶ್ರೀ ದಿವಾಕರ ರಂಗನಾಥರಾಯರು ಮತ್ತು ೧೯೪೩ರಲ್ಲಿ ಶಿವಮೊಗ್ಗ ಸಮ್ಮೇಳನದಲ್ಲಿ 
ಶ್ರೀ ವರಕವಿ ಬೇಂದ್ರೆಯವರು ತಮ್ಮ ಅಧ್ಯಕ್ಷೀಯ ಭಾಷಣಗಳಲ್ಲಿ “ವಿದ್ಯೆಯನ್ನು 
ಕಲಿಯಲು ನಮಗೆ ಕನ್ನಡ ವಿಶ್ವವಿದ್ಯಾಲಯ ಕೊನೆಗೂ ಬೇಕು” ಎಂದಿದ್ದರು. ಹೀಗಾಗಿ 


ಕನ್ನಡ ವಿಶ್ವವಿದ್ಯಾಲಯ ಹಿರಿಯ ಮತ್ತು ನಮ್ಮ ತಲೆಮಾರಿನ ವಿದ್ವಾಂಸರ ಸಾಮೂಹಿಕ 
ಕನಸಿನ ಫಲ. 


ವಿದ್ಯೆಯನ್ನು ಸೃಷ್ಟಿಸುವ, ಸ್ವದೇಶಿ ಸತ್ಯವನ್ನು ಶೋಧಿಸುವ, ಕನ್ನಡದ ಬಹುತ್ತದ 
ನೆಲೆಗಳನ್ನು Je ಅದನ್ನು ವಿಶ್ವಪಜ್ಞೆಯಾಗಿಸುವುದರ ಮಿ ಕನ್ನ ಡವೇ 
ಸತ್ಯ ಎಂಬ ಮಾತನ್ನು ಅಳಿಸಲಾಗದ ರೀತಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಇದುವರೆಗೂ 
ತನ್ನ ಕೆಲಸವನ್ನು KTS ನಡೆಸಿಕೊಂಡು ಬಂದಿದೆ. ಇಪ್ಪತ್ತೊಂದನೆಯ 
ಶತಮಾನದ ಎರಡನೇ ದಶಕ ಮುಗಿಯುತ್ತಿರುವ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯಗಳ 
ಮುಂದೆ ಜ್ಞಾನದ ಉತ್ಪಾದನೆ, ವಿನಿಯೋಗ, ವಿತರಣೆ ಹಾಗೂ ಸಾಮಾಜಿಕ ಫಲಾನು 
ಭವಕ್ಕೆ ಸಂಬಂಧಿಸಿದ "ಬಹುದೊಡ್ಡ ಹೊಣೆಗಾರಿಕೆ ಮತ್ತು ಸವಾಲುಗಳು ನಮ್ಮ 
ಮುಂದಿವೆ. ಇಂದು ಕೇವಲ ಮಾಹಿತಿಗಳನ್ನೇ ಜ್ಞಾನ ಎಂದು ಭಾವಿಸುತ್ತೇವೆ. ಆದರೆ 
ಮಾಹಿತಿ ಕೇಂದ್ರಿತವಾದ ಜ್ಞಾನ ನ ಕರುಳುಬಳ್ಳಿ ಸಂಬಂಧದಿಂದ ದೂರ 
ಹೋಗುತ್ತಿರುವಂತೆ ಭಾಸವಾಗುತ್ತಿದೆ. ಹಾಗೆ ನೋಡಿದರೆ' ನಮ್ಮ ಜನಪದರು ತಮ್ಮ 
ಬದುಕು ಮತ್ತು ದುಡಿಮೆಯ ಭಾಗವಾಗಿ ಜ್ಞಾನವನ್ನು ಸೃಷ್ಟಿಸಿದ್ದಾರೆ. ಇದನ್ನೇ ನಾವು 
ಸಾಂದರ್ಭಿಕ ಸಾಹಿತ್ಯವೆಂದು ಕರೆಯುತ್ತೇವೆ. ಇದು ಕಾಯಕದ ಉಪ ಉತ್ಪನ್ನವಾಗಿ 
ರೂಪುಗೊಂಡಿದ್ದೂ ಹೌದು. ಅಂಥ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಕನ್ನಡ 
ವಿಶ್ವವಿದ್ಯಾಲಯ ತನ್ನ ಪಾಲಿನ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಮುನ್ನಡೆ 
ಯುತ್ತಿದೆ. ಈ ನಡಿಗೆಯಲ್ಲಿ ಬದುಕು-ದುಡಿಮೆ-ಜ್ಞಾನ-ವಿವೇಕ-ತಿಳಿವಳಿಕೆಗಳನ್ನೊಳ 
ಗೊಂಡ ಜೀವಪ್ರಧಾನ ಅಂಶಗಳಿರುವುದನ್ನು ಸಮಾಜಕ್ಕೆ ಮನವರಿಕೆ ಮಾಡಿಕೊಡುವ 
ಗುರುತರವಾದ ಹೊಣೆಗಾರಿಕೆಯೂ ನಮ್ಮ ಮೇಲಿದೆ. ಬಹುಭಾಷೆ, ಬಹುಸಂಸ್ಕೃತಿ, 
ಬಹುಜ್ಞಾನಶಿಸ್ತುಗಳಿಂದ ತನ್ನ ಅರಿವಿನ ಕ್ರಮವನ್ನು ನಿರೂಪಿಸುವುದೇ ಕನ್ನಡದ ದುಡಿಮೆ. 
ರಾಷ್ಟ್ರಕವಿ ಕುವೆಂಪು ಗಾಡಿನ ಹೇಳುವಂತೆ ಕ ಕನ್ನಡಕ್ಕಾಗಿ ಕಿರುಬೆರಳು ಎತ್ತುವ 
ಕೈಂಕರ್ಯವಾಗಿದೆ. 

ಇಂದು ಬಹುಮುಖಿಯಾಗಿ ಜ್ಞಾನ ವಿಕಾಸವಾಗುತ್ತಿದ್ದು, ತಾಂತ್ರಿಕ ಶೋಧಗಳು 
ವಿಶೇಷವಾಗಿ ಡಿಜಿಟಲ್‌ ತಂತ್ರಜ್ಞಾನದ ಮೂಲಕ ವಿಶ್ವಾತ್ಮಕವಾಗಿ ಹರಡಿಕೊಳ್ಳುತ್ತಿರುವ 
ಈ ಸಂದರ್ಭದಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳುವುದು, ಇತರರಿಗೆ ಅರ್ಥ ಮಾಡಿಸು 
ವುದು, ಇದರ ಪ್ರಯೋಜನ ಪಡೆಯುವುದು, ಈ ಎಲ್ಲದರ ನಡುವೆಯೂ ನಮ್ಮ 
ದೇಸಿತನವನ್ನು ಹಸಿರಾಗಿಯೇ ಇರಿಸಿಕೊಳ್ಳುವುದು ನಮಗೊಂದು ಸವಾಲಾಗಿದೆ. 
ಕನ್ನಡ ವಿಶ್ವವಿದ್ಯಾಲಯ ಈ ಸವಾಲಿಗೆ ಮುಖಾಮುಖಿಯಾಗಲು ಬಯಸಿದೆ. ಇದರ 
ಫಲವಾಗಿ ಕನ್ನಡತನವನ್ನು ಅನ್ಯ ಜನರಿಗೂ, ಅನ್ಕರ ಜ್ಞಾನಲಾಭವನ್ನು ಕನ್ನಡಿಗರಿಗೂ 
ದೊರಕಿಸುವುದು ನಮ್ಮ ಆಶಯ. “ಕನ್ನಡವು ಕನ್ನಡವ ಕನ್ನಡಿಸುತಿರಬೇಕು' ಎಂಬ 
ಕವಿವಾಣಿಯ ಆಶಯವನ್ನು ಸಾಕ್ಷಾತ್ಕಾರಗೊಳಿಸುವುದಕ್ಕಾಗಿ ನಮ್ಮ ತ್ರಿಕರಣಗಳೂ 
ಮೀಸಲಾಗಿರಲೆಂಬ ಬಯಕೆ ನಮ್ಮದು. 

ವಿಶ್ವವಿದ್ಯಾಲಯದ ವಿದ್ವಾಂಸರು ಹಾಗೂ ನಾಡಿನ ಹಿರಿಯ, ಕಿರಿಯ ವಿದ್ವಾಂಸರು 
ಕೂಡಿ ಅರಿವಿನ ತೇರನ್ನು ಎಳೆಯಬೇಕಾಗಿದೆ. ಜ್ಞಾನವನ್ನು ಇನ್ನೂ ಹುಲುಸಾಗಿ. ಬೆಳೆಸ 


4 /ಸುವರ್ಣ ಕಥನ 


ಬೇಕಾಗಿದೆ. ದಾಸೋಹ ಭಾವನೆಯಿಂದ ಅದನ್ನು ಹಂಚಬೇಕಾಗಿದೆ. ಅಂದರೆ ಬೋಧನೆ 
ಮತ್ತು ಶೋಧನೆಗಳನ್ನು ಶ್ರೀಸಾಮಾನ್ಯರ ಮನೆ ಮನಗಳಿಗೆ ತಲುಪಿಸುವ ಮತ್ತೊಂದು 
ಅಂಗವೇ ಪ್ರಸಾರಾಂಗ. ಈ ಪ್ರಸಾರಾಂಗದ ಮೂಲಕ ದೇಸಿ ಸಂಸ್ಕೃತಿಯನ್ನು ಜಾಗತಿಕ 
ಮಟ್ಟದಲ್ಲಿ ವಿಸ್ತರಿಸುವ ಕಾಯಕ ಕನ್ನಡ ವಿಶ್ವವಿದ್ಯಾಲಯದಿಂದ ನಿರಂತರವಾಗಿ 
ನಡೆಯುತ್ತಿದೆ ಎಂಬುದು ನಮ್ಮ ಆಶಯವಾಗಿದೆ. 

ಕೋಲಾರದ ಚಿನ್ನದ ಗಣಿಗಳನ್ನು ಕುರಿತ ಅಧ್ಯಯನ ಸುವರ್ಣ ಕಥನ. ಕೋಲಾರದ 
ಚಿನ್ನದ ಗಣಿಗಳು ಬಹಳ ಪ್ರಾಚೀನವಾದವು. ಬ್ರಿಟಿಷರು ಭಾರತಕ್ಕೆ ಆಗಮಿಸುವುದಕ್ಕೆ 
ಮೊದಲೇ ಇಲ್ಲಿ ಚಿನ್ನವನ್ನು ತೆಗೆಯಲಾಗುತ್ತಿತ್ತು ಬ್ರಿಟಿಷರು ತಮ್ಮ ಆಡಳಿತದ ಅವಧಿಯಲ್ಲಿ 
ಇಲ್ಲಿ ಉತ್ಪಾದಿಸಿದ ಅಪಾರ ಪ್ರಮಾಣದ ಚಿನ್ನವನ್ನು ತಮ್ಮ ದೇಶಕ್ಕೆ ಸಾಗಿಸಿದರು. 
ಅತ್ಯಂತ ಬೆಲೆ ಬಾಳುವ ಈ ಲೋಹದ ಉತ್ಪಾದನೆಯ ಹಾದಿ ಅತ್ಯಂತ ಕಠಿಣವಾದುದು. 
ಸಾವಿರಾರು ಅಡಿಗಳ ಆಳದವರೆಗೆ ಕೊರೆದಿರುವ ಸುರಂಗ ಮಾರ್ಗಗಳಲ್ಲಿ ಇಳಿದು 
ಚಿನ್ನದ ಅದಿರನ್ನು ಹೊತ್ತು ತರುವವರು ಬಡ ಕೂಲಿ ಕಾರ್ಮಿಕರು. ಒ೦ದು ಹೊತ್ತಿನ 
ಕೂಳಿಗಾಗಿ ಇಂತಹ ಅಪಾಯಕಾರಿಯಾದ ಕೆಲಸಗಳಲ್ಲಿ ತೊಡಗಬೇಕಾದುದು ಅವರಿಗೆ 
ಅನಿವಾರ್ಯ. ಭೂಮಿಯ ಆಳಕ್ಕೆ ಇಳಿದಾಗ ಅನೇಕ ಬಗೆಯ ಅವಘಡಗಳಿಗೆ ತುತ್ತಾಗುವ 
ಸಂಭವ ಹೆಚ್ಚು ಹೀಗೆ ಅನೇಕ ಮಂದಿ ಕಾರ್ಮಿಕರು ಗಣಿಯ ಸುರಂಗಗಳ ಒಳಗೆ 
ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. ಅಸಂಖ್ಯಾತ ಮಂದಿ ಅಂಗವಿಕಲರಾಗಿದ್ದಾರೆ. 
ಇಷ್ಟೆಲ್ಲ ಅಪಾಯಗಳಿಗೆ ತಮ್ಮನ್ನು ಈಡುಮಾಡಿಕೊಂಡು ಕನಿಷ್ಠ ಕೂಲಿಗೆ ದುಡಿಯುವ 
ಈ ವರ್ಗಕ್ಕೆ ಚಿನ್ನ ಕೈಗೆಟುಕದ ವಸ್ತು. ಚಿನ್ನವನ್ನು ಅದಿರಿನಿ೦ದ ಬೇರ್ಪಡಿಸಲು 
ಬಳಸುವ ಸೈನೈಡ್‌ ಮುಂತಾದ ಆ 2 ಮನ್‌ ಮಾರಣಾಂತಿಕ 
Meus ಎಡೆಮಾಡಿ ಕೊಡುತ್ತವೆ. ಇಂತಹವುಗಳು ನೀರಿನ ಮೂಲಗಳಾದ 
ಕೆರೆ, ಬಾವಿಗಳಿಗೆ ಸೇರಿ ಭೂಮಿಯ ಫಲವತ್ತತೆಯನ್ನು ನಾಶಮಾಡಿವೆ. ಜೊತೆಗೆ 
ಅದಿರು ತ್ಯಾಜ್ಯದ ರಾಶಿ ಭೂಮಿಯನ್ನು ಬರಡಾಗಿಸಿದೆ. ಹಾ ಚಿನ್ನದ ಗಣಿಗಳ 
ಸ್ಥಿತಿಗತಿ, ಕಾರ್ಮಿಕರ ಬವಣೆ, ವೇತನ ತಾರತಮ್ಯ, ಬ್ರಿಟಿಷರ ದಾದ ಆಡಳಿತ, 
ಅದಿರಿನ ತ್ಯಾಜ್ಯದಿಂದಾದ ಹಾನಿ ಮುಂತಾದ ಸಂಗತಿಗಳನ್ನು ಲೇಖಕರು ತಮ್ಮ ಕೃತಿ 
ಸುವರ್ಣ ಕಥನದಲ್ಲಿ ಕೂಲಂಕಷವಾಗಿ ವಿವರಿಸಿದ್ದಾರೆ. ಸನಕ ಮಹತ್ವದ ಕೃತಿಯನ್ನು 


ಈ ಕಾ ಅಚ್ಚುಕಟ್ಟಾಗಿ ಹೊರತರುತ್ತಿರುವ ಪ್ರಸಾರಾಂಗದ ನಿರ್ದೇಶಕರಾದ 
ಡಾ. ಎಚ್‌.ಡಿ. ಪ್ರಶಾಂತ್‌ ಮತ್ತು ಪ್ರಸಾರಾಂಗದ ಸಿಬ್ಬಂದಿ ವರ್ಗದವರಿಗೆ ಕೃತಜ್ಞತೆಗಳು. 
ಇಗ 


ಸ.ಚಿ. ರಮೇಶ 
ಕುಲಪತಿ 


ಪ್ರವೇಶ 


ಒಂದು ದುಡಿಯುವ ದಲಿತ ಜನಾಂಗ; ಒಂದು ಪ್ರದೇಶ, ರಾಜ್ಯ, ದೇಶ ಮತ್ತು 
ದೂರದ ಇಂಗ್ಲೆಂಡ್‌ ದೇಶವನ್ನು ಅಭಿವೃದ್ಧಿ ಪಡಿಸುವುದರೊಂದಿಗೆ ತಾನು ನಡೆಸಿದ 
ಸಂಘರ್ಷದೊಂದಿಗೆ ಸಾಮಾಜಿಕ-ಆರ್ಥಿಕವಾಗಿ ಸ್ವಲ್ಪಮಟ್ಟಗೆ ಗೆದ್ದುನಿಂತ 
ಯಶೋಗಾಥೆಯೇ ಈ ಚಿನ್ನದ ಕಥನ. ಆದರೆ ಈ ಸಂಘರ್ಷದ ಕಥನ ಎಣ್ಣೆ 
ಮುಗಿದ ದೀಪದಂತೆ ಮಧ್ಯದಲ್ಲಿಯೇ ನಂದಿಹೋಯಿತು. ಮೂಲ ಬೇರುಗಳು 
ಕೆಲವು ಅಲ್ಲಿಂದ ಕಿತ್ತುಕೊಂಡು ದೂರಹೋಗಿ ಜೀವನ ಕಟ್ಟಿಕೊಂಡರೆ, ಅಲ್ಲೇ ನಿಂತ 
ಬೇರುಗಳು ಎಂದಿನಂತೆ ಬದುಕಿನ ಜೊತೆಗೆ ಇಂದಿಗೂ ಸಂಘರ್ಷ ನಡೆಸುತ್ತಿವೆ. 

ಭೂಮಿಯ ಸಾವಿರಾರು ಮೀಟರುಗಳ ಆಳದ ಕತ್ತಲ ಸುರಂಗಗಳಲ್ಲಿ ಚಿನ್ನ 
ತೆಗೆಯುತ್ತ ಅನ್ನಕ್ಕಾಗಿ ಹೋರಾಡಿದ ಜನಾಂಗಗಳ ಒಂದು ಯಶೋಗಾಥೆ ಇದು. 
ಈ ಮೂಲದ ತಿರಸ್ಕೃತ ಜನಾಂಗಗಳು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸಮಾನತೆಗಾಗಿ 
ನಿರಂತರ ಹೋರಾಟ ನಡೆಸಿದ ಒಂದು ಅಪರೂಪದ ಕತೆಯೂ ಹೌದು. ಆಳದೊಳಗೆ 
ಪಾತಾಳದೊಳಗೆ ಜೀವನವಿಡೀ ಕತ್ತಲಲ್ಲಿ ಬೆವರು ಬಸಿಯುತ್ತಲೆ ಚಿನ್ನದ ತುಣುಕುಗಳನ್ನು 
ಹೆಕ್ಕುತ್ತಾ ಹೊರಟ ಈ ಗಣಿ ಕಾರ್ಮಿಕರ ಹೆಣ್ಣು ಮಕ್ಕಳ ಕಿವಿ-ಮೂಗುಗಳಲ್ಲಿ 
ಕೊನೆಯವರೆಗೂ ಒಂದೇ ಒಂದು ಚಿನ್ನದ ಎಳೆಯನ್ನೂ ಕಾಣಲು ಸಾಧ್ಯವಾಗಲಿಲ್ಲ. 
ಒ೦ದು ಹೊತ್ತಿನ ಊಟಕ್ಕಾಗಿಯೇ ಇವರ ಪೀಳಿಗೆಗಳು ತಮ್ಮ ಜೀವನವಿಡೀ ಹೋರಾಟ 
ನಡೆಸಿ ಮಣ್ಣು ಪಾಲಾದ ವ್ಯಥೆಯ ಕಥೆ ಇದು. ವಸಾಹತು ಕಾಲಘಟ್ಟದಲ್ಲಿ ಬ್ರಿಟಿಷರು 
ಈ ಕಾರ್ಮಿಕರನ್ನು ನಡೆಸಿಕೊಂಡ ರೀತಿಯಂತೂ ಯಾವುದೇ ನಾಗರಿಕ ಜನಾಂಗ 
ತಲೆ ತಗ್ಗಿಸುವಂಥದ್ದು. 

ಪ್ರಪಂಚದ ಮೂಲೆಮೂಲೆಯಲ್ಲಿ ಚಿನ್ನದ ಚಮಚೆಗಳನ್ನು ಬಾಯಲ್ಲಿ ಇಟ್ಟುಕೊಂಡು 
ಭೂಮಿಗೆ ಇಳಿದು ಬಂದ ರಾಜ-ರಾಣಿಯರು ಮತ್ತು ಅವರ ಪರಿವಾರಗಳು ಚಿನ್ನದ 
ನೀರಿನಲ್ಲಿ ಮುಳುಗಿ ತೇಲಾಡಿದರು. ಮೂಲ ಜನರು ತಮ್ಮ ಬೆವರು ಬಸಿದು ತೆಗೆದುಕೊಟ್ಟ 
ಚಿನ್ನವನ್ನು ಜಗತ್ತಿನಾದ್ಯಂತ ರಾಜಾಧಿರಾಜರು ಸೃಷ್ಟಿಸಿದ ನೂರಾರು ಅದ್ಭುತ ಸ್ಮಾರಕಗಳ 
ಸೌಂದರ್ಯಕ್ಕೆ ಹೇರಳವಾಗಿ ಬಳಸಲಾಯಿತು. ಚಿನ್ನಕ್ಕಾಗಿ ಜಗತ್ತಿನಲ್ಲಿ ಸಾವಿರಾರು 
ಯುದ್ಧಗಳು ನಡೆದು ಲಕ್ಷಾಂತರ ಜನರು ಪ್ರಾಣ ಕಳೆದುಕೊಂಡರು. ಚಿನ್ನದ 
ವ್ಯಾಮೋಹವೇ ಹಾಗೆ. ಪಳಪಳನೆ ಹೊಳೆಯುವ ಈ ಹಳದಿ ಲೋಹ "ರಾಜರ 
ಲೋಹ, ಲೋಹಗಳ ರಾಜ'ನೆಂದು ಖ್ಯಾತಿಗಳಿಸಿ ಚರಿತ್ರೆಯ ಉದ್ದಕ್ಕೂ ಮನುಷ್ಯನ 
ಕಣ್ಣುಗಳಿಗೆ ಆಶ್ಚರ್ಯ, ಅದ್ಭುತ ಮತ್ತು ಮಾಯಾಲೋಕವನ್ನೇ ಸೃಷ್ಟಿಸಿದೆ. 


6 /ಸುವರ್ಣ ಕಥನ 


ಕೆಜಿಎಫ್‌ ಚಿನ್ನದ ಗಣಿಗಳಿಗೆ ಸುಮಾರು ೪೦೦೦ ವರ್ಷಗಳ ಇತಿಹಾಸ ಇರುವುದಾಗಿ 
ಕಂಡುಬಂದಿದೆ. ಜೊತೆಗೆ ವಸಾಹತು ಮತ್ತು ವಸಾಹತೋತ್ತರ ಕಾಲಘಟ್ಟಗಳಲ್ಲಿ ೧೨ 
ದಶಕಗಳ ಕಾಲ ಕ್ರಿಶ.೧೮೮೦ ರಿಂದ ಕ್ರಿಶ.೨೦೦೧ರವೆರಗೆ ಈ ಕಪ್ಪುಶಿಲೆಗಳ ನೆಲದಲ್ಲಿ 
ಸದ್ದು ಗದ್ದಲವಿಲ್ಲದೆ ನಡೆದುಹೋದ ಮೌನ ಕತೆಯೇ ಕೋಲಾರ ಚಿನ್ನದ ಗಣಿಗಳ 
ಈ ಸುವರ್ಣ ಕಥನ. 

ಪುರಾತತ್ವಶಾಸ್ತ್ರ ಸಂಶೋಧನೆಗಳಿಂದ ಕೆಜಿಎಫ್‌ ಪ್ರದೇಶದಲ್ಲಿ ೪೦೦೦ ವರ್ಷಗಳ 
ದನದ ಚಿನ್ನ ಕ್ಕಾಗಿ ಗಣಿ ಚಟುವಟಿಕೆಗಳು ನಡೆದಿರುವುದಾಗಿ ತಿಳಿಯುತ್ತದೆ. 
ಕೆಲವು ವಸ್ತುಗಳನ್ನು ಚ ಡೇಟಿ೦ಗ್‌ ವಿಶ್ಲೇಷಣೆಗೆ ಒಳಪಡಿಸಿದಾಗ ಅವು 
ಕ್ರಿಶ.೫ನೇ ಶತಮಾನದ ವಸ್ತುಗಳಾಗಿದ್ದವು. ಕೆಜಿಎಫ್‌ ವ್ಯಾಪ್ತಿಯಲ್ಲಿರುವ ಚಿಗುರುಗು೦ಟದ 
ಹಳೆ ಗಣಿಗಳಲ್ಲಿ ದೊರಕಿದ ಮರದ ಚೂರುಗಳನ್ನು ಕಾರ್ಬನ್‌ ಡೇಟಿಂಗ್‌ಗೆ 
ಒಳಪಡಿಸಿದಾಗ ಅವು ೨೬೦೦ ವರ್ಷಗಳ ಹಿಂದಿನ ಮರದ ಚೂರುಗಳಾಗಿದ್ದವು. 
ಇದೇ ವ್ಯಾಪ್ತಿಯ ಕೋರಮಂಡಲ, ಮೈಸೂರು ಗಣಿಗಳ ಒಳಗೆ ೨೦೦-೩೦೦ 
ಅಡಿಗಳ ಕೆಳಗೆ ಸುರಂಗಗಳಲ್ಲಿ ಮರದ ದಿಮ್ಮಿಗಳು, ಕಬ್ಬಿಣದ ಬಾಣಲಿ/ಕುಟ್ಟಣಿಗಳು/ 
ಗುಂಡುಗಳು, ಕಲ್ಲಿನ ಪೀಠಗಳು, ಮಡಿಕೆಗಳು ಇತ್ಯಾದಿ ಪುರಾತನ ವಸ್ತುಗಳು 
ದೊರಕಿದ್ದವು. ಆಳದ ಸುರಂಗಗಳಲ್ಲಿ ಒಸ ಸರುತ್ತಿದ್ದ ನೀರನ್ನು ತೆಗೆಯಲು ಮಣ್ಣಿನ 
ಮಡಿಕೆಗಳನ್ನು ಉಪಯೋಗಿಸಲಾಗುತ್ತಿತ್ತು. 

೧೮೮೦ರಲ್ಲಿ ಜಾನ್‌ ಟೇಲರ್‌ ಆಧುನಿಕ ಗಣಿಗಳನ್ನು ಸ್ಥಾಪನೆ ಮಾಡಿದಾಗ ತನ್ನ 
ಜೊತೆಗೆ ಬ್ರಿಟಿಷರು, ಇಟಾಲಿಯನ್ನರು ಮತ್ತು ಇತರ ತ ದೇಶಗಳ ಜನರನ್ನು 
ಕರೆದು ತಂದರು. ಹಿ ಮಧ್ಯೆ ಗಣಿಗಳು ಬೆಳೆಯುತ್ತಿದ್ದಾಗ ಕ್ಯಾಥೋಲಿಕ್‌, 
ಪೊಟೆಸೆ ಸೆಂಟ್ಸ್‌ ಬೌದ್ಧರು, ಮುಸ್ಲಿಮರು ಇಲ್ಲಿಗೆ ಬಂದು ತಮ್ಮ ಸೆನಾ ಬಗ್ಗೆ 
ಪ್ರಚಾರ ಮಾಡತೊಡಗಿದರು. ಇವರ ಜೊತೆಗೆ ಶೈವರು ಮತ್ತು ವೈಷ್ಣವರು 
ತಮಿಳುನಾಡಿನಿಂದ ಪುರೋಹಿತರನ್ನು ಕರೆದು ತಂದು ತಮ್ಮದೇ ವಿಧಾನದಲ್ಲಿ ಪೂಜೆ 
ಮಾಡಿಸತೊಡಗಿದರು. ಎಲ್ಲಾ ತಸ ವಲಸೆ “ದು ಕಾರ್ಮಿಕರನ್ನು ಮತ್ತು 
ಸ್ಥಳೀಯರನ್ನು ತಮ್ಮ ತಮ್ಮ ಧರ್ಮಗಳಿಗೆ ಮತಾಂತರಿಸುವಲ್ಲಿ ಸ್ವಲ್ಪ 'ಮಟ್ಟಿಗೆ 

ಸಸ ಸ 

ಏಷ್ಯಾದಲ್ಲೇ ಮೊದಲ ಬಾರಿಗೆ ಕ್ರಿ.ಶ.೧೯೦೨ರಲ್ಲಿ ಮೈಸೂರು ಮಹಾರಾಜರು 
ಕಾವೇರಿಕೊಳ್ಳದ ಶಿವನಸಮುದ್ರದ ಹತ್ತಿರ ಜಲವಿದ್ಯುತ್‌ ಸ್ಥಾವರ ನಿರ್ಮಿಸಿ ಕೆಜಿಎಫ್‌ಗೆ 
ವಿದ್ಯುತ್‌ ಸಂಪರ್ಕವನ್ನು ಕಲ್ಪಿಸಿದರು. ಎರಡು Ke, ನಂತರ ಬೆಂಗಳೂರಿಗೂ 
ಇಲ್ಲಿಂದಲೇ ವಿದ್ಯುತ್‌ LEE ಅದು ದೇಶದಲ್ಲಿಯೇ ಮೊದಲ ವಿದ್ಯುತ್‌ ಪಡೆದ 
ನಗರವಾಯಿತು. ಅಮೆರಿಕದ ನಯಾಗಾರಾ ಜಲವಿದ್ಯುತ್‌ ಸ್ಥಾವರವನ್ನು ದ 
ಜನರಲ್‌ ಎಲೆಕ್ಟಿಕಲ್ಸ್‌ ಕಂಪನಿಯೇ ಶಿವನಸಮುದದಲ್ಲೂ' ಈ ಸ್ಥಾವರವನ್ನು ನಿರ್ಮಿಸಿತ್ತು 


ಪ್ರವೇಶ /7 


ಆ ಕಾಲಕ್ಕೆ ೧೪೦ ಕಿ.ಮೀ. ದೂರದಿಂದ ವಿದ್ಯುತ್‌ ಕಂಬಗಳನ್ನು ನಿಲ್ಲಿಸಿ ವಿದ್ಯುತ್‌ 
ಸಂಪರ್ಕ "ಕಲ್ಪಿಸಿದ್ದು ಪ್ರಪಂಚದಲ್ಲಿಯೇ ಒಂದು ಅದ್ಭುತ ಕೆಲಸವಾಗಿತ್ತು. ಮೈಸೂರು 
ರಾಜ್ಯ ದಲ್ಲಿಯೇ ಪ್ರಥಮ ಬಾರಿಗೆ ಕ್ರಿ.ಶ.೧೮೬೪ರಲ್ಲಿ ಬೆ೦ಗಳೂರು- -ಮದ್ರಾಸ್‌ ನಡುವೆ 
1.೫.3 ರೈಲು ರಸ್ತೆ ಸ್ಮಯನ್ನು ಅಳವಡಿಸಲಾಯಿತು. ಕ್ರಿ.ಶ.೧೮೯೪ರಲ್ಲಿ ಬಂಗಾರಪೇಟೆ 
ಯಿಂದ ಕೆಜಿಎಫ್‌ಗೆ ೧೬ ಗಲ್‌ ದೂರದ ಬ್ರಾಡ್‌ಗೇಜ್‌ ರೈಲು ರಸ್ತೆಯನ್ನು 
ಮಾಡಲಾಯಿತು. ಕ್ರಿ.ಶ.೧೯೧೧ರಲ್ಲಿ ಕೆಜಿಎಫ್‌ ನಗರ ಜಿಲ್ಲೆಯಲ್ಲಿಯೇ ಹೆಚ್ಚು 
ಸಾಕ್ಟರತೆಯನ್ನು ಸಾಧಿಸಿತ್ತು. ರಾಜ್ಯದಲ್ಲಿಯೇ ಮೈಸೂರು ಜಿಲ್ಲೆಯ ನಂತರ 
ಕ್ರಿ.ಶ.೧೮೬೯ರಲ್ಲಿ ಕೋಲಾರ ಜಿಲ್ಲೆಯ ಗೆಜೆಟಿಯರ್‌ನ್ನು ಹೊರತರಲಾಗಿತ್ತು. 
ಕ್ರಿ.ಶ.೧೮೮೪ರ ಸುಮಾರಿಗೆ ಪ್ರಾರಂಭವಾದ ಕೆಜಿಎಫ್‌ ಗಣಿಗಳ ಆಸ್ಪತ್ರೆ ದೇಶದಲ್ಲಿಯೇ 
ಆ ಕಾಲಕ್ಕೆ ಆಧುನಿಕ ಸವಲತ್ತುಗಳ, ಸುಸಜ್ಜಿತ ಆಸ್ಪತ್ರೆಯಾಗಿ ಹೆಸರು ಗಳಿಸಿತ್ತು. 
ಸುಮಾರು ೪೦೦೦ ವರ್ಷಗಳ ಹಿಂದಿನಿಂದಲೂ ಈ ಚಿನ್ನದ ಬಯಲುಗಳಲ್ಲಿ 
ಚಿನ್ನ ತೆಗೆಯುವ ಚಟುವಟಿಕೆಗಳು ನಡೆದಿದ್ದರೂ ಆಧುನಿಕ ಚಿನ್ನದ ಗಣಿಗಳ ಕಾಲವನ್ನು 
ಬಿಟ್ಟರೆ ಅದಕ್ಕಿಂತ ಹಿಂದಿನ ಕಾಲದ ಯಾವುದೇ ನಿಖರವಾದ ದಾಖಲೆಗಳು 
ದೊರಕುವುದಿಲ್ಲ. ವಸಾಹತು ಕಾಲಘಟ್ಟದೊಂದಿಗೆ ಪ್ರಾರಂಭವಾದ ಈ ಆಧುನಿಕ 
ಗಣಿಗಳ ಉದ್ದಿಮೆ ಇಲ್ಲಿನ ಜನರ ಜೊತೆಗೆ ಸಾಮಾಜಿಕ ಸಂಬಂಧಗಳನ್ನು 
ಹೊಂದಿರುವುದಲ್ಲದೆ ಅನೇಕ ರೀತಿಯ ಬದಲಾವಣೆಗಳಿಗೂ ಕಾರಣವಾಗಿದೆ. ಈ 
ಪ್ರದೇಶ ಶೈಕ್ಷಣಿಕ ಮತ್ತು ಆರ್ಥಿಕತೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಂಡಿದ್ದು 
ದೇಶದ ಮೇಲೆಯೂ ಸ್ವಲ್ಪ ಮಟ್ಟಿಗೆ ಪ್ರಭಾವ ಬೀರಿತು. ಎಶ್ವದ ಎರಡು ಮಹಾಯುದ್ಧಗಳ 
ಕಾಲದಲ್ಲಿ ಬೆಂಗಳೂರಿನಲ್ಲಿ ಅನೇಕ ಕಾರ್ಲಾನೆಗಳು ಮತ್ತು ಕೈಗಾರಿಕಾ ಉದ್ದಿಮೆಗಳು 
ಸ್ಥಾಪನೆಯಾಗಲು ಕಾರಣವಾಯಿತು. ಹಾಗಾಗಿ ಈ ಗಣಿಗಳನ್ನು “ತಾಯಿ ಗಣಿಗಳು' 
ಎಂದು ಕರೆಯಲಾಯಿತು. ೧೨೧ ವರ್ಷಗಳಲ್ಲಿ ತೆಗೆದ ಒಟ್ಟು ಚಿನ್ನ ಸುಮಾರು 
೧೦೦೦ ಟನ್ನುಗಳು. ಆದರೆ ೧೯೪೭ರವೆರಗೆ ಬ್ರಿಟನ್‌ ೬೫೦ ಟನ್ನು ಚಿನ್ನವನ್ನು ತನ್ನ 
ದೇಶಕ್ಕೆ ತೆಗೆದುಕೊ೦ಡು ಹೋಯಿತು. ಈ ಗಣಿಗಳ ಆಳ ೩೨೩೦ ಮೀಟರಗಳು 
ಮತ್ತು ಒಟ್ಟು ಸುರಂಗಗಳ ಉದ್ದ ೧೬೪೭ ಕಿ.ಮೀ.ಗಳು'. ಬ್ರಿಟಿಷರು ಮತ್ತು ಬ್ರಿಟನ್‌ 
ದೇಶ ಪ್ರಪಂಚದಾದ್ಯಂತ ಮೆರೆಯಲೂ ಸ್ವಲ್ಪಮಟ್ಟಿಗೆ ಈ ಗಣಿಗಳು ಕಾರಣವಾಗಿವೆ. 
ಸ್ಥಳೀಯ ಧರ್ಮಗಳು ಮತ್ತು ಜಾತಿಗಳ ಮೇಲೂ ಅಪಾರ ಪ್ರಭಾವ ಬೀರಿತು. 
ಕೆಜಿಎಫ್‌ ಪ್ರದೇಶದಲ್ಲಿ ಮೊದಲಿನಿಂದಲೂ ಚಿನ್ನವನ್ನು ತೆಗೆಯುತ್ತಿದ್ದವರು 
ಸ್ಥಳೀಯರೇ? ಅಥವಾ ಬೇರೆ ಪ್ರದೇಶಗಳಿಂದ ಬಂದವರೆ? ಎನ್ನುವುದು ಇಂದಿಗೂ 
ನಿಗೂಢವಾಗಿಯೇ ಉಳಿದಿದೆ. ಇಲ್ಲಿನ ಚಿನ್ನ ಹರಪ್ಪ ಮೊಹೆಂಜೊ ದಾರೊ ಮತ್ತು 
ಈಜಿಪ್ಟ್‌ ನಾಗರಿಕತೆ ತೊಟ್ಟಲುಗಳವರೆಗೂ ತಲುಪಿರುವ ಆಧಾರಗಳು ಕಂಡುಬಂದಿವೆ. 
೧೨೧ ವರ್ಷಗಳ ಆಧುನಿಕ ಚಿನ್ನದ ಗಣಿಗಳ ಚರಿತ್ರೆ ಮತ್ತು ಈ ಗಣಿಗಳಲ್ಲಿ ದುಡಿದ 


8 /ಸುವರ್ಣ ಕಥನ 


ಆರೇಳು ತಲೆಮಾರುಗಳ ಸಾಂಸ್ಕೃತಿಕ ನೆಲೆಗಟ್ಟನ್ನು ಇಲ್ಲಿ ವಿಶ್ಲೇಷಿಸಲಾಗಿದೆ. ಈ 
ಕೃತಿಯಲ್ಲಿ ಚಾರಿತ್ರಿಕ, ಸಾಂಸ್ಕೃತಿಕ ಮತ್ತು ವೈಜ್ಞಾನಿಕ ವಿಷಯಗಳನ್ನು ಪರಿಶೀಲಿಸಲಾಗಿದೆ. 
ಈ ನೆಲದ ಬಹುಮುಖಿ ಸಂಸ್ಕೃತಿಯಿಂದ, ಈ ಕೃತಿ ಸಾಮಾಜಿಕವಾಗಿ ಮತ್ತು 
ವೈಜ್ಞಾನಿಕವಾಗಿ ಗಮನ ಸೆಳೆಯುತ್ತದೆ ಎನ್ನುವುದು ನನ್ನ ನಂಬಿಕೆ. ಒಟ್ಟನಲ್ಲಿ ಒ೦ದು 
ಗಣಿಯ ಜೊತೆಗೆ ಆರೇಳು ಕಪ್ಪು ಪೀಳಿಗೆಗಳು ತಮ್ಮನ್ನು ತಾವೇ ಶ್ರೀಗಂಧದಂತೆ 
ಘಟ್ಟಿಶಿಲೆಗಳ ಜೊತೆಗೆ ತೇದುಕೊ೦ಡು ಹೇಗೆ ಹೋರಾಟವನ್ನು ನಡೆಸಿದವು ಎನ್ನುವುದನ್ನು 
ಇಲ್ಲಿ ನೋಡಬಹುದು. ಇಂತಹ ಹೋರಾಟಗಳು ವಸಾಹತು ಕಾಲಘಟ್ಟದಲ್ಲಿ ನಮ್ಮ 
ದೇಶದ ಅನೇಕ ಪ್ರಾಂತ್ಯಗಳಲ್ಲಿ ನಡೆದರೂ ಎಲ್ಲೂ ವಸ್ತುನಿಷ್ಟವಾಗಿ ದಾಖಲಾಗಿರುವುದು 
ನನ್ನ ಗಮನಕ್ಕೆ ಬಂದಿಲ್ಲ. ಹಾಗಾಗಿ ಇದು ದಲಿತ ಜನಾಂಗದ ಒಂದು ವಿಶೇಷ 
ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಆರ್ಥಿಕ ಸಂಘರ್ಷದ ಕಥನವಾಗಿ ದಾಖಲೆಗೊಂಡಿದೆ. 
ಹಂಪಿ ವಿಶ್ವವಿದ್ಯಾಲಯಕ್ಕೆ ಮೂಲವಾಗಿ ಒಪ್ಪಿಸಿದ ಮಹಾಪ್ರಬ೦ಧವನ್ನು ಪೂರ್ಣವಾಗಿ 
ಪರಿಷ್ಕರಿಸಿ ಸಂಕ್ಷಿಪ್ತಗೊಳಿಸಿ ಬರೆಯಲಾಗಿದೆ. 


ಪ್ರವೇಶ /9 


ಕೃತಜ್ಞತೆಗಳು 
ಇ 


ಈ ಮಹಾಪ್ರಬಂಧವನ್ನು ರಚಿಸುವಾಗ ಅನೇಕ ವಿದ್ವಾಂಸರು ಮತ್ತು ಮಿತ್ರರಿಂದ 
ಅನೇಕ ರೀತಿಯಲ್ಲಿ ಸಹಾಯ ಪಡೆಯಲಾಗಿದೆ. ಡಾ. ಜಿ. ರಾಮಕೃಷ್ಣ, ಆರ್‌.ಎಚ್‌. 
ಸಾಹುಕಾರ್‌, ಜರಗನಹಳ್ಳಿ ಶಿವಶ೦ಕರ್‌, ನಿಡಸಾಲೆ ಪುಟ್ಟಸ್ವಾಮಯ್ಯ ಮತ್ತು ನಿಡಸಾಲೆ 
ವಿಜಯ್‌. ಡಾ. ಟಿ.ಆರ್‌. ಅನಂತರಾಮು, ಡಾ. ಎಚ್‌.ಎಸ್‌.ಎಂ. ಪ್ರಕಾಶ್‌, ಕೆ. 
ರಾಮಯ್ಯ, ಡಾ. ವಿ. ಮುನಿವೆಂಕಟಪ್ಪ, ಎನ್‌. ಪ್ರಕಾಶ್‌, ಎಂ.ಜಿ. ಮುನಿಯಪ್ಪ, ವಿ. 
ಪ್ರಸಾದ್‌ ಬಾಬು, ಬಾಲಕೃಷ್ಣ(ಕೆಜಿಎಫ್‌), ಪ್ರೊ. ನಟರಾಜ್‌ ಹುಳಿಯಾರ್‌ ಮತ್ತು 
ಚಂದ್ರಶೇಖರ್‌ ಆಲೂರು. ಹಾಗೆಯೇ ರಾಜ್ಯದ ಅನೇಕ ಪುಸ್ತಕ ಭಂಡಾರಗಳು, 
ಕೆಜಿಎಫ್‌ ಮೈನಿಂಗ್‌ ಲೈಬ್ರರಿ ಮುಖ್ಯಸ್ಥರು ಮತ್ತು ಚಿತ್ರಗಳನ್ನು ಒದಗಿಸಿದವರಿಗೆಲ್ಲ 
ನಾನು ಆಬಾರಿಯಾಗಿದ್ದೇನೆ; ಮುಖ್ಯವಾಗಿ ಶ್ರೀಮತಿ ಬ್ರಿಡ್ಡಟ್‌ ವೈಟ್‌ ಕುಮಾರ್‌ 
ಅವರಿಗೆ. 

ಈ ಮಹಾಪ್ರಬಂಧವನ್ನು ಹಂಪಿ ವಿಶ್ವವಿದ್ಯಾಲಯಕ್ಕೆ ಒಪ್ಪಿಸಿ ಡಿ.ಲಿಟ್‌ ಪಡೆಯುವ 
ವರೆಗೂ ನನ್ನ ಬೆನ್ನಿಗೆ ನಿಂತ ಪ್ರೊ. ಸಿ. ವೆಂಕಟೇಶ್‌ ಮತ್ತು ಶ್ರೀಮತಿ ಆಶಾ ವೆಂಕಟೇಶ್‌ 
ಅವರಿಗೆ ವಿಶೇಷ ಕೃತಜ್ಞತೆಗಳು. ಹಾಗೆಯೇ ನನ್ನ ಆತ್ಮೀಯ ಮಿತ್ರರಾದ ಪ್ರೊ. ಮೊಗಳ್ಳಿ 
ಗಣೇಶ್‌ ಅವರಿಗೂ ಕೂಡ. ಈ ಮಹಾಪ್ರಬಂಧದ ಮೌಲ್ಯಮಾಪಕರಾದ ಪ್ರೊ. ಎಂ. 
ಚಂದ್ರ ಪೂಜಾರಿ ಮತ್ತು ಪ್ರೊ. ನಿಜಗುಣಪ್ಪ(ಗುಲ್ಲರ್ಗ ವಿ.ವಿ.); ಹಾಗೂ ಪಾಂಡುರಂಗ 
ಬಾಬು ಅವರಿಗೆ. 

ಈ ಮಹಾಪ್ರಬಂಧವನ್ನು ಪ್ರಕಟಿಸಿರುವ ಕನ್ನಡ ವಿಶ್ವವಿದ್ಯಾಲಯದ ಮಾನ್ಯ 
ಕುಲಪತಿಗಳಾದ ಡಾ. ಸ.ಚಿ. ರಮೇಶ, ಮಾನ್ಯ ಕುಲಸಚಿವರಾದ ಡಾ. ಎ. ಸುಬ್ಬಣ್ಣ 
ರೈ ಮತ್ತು ಪ್ರಸಾರಾಂಗದ ನಿರ್ದೇಶಕರಾದ ಡಾ. ಎಚ್‌.ಡಿ. ಪ್ರಶಾಂತ್‌ ಅವರಿಗೆ 
ಮತ್ತು ಅವರ ಸಿಬ್ಬಂದಿ ವರ್ಗದವರಿಗೆ ನನ್ನ ವಿಶೇಷ ಕೃತಜ್ಞತೆಗಳು. ಕೊನೆಯದಾಗಿ 
ನನ್ನ ತಾಪತ್ರಯಗಳನ್ನೆಲ್ಲ ಸಹಿಸಿಕೊಳ್ಳುತ್ತಿರುವ ನನ್ನ ಪ್ರೀತಿಯ ಪತ್ನಿ ಶ್ರೀಮತಿ ಸುಶೀಲ 
ಮತ್ತು ಯುರೋಪ್‌ನಲ್ಲಿರುವ ನನ್ನ ಮಗ ಎಂ.ವಿ. ಕ್ರಾಂತಿಗೆ. 


ದ್‌ ಎಂ. ವೆಂಕಟಸ್ವಾಮಿ 


10 /ಸುವರ್ಣ ಕಥನ 


ಭಾಗ-೧ 

ಚಿನ್ನದ ಗಣಿಗಾರಿಕೆಯ ಇತಿಹಾಸ /೧ 

ಅಧ್ಯಾಯ ೧ 

ವೇದ ಪುರಾಣಗಳಲ್ಲಿ ಚಿನ್ನ /೩ 

ಬೈಬಲ್‌ನಲ್ಲಿ ಕೆಜಿಎಫ್‌ ಚಿನ್ನ 

ಹೆರೋಡೋಟಸ್‌ 

ಮೆಗಸ್ತಾನೀಸ್‌ ಮತ್ತು ಟೇಸಿಯಾಸ್‌ 

ಈಜಿಪ್ಟ್‌ನಲ್ಲಿ ಹುಟ್ಟಿದ ರಸವಿದ್ಯೆ/ಆಲ್‌ಕೆಮಿ 

ಸ್ವರ್ಣ ಭೂಮಿ ಭಾರತ 

ಸಿಂಧೂ ನಾಗರಿಕ ತೊಟ್ಟಿಲು ತಲುಪಿದ ಕೆಜಿಎಫ್‌ ಮತ್ತು ಹಟ್ಟಿ ಗಣಿಗಳ ಚಿನ್ನ 
ಅಶೋಕನ ಕಾಲದ ೧೧ ಶಿಲಾಶಾಸನಗಳು 

ಅಧ್ಯಾಯ ಪಿ 

ಕರ್ನಾಟಕ ಭೂವಿಜ್ಞಾನ ಮತ್ತು ಕೆಜಿಎಫ್‌ ಗಣಿಗಳ ಮೂಲಯೋಜನೆ /೧೬ 
ಲೆಫ್ಟಿನೆಂಟ್‌ ಜಾನ್‌ ವಾರನ್‌ 

ಮೂಲವಾಸಿ ಚಿನ್ನ ಶೋಧಿಸಿದವರು ದಲಿತರೆ! 

ಮೈಕೆಲ್‌ ಲ್ಯಾವೆಲ್ಲೆ 

ಕೋಲಾರ್‌ ಕನ್‌ಸೆಷನರೀಸ್‌ 

ಜಾನ್‌ ಟೇಲರ್‌-111: ಆಧುನಿಕ ಚಿನ್ನದ ಗಣಿಗಳ ಪಿತಾಮಹ 
ಲಿಟ್ಲ್‌ ಇಂಗ್ಲೆಂಡ್‌ 

ಗಣಿಗಾರಿಕೆಯ ಆರಂಭಿಕ ದಿನಗಳು 

ಗಣಿಗಾರಿಕೆಯ ಮೂಲ ಯೋಜನೆ 

ಬೆಂಕಿಯೊಡನೆ ಹೋರಾಟ 

ಪಿ.ಬೋಸ್‌ವರ್ತ್‌ ಸಿತ್‌(೧೮೮೮-೮೯) 

ಅಧ್ಯಾಯ ೩ 

ಕರ್ನಾಟಕ ಚಿನ್ನದ ಪರಂಪರೆ ಮತ್ತು ಗಣಿಗಾರಿಕೆ /೩೪ 

ಕನ್ನಡ ನಾಡು ಚಿನ್ನದ ಬೀಡು 


ಮಧ್ಯ ಯುಗದ ಗಣಿಗಳು 

ಕ್ಯಾಪ್ಟನ್‌ ಲಿಯೋನಾರ್ಡ್‌ ಮನ್‌ ಮತ್ತು ಪ್ರೊ.ಆಲ್ವಿನ್‌ 
ಚಿನ್ನ ಎಂಬ ಮಾಯಾ ಲೋಹ 

ಪಾತಾಳದ ಕಡೆಗೆ ಪಯಣ 

ಅದಿರಿನ ಸಂಸ್ಕರಣೆ 

ಕಾವಲುಪಡೆ ಮತ್ತು ಕಳ್ಳತನ 

ಕೆಲವು ಕುತೂಹಲಕರ ಘಟನೆಗಳು 

ಆತ್ಮಹತ್ಯೆ ಮಾಡಿಕೊ೦ಡ ಬಿಳಿ ಅಧಿಕಾರಿಗಳು 
ಅಧ್ಯಾಯ ೪ 

ಗಣಿ ಅಭಿವೃದ್ಧಿಯ ಚಾರಿತ್ರಿಕ ಹೆಜ್ಜೆಗಳು /೫೧ 

ಗಣಿಗಳ ಆಧುನಿಕ ಆಸ್ಪತ್ರೆ 

ಗಣಿಗಳಲ್ಲಿ ಅಪಾಯ 

ಏಷ್ಯಾದಲ್ಲೇ ಮೊದಲ ವಿದ್ಯುತ್‌ ಸಂಪರ್ಕ 
ಶಿಲಾಸ್ಫೋಟಗಳ ಬೆನ್ನತ್ತಿ 

೧೯೪೯ರ ಒಂದು ರೋಚಕ ಅನುಭವ - ಎ ಸತ್ಯಪಾಲ್‌ 
ಪ೦ಜರಗಳ ಜೊತೆಗೆ ಸಿಗ್ನಲ್‌ ಸಂಪರ್ಕ 

ಗಣಿ ಕಾರ್ಯಾಗಾರಗಳು 

ಗಣಿ ನಗರದ ಅಭಿವೃದ್ಧಿ 

ರಾಬರ್ಟ್‌ಸನ್‌ಪೇಟೆ ಮತ್ತು ಆಂಡ್ರ್‌ಸನ್‌ಪೇಟೆ 
ಬಿಇಎಂಎಲ್‌ ಕಾರ್ಯ್ಪಾನೆ 

ಅಧ್ಯಾಯ ೫ 

ಗಣಿಗಳು ನಷ್ಟದ ಹಾದಿಯಲ್ಲಿ /೭೬ 

ಮೈಸೂರು ರಾಜ್ಯಕ್ಕೆ ಗೌರವ ಧನ 

ಗಣಿಗಳ ರಾಷ್ಟ್ರೀಕರಣ 

ಅಧ್ಯಾಯ ೬ 

ಗಣಿ ಕಂಪನಿಗಳ ಉಳಿದ ಸಂಪತ್ತು ಮತ್ತು ಪರ್ಯಾಯ ಯೋಜನೆಗಳು /೮೫ 
ನೀರು ತುಂಬಿದ ಪಾತಾಳ ಅಣೆಕಟ್ಟುಗಳು 

ಕೆರೆಗಳ ಜಿಲ್ಲೆ ಕೋಲಾರ 

ಜಲವಿದ್ಯುತ್‌ ಯೋಜನೆ 

ಬಾರ್ಕ್‌ ಮತ್ತು ಟಿಐಎಫ್‌ಆರ್‌ 


12 /ಸುವರ್ಣ ಕಥನ 


ಫ್ಲೋಟೇಶನ್‌ ಮತ್ತು ಅದಿರು ಆಯ್ಕೆ 
ಗಣಿಗಾರಿಕೆಯ ದುಷ್ಪರಿಣಾಮಗಳು 
ಗಣಿತ್ಯಾಜ್ಯ ಗುಡ್ಡಗಳು 

ಜಲಮಾಲಿನ್ಯ 

ಅನ್ನಕ್ಕಾಗಿ ಚಿನ್ನ ಹುಡುಕುವ ಜಲಗಾರರು 


ಭಾಗ ೨ 


ಚಿನ್ನದ ಗಣಿಗಾರಿಕೆಯಿಂದ ಸಾಮಾಜಿಕ ಆರ್ಥಿಕತೆಯ ಮೇಲೆ ಪರಿಣಾಮಗಳು /೧೦೩ 


ಅಧ್ಯಾಯ ೭ 

ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಿವರ್ತನೆ /೧೦೫ 

ಶೈವ ಮತ್ತು ವೈಷ್ಣವ ಧರ್ಮಗಳು 

ಬೌದ್ಧ ಧರ್ಮ 

ಕ್ರೈಸ್ತ ಧರ್ಮ 

ಚರ್ಚ್‌ಗಳು-ಯುರೋಪಿಯನ್ನರು ಮತ್ತು ಆಂಗ್ಲೋ-ಇಂಡಿಯನ್ನರು 
ಮಡಗಾಸ್ಕರ್‌ದಿಂದ ಕೆಜಿಎಫ್‌ ತಲುಪಿದ ಗುಲ್‌ಮೊಹರ್‌ 
ಜಂಖಾನಾ ಫುಟ್ಬಾಲ್‌ ಮೈದಾನ 

ವಿದ್ಯಾದಾನಿಗಳು ಮತ್ತು ವಿದ್ಯಾಮಂದಿರಗಳು 

ಚಲ್ಲಪ್ಪನ ವಿದ್ಯಾದೇಗುಲ 

ಬಿಜಿಎಂಎಲ್‌ ಇಂಗ್ಲಿಷ್‌ ಶಾಲೆ 

ಕೆಜಿಎಫ್‌ ಪ್ರಥಮ ದರ್ಜೆ ಕಾಲೇಜು 

ಅಧ್ಯಾಯ ೮ 

ಕಾರ್ಮಿಕರ ಕೊನೆಯಿಲ್ಲದ ಸಮಸ್ಯೆಗಳು /೧೨೫ 

ದಿನ ಕೂಲಿ ಮತ್ತು ಸಂಬಳ 

ಹೆಚ್ಚುತ್ತಿದ್ದ ಬೆಲೆಗಳು 

ಕಾರ್ಮಿಕರ ಗೈರುಹಾಜರಿ, ಗ್ರಾಚ್ಯುಟಿ ಮತ್ತು ಬಡ್ತಿ 
ಸರಿದೂಗದ ಮನೆ ವೆಚ್ಚ ಮತ್ತು ಸಂಬಳ 

ಸಾಲದ ವರ್ತುಲದಲ್ಲಿ ಸಿಕ್ಕಿಕೊಂಡ ಕಾರ್ಮಿಕರು 
ಕಾರ್ಮಿಕರ ವಸತಿ ಮತ್ತು ಸ್ವಾಸ್ಥ್ಯಪಾಲನೆ 

ಅಧ್ಯಾಯ ೯ 

ಕಾರ್ಮಿಕರ ದುಡಿತ, ಆರೋಗ್ಯ ಮತ್ತು ಅಪಘಾತಗಳು /೧೪೩ 
ಕಾರ್ಮಿಕರ ಮದ್ಯಪಾನ ಗಾಂಜಾ ಅಫೀಮು 


ಪರಿವಿಡಿ /13 


ಸಿಲಿಕೊಸಿಸ್‌/ನ್ಯುಮೊಕೊನಿಯೋಸಿಸ್‌ 

ಭೀಕರ ಸಾಂಕ್ರಾಮಿಕ ರೋಗಗಳು 

ಭೀಕರ ಅಪಘಾತಗಳು ಮತ್ತು ಅತ್ಯಲ್ಪ ಪರಿಹಾರ 

ಸುರಕ್ಷತೆ ಮತ್ತು ಪರಿಹಾರ 

ಅಧ್ಯಾಯ ೧೦ 

ಸಾಮಾಜಿಕ ಸಂಘರ್ಷ: ಜಾತಿ, ವರ್ಗ ಮತ್ತು ಕಾರ್ಮಿಕ ಸಂಘಟನೆಗಳು /೧೫೯ 
ಕಾರ್ಮಿಕರ ಮುಷ್ಕರಗಳು 

೧೯೪೦ರ ದೊಡ್ಡ ಮುಷ್ಕರ 

ಜಾತಿ, ವರ್ಗ ಮತ್ತು ರಾಷ್ಟ್ರೀಯತೆ 

ಜಾತಿ, ವರ್ಗ ಮತ್ತು ಕಮ್ಯೂನಿಸ್ಟರು 

ಕಾರ್ಮಿಕರು ಮತ್ತು ರಾಜಕೀಯ 

ಪ್ರತಿಭಟನೆ ಮತ್ತು ಬಂದ್‌ 

ಸಾಮಾಜಿಕ ಸಂಘರ್ಷಗಳು 

ಅಧ್ಯಾಯ ೧೧ 

ಸ್ವಾತಂತ್ರ್ಯ ಪೂರ್ವದಲ್ಲಿ: ಅಪಾಯ, ಅಪರಾಧ ಮತ್ತು ಶಿಕ್ಷೆ 1/೧೮೧ 
ಗೂಂಡಾ ಕಾಯಿದೆ ಮತ್ತು ದಂಡ 

ವಿಶ್ವ ಮಹಾಯುದ್ದಗಳು ಮತ್ತು ಪರಿಣಾಮ 

ಉಪಸಂಹಾರ 

ಇಂದಿನ ಕೆಜಿಎಫ್‌ 

ಉಳಿದ ದಾರಿಗಳು 

ಸಮಾಜ ಕವಲು ದಾರಿಯಲ್ಲಿ 

ಅನುಬಂಧಗಳು / ೨೦೩ 

ಕರ್ನಾಟಕದಲ್ಲಿ ಸಣ್ಣ ಪ್ರಮಾಣದಲ್ಲಿ ಚಿನ್ನ ದೊರಕುವ ಸ್ಥಳಗಳು 
ಕೆಲವು ಚಾರಿತಿಕ ಘಟನೆಗಳು 

ಹೆಚ್ಚಿನ ಓದಿಗಾಗಿ ಆಕರ ಗಂಥಗಳು 


14 /ಸುವರ್ಣ ಕಥನ 


ಭಾಗ-೧ 


ಚಿನ್ನದ ಗಣಿಗಾರಿಕೆಯ ಇತಿಹಾಸ 


ಗಣಿ ಕಾರ್ಮಿಕನ ಪುತ್ಥಳಿ 


ಚಿನ್ನದ ಗಣಿಗಾರಿಕೆಯ ಇತಿಹಾಸ /೧ 


ಅಧ್ಯಾಯ ೧ 


ವೇದ ಪುರಾಣಗಳಲ್ಲಿ ಚಿನ್ನ 


ಹೆಣ್ಣನ್ನು ಬಿಟ್ಟರೆ ಮಾನವನ ಹುಚ್ಚು ಹೊನ್ನು, ಮಣ್ಣು. ಆದರೆ ಹೆಣ್ಣು- 
ಗಂಡು ಇಬ್ಬರ ಹುಚ್ಚು ಹೊನ್ನು. ಸಂಸ್ಕೃ ತದಲ್ಲಿ ಚಿನ್ನದ ಬಗ್ಗೆ ೨೦ಕ್ಕಿಂತ ಹೆಚ್ಚು 
ಹೆಸರುಗಳು ಕಂಡುಬರುತ್ತವೆ. ಅಂದರೆ ತ! ಪುರಾತನ ಭಾಷೆಯಾದ ಸಂಸ್ಕೃತದಲ್ಲಿ 
ಚಿನ್ನದ ಬಗ್ಗೆ ಹೆಚ್ಚು ಹೆಸರುಗಳು ಇರುವುದರಿಂದ ಚಿನ್ನದ ವ್ಯಾಮೋಹ ಬಹಳ 
ಹಿಂದಿನದು ಎನ್ನಬಹುದು. ಇದರ ಜೊತೆಗೆ ಅನೇಕ ದೇಶಿ ಭಾಷೆಗಳಲ್ಲಿ, ಉಪಭಾಷೆ 
ಗಳಲ್ಲಿ ಮತ್ತು ಬುಡಕಟ್ಟು ಭಾಷೆಗಳಲ್ಲೂ ಚಿನ್ನಕ್ಕೆ ನೂರಾರು ಹೆಸರುಗಳಿವೆ. ಯಗ್ವೇದ, 
ಶಾಸ್ತ್ರಗಳು, ಪುರಾಣಗಳು, ರಾಮಾಯಣ, ಮಹಾಭಾರತ ಇತ್ಯಾದಿ ಗ್ರಂಥಗಳಲ್ಲೂ 
ಚಿನ್ನದ ಬಗ್ಗೆ ಹೇರಳ ಉಲ್ಲೇಖಗಳಿವೆ. ಹೀಬ್ರೂ ಗ್ರೀಕ್‌ ಮತ್ತು ರೋಮನ್‌ ಭಾಷೆಗಳಲ್ಲೂ 
ಚಿನ್ನದ ಬಗ್ಗೆ ಹಲವು ರೀತಿಯ ವಿವರಗಳು ದೊರಕುತ್ತವೆ. ಚರಿತ್ರೆಯ ಉದ್ದಕ್ಕೂ 
ಎಲ್ಲಾ ಭಾಷೆಯ ಸಾಹಿತ್ಯದಲ್ಲೂ ಚಿನ್ನದ ಬಗ್ಗೆ ವಿಪುಲ ವಿವರಣೆಗಳು ದೊರಕುತ್ತವೆ. 
ಆದರೆ ಚರಿತ್ರೆಯಲ್ಲಿ ಚಿನ್ನವನ್ನು ಯಾರು ತೆಗೆಯುತ್ತಿದ್ದರು? ಎಲ್ಲೆಲ್ಲಿ ಗಣಿಗಳಿದ್ದವು 
ಎನ್ನುವ ವಿವರಗಳು ಎಲ್ಲಿಯೂ ನಿಖರವಾಗಿ ದಾಖಲಾಗಿಲ್ಲ. ಚಿನ್ನಕ್ಕೆ ೬೦೦೦ ವರ್ಷಗಳ 
ಚರಿತ್ರೆ ಇದ್ದರೂ ತೀರಾ ಇತ್ತೀಚೆಗೆ ಅ೦ದರೆ ಕಳೆದ ೩೦೦ ವರ್ಷಗಳಲ್ಲಿ ಚಿನ್ನದ 
ಗಣಿಗಳ ಎವರಗಳನ್ನು ಪ ಪ್ರಪಂಚದಾದ್ಯಂತ ಕೂಲಂಕಷವಾಗಿ ದಾಖಲಿಸಲಾಗಿದೆ. 
ಆದಿಮಾನವ ಜ್‌ ತಬ ವರ್ಷಗಳ ಹಿಂದೆಯೇ ಲೋಹಗಳನ್ನು 
ಉಪಯೋಗಿಸುತ್ತಿದ್ದುದಾಗಿ ತಿಳಿದುಬಂದಿದ್ದು ಆ ಕಾಲಕ್ಕೆ ಚಿನ ವನ್ನು ಮನುಷ್ಯ 
ಉಪಯೋಗಿಸುತ್ತಿದ್ದ. ಎಂಬುದಾಗಿ ನಂಬಲಾಗಿದೆ. ಆದರೆ ದ ಹ 
ಹಿಂದೆ ಚಿನ್ನ ಕ್ಕಾಗಿ ಗುಂಡಿಗಳನ್ನು ಮತ್ತು ಗಣಿಗಳನ್ನು ತೋಡಿರುವ ಚಿಹೆ ಗಳು ಎಲ್ಲಿಯೂ 
ಕಾಣಿಸುವುದಿಲ್ಲ] ನದಿ ದಡಗಳಲ್ಲಿ, ನಾಗರಿಕ ತೊಟ್ಟಿಲುಗಳು ಉದಯಿಸುತ್ತಿದ್ದ ಕಾಲದಲ್ಲಿ 
ಅನೇಕ ದೇಶಗಳ ಜನರು ಪಶ್ಚಿಮ ಕಡಲಿನ ಮೂಲಕ ದಕ್ಷಿಣ ಭಾರತದ ಜೊತೆಗೆ 
ಸಂಬಂಧಹೊಂದಿದ್ದು, ಅವರಲ್ಲಿ ಸಿಂದ್‌ಬಾದನೂ ಒಬ್ಬ. ಸಿ೦ದ್‌ಬಾದ್‌ ಮತ್ತು ಆತನ 
ಅರಬ್‌ ದೇಶಗಳ ಮಿತ್ರರು ಪಶ್ಚಿಮ ಕಡಲಿನ ಮೂಲಕ ಮಸಾಲೆ ಪದಾರ್ಥಗಳನ್ನು 
ಕೊಂಡೊಯ್ಯತ್ತಿದ್ದುದಾಗಿ ತಿಳಿದುಬರುತ್ತದೆ. ಮಸಾಲೆಗಳ ಜೊತೆಗೆ ಚಿನ ವನ್ನು ಸಹ 
ಅವರು ತೆಗೆದುಕೊಂಡು ಹೋಗುತ್ತಿದ್ದರು ಎ೦ಬ ಉಲ್ಲೇಖಗಳು ದೊರಕುತ್ತವೆ. 


ವೇದ ಪುರಾಣಗಳಲ್ಲಿ ಚಿನ್ನ /೩ 


ಮುಟ್ಟದ್ದೆಲ್ಲ ಚಿನ್ನವಾಗಬೇಕೆಂದು ವರ ಕೇಳಿ ಅನಂತರ ತಿನ್ನುವ ಅನ್ನವೇ 
ಚಿನ್ನವಾದಾಗ ವರವನ್ನು ಹಿಂತೆಗೆದುಕೊಳ್ಳುವಂತೆ ಮೈದಾಸ hel 
MTS ಗೀಸ್‌ ಕತೆ. ಪ್ರಖ್ಯಾತವಾಗಿದೆ. ತೆ ಜಗತ್ತು ಇದರಿಂದ ಯಾವ 
ಪಾಠವನ್ನೂ ಕಲಿಯಲಿಲ್ಲ. ಕೀಳು ಲೋಹಗಳನ್ನು ಚಿನ್ನವನ್ನಾಗಿ ಮಾರ್ಪಡಿಸುವ 
ತಂತ್ರವನ್ನು ಹುಡುಕಲು ಹೊರಟ ಮಾನವ, ರಾಸಾಯನ ವಿಜ್ಞಾನದಲ್ಲಿ ಹಲವು 
ಬೆಳವಣಿಗೆಗಳಿಗೆ ಕಾರಣವಾದದ್ದು ಎಸ್ಮಯವೇ ಸರಿ. ಸೀಸ, ಸಾರ ತಾಮ್ರ 
ಮುಂತಾದ ಲೋಹಗಳನ್ನು ಚಿನ್ನವನಾಗಿ ಪರಿವರ್ತಿಸಲು ಹಲವು ತಂತ್ರಗಳನ್ನು 
ಬಳಸಿದ. ಜೊತೆಗೆ ಸ್ಪರ್ಶಮಣಿ ಎಂಬ "ಕಲ್ಪನೆಯ ಕಲ್ಲನ್ನು ಹುಡುಕಲು ಹೊರಟ. 
ಹಾಗೆ ಮುಪ್ಪನ್ನು ಹೊಡೆದೋಡಿಸಿ ಚಿರಯೌವನ ನೀಡುತ್ತದೆಂದು ಭ್ರಮಿಸಿ ರಸವನ್ನು 
ಅನ್ವೇಷಿಸಲು ತೊಡಗಿಕೊಂಡ. 

ಲೋಹಶಾಸ ಸದಲ್ಲಿ ಕಂಡರಿಯದ ಅತ್ಯಂತ ಶ್ರೇಷ್ಟ ಕುಸುರಿ ಕೆಲಸವನ್ನು ಚಿನ್ನದಲ್ಲಿ 
ಮೊದಲಿಗೆ ಮಾಡಿದವರು ಈಜಿಪ್ಟಿಯನರು. ಚಿನ್ನದ ಗಣಿಗಳನ್ನು 'ಮೊದಲಿಗೆ 
ತೋಡಿದವರೆಂದರೆ ರೋಮನ್ನರು. ಗಣಿ ಎದ್ಕೆಯಲ್ಲಿ ಚ ತಂ ತ್ರಗಳನ್ನು ಮಾಡಿದ್ದು 
ಚಿನ್ನದ ಗಣಿಗಳಲ್ಲೇ. ರಸ ವಿದ್ಯಾ ಪರಿಣಿತರು ಕೀಳು ಲೋಹಗಳನ್ನು ಚಿನ ವನ್ನಾಗಿ 
ತಾ ಅದಮ್ಯ ಉತ್ಸಾಹದಲ್ಲಿ ಚಿನ್ನಕ್ಕೆ ಬದಲಾಗಿ ಜೀವ ಹವ te 
ಔಷಧಿಗಳನ್ನೇ ಕೊಟ್ಟರು. ನುಬಿಯಾದವರನ್ನು ಗುಲಾಮರನ್ನಾಗಿ ಈಜಿಪ್ಟ್‌ 
ಬಳಸಿಕೊಂಡಿದ್ದು ಚಿನ್ನಕ್ಕಾಗಿಯೆ. ರೋಮ್‌, ಸ್ಟೇನ್‌ ದೇಶದ ಮೇಲೆ ದಾಳಿ ಮಾಡಿದ್ದು 
ಚಿನ್ನಕ್ಕಾಗಿಯೇ. ಸ್ಪ್ಯಾನಿಷರು ದಕ್ಷಿಣ ಅಮೆರಿಕವನ್ನು ದೋಚಿದ್ದು ಈ ಹಳದಿ 
ಲೋಹಕ್ಕಾಗಿಯೇ. ರೋಮನ್ನರು ಬೇಕಾಬಿಟ್ಟಿಯಾಗಿ ಚಿನ್ನ ಬಳಸಿದ್ದರಿಂದ ಅವರ 
ಆರ್ಥಿಕ ವ್ಯವಸ್ಥೆಯೇ ಕುಸಿದುಹೋಯಿತು. 

ಕಪ್ಪು ಸಮುದ್ರದ ದಂಡೆ "ವರಾ' ಎನ್ನುವ ಸ್ಥಳದಲ್ಲಿ ಕ್ರಿ.ಶ.೧೯೭೨ರಲ್ಲಿ ಮೊಹಿದೆ 
ಎ೦ಬ ವಿಜ್ಞಾನಿ ಹಿಂದಿನ ಕಾಲದ ಜನರು ಸಂಗ್ರಹಿಸಿದ್ದ ಚಿನ್ನದ ಒಂದು ಖಜಾನೆಯನ್ನೇ 
ಕಂಡುಹಿಡಿದು, ಪ್ರಪಂಚದಲ್ಲಿ ಮೊದಲ ಬಾರಿಗೆ ಕಾಣಿಸಿದ ಅತ್ಯಂತ ಹಳೆಯ ಚಿನ್ನದ 
ತಿಜೋರಿ ಇದಾಗಿತ್ತು. ಬಲ್ಗೇರಿಯಾದ ಈ ಚಿನ್ನದ ತಿಜೋರಿಯಲ್ಲಿ ವಿವಿಧ ಆಕಾರದ 
ಶುದ್ಧ ಚಿನ್ನದ ೨೦೦೦ ಉಂಡೆಗಳು ದೊರೆಕಿದ್ದವು. ಎಲ್ಲವನ್ನು ತೂಕ ಹಾಕಿದಾಗ 
೫.೫೦ಕೆ.ಜಿ ತೂಗಿತ್ತು. ಈ ಚಿನ್ನ ರುಮೇನಿಯಾದ ಆಲ್ಫ್ಸ್‌ ಪರ್ವತಗಳ ನಡುವೆ 
ಟ್ರಾನ್ಸಿಲ್‌ವೇನಿಯಾ ಪ್ರದೇಶದಲ್ಲಿ ನೆಲದಲ್ಲಿ ತೋಡಿದ ಗುಂಡಿಗಳಿಂದ ತೆಗೆದಿರ 
ಬಹುದೆಂದು ಊಹಿಸಲಾಯಿತು. 
ಬೈಬಲ್‌ನಲ್ಲಿ ಕೆಜಿಎಫ್‌ ಚಿನ್ನ: ಮೇರು ಪರ್ವತದ ಸುತ್ತ ಹರಿಯುವ ಜ೦ಬೂ ನದಿಯನ್ನು 
ಚಿನ್ನಕ್ಕೆ ಸಂಬ೦ಧಪಟ್ಟಂತೆ ನಮ್ಮ ಪ್ರಾಚೀನರು ಹೆಸರಿಸಿದಂತೆ, ಬೈಬಲ್‌ ಕೂಡ ಚಿನ್ನಕ್ಕೆ 
ಮಹತ್ತರ ಸ್ಥಾನ ನೀಡಿದೆ. ಬೈಬಲ್‌ನ ಜನಿಸಿಸ್‌ ೨-೨ ೧೦ರಲ್ಲಿ ಚಿನ್ನದ ನಾಡನ್ನು 


೪ /ಸುವರ್ಣ ಕಥನ 


ಹೆಸರಿಸುತ್ತ ಈಡನ್‌ನಿಂದ ನದಿಯೊಂದು ಹರಿದು ತೋಟವನ್ನೆಲ್ಲ ತೋಯಿಸಿ ಅನಂತರ 
ನಾಲ್ಕು ಕವಲಾಯಿತು, ಎನ್ನಲಾಗಿದೆ. ಮೊದಲ ಶಾಖೆಯ ಹೆಸರು ಪಿಶಾನ್‌, ಈ 
ನದಿಯೇ ಹಾಯ್‌-ಇ-ಲಾಹ್‌ ಎ೦ಬ ಪ್ರಾಂತ್ಯದಲ್ಲಿ ಹರಿಯುತ್ತದೆ. ಅದು ಚಿನ್ನದ 
ನಾಡಾಗಿದ್ದು ಅಲ್ಲಿ ದೊರಕುವ ಚಿನ್ನ ಉತ್ಕಷ್ಟವಾದದ್ದು ಎಂದು ನಂಬಲಾಗಿದೆ. 

ಇಸ್ರೇಲಿನ ದೊರೆ ಸೊಲೊಮನ್‌ ಅನೇಕ ವರ್ಷಗಳ ಕಾಲ ಓಫಿರ್‌ ದೇಶದ 
ಕಡೆಗೆ ತನ್ನ ದೇಶದ ವ್ಯಾಪಾರಿಗಳನ್ನು ಕಳುಹಿಸಿ ತಾನು ನಿರ್ಮಿಸುತ್ತಿದ್ದ ಅದ್ಭುತ 
ಕಲೆಯ ಅರಮನೆಗಳು ಮತ್ತು ದೇವಾಲಯಗಳನ್ನು ಸುಂದರಗೊಳಿಸಲು ಚಿನ್ನ 
ವಜ್ರ ಮತ್ತಿತರ ವಸ್ತುಗಳನ್ನು ತರಿಸಿಕೊಳ್ಳುತ್ತಿದ್ದುದಾಗಿ ತಿಳಿದುಬರುತ್ತದೆ. ಬೈಬಲ್ಲಿನ 
ಅದೇ ಅಧ್ಯಾಯಗಳಲ್ಲಿ ಇಸ್ರೇಲಿನ ಚಿನ್ನದ ಭಂಡಾರದ ಬಗ್ಗೆ ಹೇರಳ ಉಲ್ಲೇಖಗಳಿವೆ. 
ಸೊಲೊಮನ್‌ಗೇಕ್ರಿ.ಪೂ.೯೭೩-ಕ್ರಿ.ಪೂ.೯೩೩) ಸಿರಿಯಾದ ದೊರೆ ನೀಡುತ್ತಿದ್ದ 
ಕಾಣಿಕೆಯಲ್ಲಿ ಹತ್ತು ಟ್ಯಾಲೆಂಟ್‌ (7೩ಗಪುರಾಣ ಕಾಲದ ಕಾಸುಗಳು) ಬೆಳ್ಳಿ ಮತ್ತು 
೬೦,೦೦೦ ಚೂರು ಚಿನ್ನವರುತ್ತಿತ್ತಂತೆ. ಟೈರೆಯ ದೊರೆ ಹಿರಂ, ಜೆರುಸಲೆಂನ 
ಮಂದಿರವನ್ನು ಅಲಂಕರಿಸಲು ದೊರೆ ಸೊಲೊಮನ್‌ಗೆ ಒಮ್ಮೆ ೧೨೦ ಟ್ಯಾಲೆಂಟ್‌, 
ಮತ್ತೊಮ್ಮೆ ೪೨೦ ಟ್ಯಾಲೆಂಟ್‌ ಚಿನ್ನವನ್ನು ಕಳುಹಿಸಿದ ಉಲ್ಲೇಖಗಳಿವೆ. 

ಈ ೪೨೦ ಟ್ಯಾಲೆಂಟ್‌ ಚಿನ್ನ ಅಂದಿಗೆ ಅಗೋಚರ ನಾಡಾದ ಓಫಿರ್‌ನಿಂದ 
ಬಂದ ಚಿನ್ನ ಎಂದು ತಿಳಿಯುತ್ತದೆ. ಓಫಿರ್‌ ಎಂದರೆ ಯಾವ ನಾಡು ಎಂಬುದು 
ಬಹಳ ದಿನಗಳವರೆಗೂ ನಿಗೂಢವಾಗಿತ್ತು. ಇದು ಮೊಜಾಂಬಿಕ್‌, ಅರೇಬಿಯ, 
ಇಂಡಿಯ, ಶ್ರೀಲಂಕಾ, ಮಲಯ ಇವುಗಳಲ್ಲಿ ಯಾವುದಾದರೂ ಒಂದು 
ದೇಶವಾಗಿರಬಹುದು ಎಂದು ಮೊದಲಿಗೆ ಊಹಿಸಲಾಗಿತ್ತು. ದೊರೆ ಸೊಲೊಮನ್‌, 
ತನಗೊಂದು ನೌಕೆಯನ್ನು ನಿರ್ಮಿಸಲು ಫೀನಿಷಿಯನ್ನರಿಗೆ ಅಪ್ಪಣೆ ಮಾಡಿದ. 
ಫೀನಿಷಿಯನ್ನರು ಸೊಲೊಮನ್‌ ದೊರೆಯ ಆಜ್ಞೆಯನ್ನು ವಿನಮ್ರಪೂರ್ವಕವಾಗಿ 
ನೆರವೇರಿಸಿದರು. ಅದನ್ನು ಪ್ರಯೋಗಾರ್ಥ ಕ್ರಿರ್ಪೂಳ೫ರಲ್ಲಿ ಓಫಿರ್‌ ನಾಡಿಗೆ 
ಕೊಂಡೊಯ್ದರು. ಮರಳಿ ಬರುವಾಗ ಹೇರಳ ಚಿನ್ನ, ಆನೆ ದ೦ತ, ಕಪಿಗಳು, ನವಿಲುಗಳು 
ಮತ್ತು ಆಲ್‌ಮಗ್‌ ಮರಗಳನ್ನು ತಂದರು ಎಂದು ಬೈಬಲ್‌ನಲ್ಲಿ ಉಲ್ಲೇಖಿಸಲಾಗಿದೆ. 

ಬೈಬಲ್‌ನಲ್ಲಿ ಬರುವ ಓಫಿರ್‌ ಎನ್ನುವ ಪ್ರದೇಶ ಬಹಳ ವರ್ಷಗಳ ಕಾಲ 
ನಿಗೂಢವಾಗಿದ್ದು ಪ್ರಖ್ಯಾತ ಭಾಷಾಶಾಸ್ತ್ರಜ್ಞ ಮ್ಯಾಕ್ಸ್‌ಮುಲ್ಲರ್‌ ಅವರು ಹೀಬ್ರೂ 
ಭಾಷೆಯಲ್ಲಿ ಐವರಿ, ಏಪ್‌, ಪಿಕಾಕ್‌ ಪದಗಳು. ಸಂಸ್ಕೃತದಿಂದ ಬಂದವು ಎನ್ನುವುದನ್ನು 
ತೋರಿಸಿದ ಮೇಲೆ ಓಫಿರ್‌ ಎಂದರೆ ಅದು ಭಾರತ ಎನ್ನುವುದು ಸಾಬೀತಾಯಿತು. 
ಜೊತೆಗೆ ಆಲ್‌ಮಗ್‌ ಎಂದರೆ ಕರ್ನಾಟಕದಲ್ಲಿ ದೊರಕುತ್ತಿದ್ದ ಶ್ರೀಗಂಧ ಮರಗಳು 
ಎನ್ನುವುದು ತಿಳಿಯಿತು. ಇದರಿಂದ ಓಫಿರ್‌ ಎಂದರೆ ದಕ್ಷಿಣ ಭಾರತದ ಕರ್ನಾಟಕ 
ಪ್ರದೇಶ ಎನ್ನುವುದು ಸಾಬೀತಾಯಿತು. 


ವೇದ ಪುರಾಣಗಳಲ್ಲಿ ಚಿನ್ನ /೫ 


ಆದರೆ ಕೆಲವು ಆಧುನಿಕ ಅರ್ಥಶಾಸ್ತ್ರಜ್ಞರು ಮೇಲಿನ ಕಲ್ಪನೆಯನ್ನು ನಿರಾಕರಿಸುತ್ತ, 
ಸೊಲೊಮನ್‌ ರಾಜನ ಕಾಲದಲ್ಲಿ (ಕಿ.ಪೂ.೯೫೦) ಭಾರತ ನಾಗರಿಕತೆಯ 
ಹಾದಿಯಲ್ಲಿದ್ದು, ಟಾರಿಶಿಸ್‌ ವ್ಯಾಪಾರಸ್ತರು ಓಫಿರ್‌ನಿಂದ ಚಿನ ವನ್ನು ಒಂದು ವೇಳೆ 
ಪಡೆದುಕೊಳ್ಳುತ್ತಿದ್ದರು ಎಂದುಕೊಂಡರೆ. ಬದಲಿಗೆ ಕೊಡಲು ಅವರಲ್ಲಿ ಸ ವಸ್ತುಗಳು 
ಏನಿದ್ದವು ಸ ಪ್ರಶ್ನಿಸುತ್ತಾರೆ. ಭಾರತ ಅನೇಕ ವರ್ಷಗಳ ಕಾಲ ಚಿನ ವನ್ನು ತನ್ನಲ್ಲೇ 
ಸ೦ಗ್ರಹಿಸಿ ಇಟ್ಟುಕೊಂಡಿದ್ದು. ಅದು ಕ್ರಿ.ಪೂ.೪೦೦ರವರೆಗೂ ಮುಂದುವರೆದಿತ್ತು ಮತ್ತು 
ಅದಕ್ಕಾಗಿಯೆ ಭಾರತ “ಚಿನ್ನದ ತಳ” ಎಂದೇ ಖ್ಯಾತಿ ಪಡೆದಿತ್ತು ಎನ್ನು ವುದು ಕಲವರ 
ವಾದ. 
ಪರ್ಷಿಯಾ ರಾಜ ಡೇರಿಯಸ್‌ಗೆ ಪಟ್ರಸಿ (ಭಾರತ) ದೇಶ ಮಾತ್ರ ಚಿನ್ನವನ್ನು 
ಕೊಡುತ್ತಿತ್ತು ಎನ್ನು ವುದಾಗಿ ಕ್ರಿ. ಪೂ.೩೦೦ ವರ್ಷಗಳ ಹಿಂದೆ ಡ್‌ 
ದಾಖಲಿಸಿದ್ದಾರೆ. ಕ್ರಿ.ಶ.೭೭ರಲ್ಲಿ ಫ್ಲಿನಿ ತನ್ನ ಸಂಚಿಕೆಯಲ್ಲಿ ಹೀಗೆ ದಾಖಲಿಸಿದ್ದಾರೆ: 
'ಕಪಟಲಿಯ ಪಠ್ರತಗಳ ಕೆಳಗೆ ನೈರಯ "ದೇಶದಲ್ಲಿ ಇಂಡಿಯನ್ನರು ಚಿನ್ನ ಮತ್ತು 
ಬೆಳ್ಳಿ ತೆಗೆಯುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಕಪಟಲಿಯ ಎನ್ನುವುದು ಗಾ 
ಮೌಂಟ್‌ ಅಬು ಪಠ್ವತಗಳಾದ ರಾಜಸ್ಥಾನ ಮತ್ತು ಗುಜರಾತ್‌ ಪರ್ವತ ಶ್ರೇಣಿಗಳಲ್ಲಿರುವ 
ಪ್ರದೇಶ'. 
ಪರ್ಷಿಯಾದ ದೊರೆ ಡೇರಿಯಸ್‌ನ (ಕ್ರಿಪೂ.೫೨೨-ಕ್ರಿ.ಪೂ.೪೮೬) ಆಡಳಿತಕ್ಕೆ 
ಭಾರತದ ಸಿಂಧೂ ಪದೇಶದ ಸ ಸ್ವಲ್ಪ ಭಾಗ ಸೇರಿದ್ದು ಅದನ್ನು ೨೦ ಕ್ಷತ್ರಪ ಗಳನ್ನಾಗಿ 
ವಿಂಗಡಿಸಲಾಗಿತ್ತು ಪ್ರತಿ ಕ್ಷತ್ರಪದಿಂದಲೂ ಅವನು ಪೊಗದಿ ಪಡೆಯುತ್ತಿದ್ದ ಎಂಬುದಾಗಿ 
ತಿಳಿದುಬರುತ್ತದೆ. ಉಳಿದೆಲ್ಲ ದೇಶಗಳು ಬೆಳ್ಳಿಯಲ್ಲಿ ಅವನಿಗೆ ಪೊಗದಿ ನೀಡಿದರೆ 
ಸಿ೦ಧೂ ಪ್ರದೇಶ ಮಾತ್ರ ಚಿನ್ನದ ಧೂಳಿನಲ್ಲಿ ಪೊಗದಿ ಕೊಡುತ್ತಿತ್ತಂತೆ. ಇಂಡಿಯಾದಿಂದ 
ಅವನ ಭಂಡಾರಕ್ಕೆ ಪ್ರತಿವರ್ಷವೂ ೩೬೦ ಟ್ಯಾಲೆಂಟ್‌ ಚಿನ್ನ ಸೇರ್ಪಡೆಯಾಗುತ್ತಿತ್ತು 
ಎಂದು ಹಿರೋಡೋಟಸ್‌ ಕ್ರಿಪೂ.೪೮೪ರಲ್ಲಿ ಉಲ್ಲೇಖಿಸಿದ್ದಾರೆ. ಜೊತೆಗೆ ಚಿನ್ನದ 
ಗಣಿ ಮಾಡುತ್ತಿದ್ದ ವಿಧಾನವನ್ನು ಅತ್ಯಂತ ಸೋಜಿಗದ ರೀತಿಯಲ್ಲಿ ನಿರೂಪಿಸುತ್ತ. 
ಇರುವೆಗಳು ನೆಲವನ್ನು ಬಗೆದು ಚಿನ್ನದ ರಾಶಿಯನ್ನು ಮೇಲೆ ಗುಡ್ಡೆ ಹಾಕುತ್ತಿದ್ದವು. 
ಎನ್ನುತ್ತಾನೆ. ಅದರೆ ಅಂಥಹ ಇರುವೆಗಳ ಬಗ್ಗೆ ಯಾವುದೇ ವೈಜ್ಞಾನಿಕ ಪುರಾವೆಗಳು 
ಇಲ್ಲ. 
ಹೆರೋಡೋಟಸ್‌: ಇಂಡಿಯಾ ದೇಶದಲ್ಲಿನ ಚಿನ್ನದ ಬಗ್ಗೆ ಹೆರೋಡೋಟಸ್‌ 
ಹೀಗೆ ದಾಖಲಿಸಿದ್ದಾನೆ. “ಚಿನ್ನದ ಕಾಸ್ಟಾಟಿರಸ್‌ (ಗಾಂಧಾರ ರಾಜ್ಯ-ಪೇಷಾವರ ಮತ್ತು 
ರಾವಲ್ಲಿಂಡಿಯನ್ನೊ ಳಗೊಂಡ ಭಾಗ, ಇದು ಕಾಶ್ಮೀರವೆಂಬ ಅಭಿಪ್ರಾಯವೂ ಇದೆ) 
ಮತ್ತು ಪತ್ರಿಕೆ (ಆಫ್‌ಘಾನಿಸ್ತಾನ) ನಾಡುಗಳಿಗೆ ಸಮೀಪದಲ್ಲಿರುವ ಇಂಡಿಯಾ 
ದೇಶದವರು ಬ್ಯಾಕ್ಟೀಯ ದೇಶದವರಂತೆ ಜೀವನ ನಡೆಸುತ್ತಾರೆ. ಇವರು ಇಂಡಿಯಾ 


ದೇಶದ ಉತರದಲ್ಲಿ ವಾಸ ಮಾಡುತ್ತಾರೆ. ಇಂಡಿಯಾ ದೇಶದವರಲ್ಲಿ ಹೆಚ್ಚಿನ 
ಸಮರೋತ್ಸಾಹಿಗಳಾದ ಇವರು ಚಿನ್ನವನ್ನು ತರಲು ಹತ್ತಿರದಲ್ಲೇ ಇರುವ ಮರಳುಗಾಡಿಗೆ 
ಹೋಗುತ್ತಾರೆ. ಸಿಂಧೂ ನದಿಯ ಪಶ್ಚಿಮದಲ್ಲಿರುವ ಈ ಮರಳುಗಾಡಿನಲ್ಲಿ 
ನಾಯಿಗಳಿಗಿಂತ ಚಿಕ್ಕದಾದ, ನರಿಗಳಿಗಿಂತ ದೊಡ್ಡದಾದ ಇರುವೆಗಳಿವೆ. ಪರ್ಷಿಯಾ 
ದೇಶದ ರಾಜನು ಈ ಇರುವೆಗಳನ್ನು ಸಾಕಿಕೊಂಡಿದ್ದಾನೆ. ಗಿಸನ ಇರುವೆಗಳಂತೆ 
ಈ ಇರುವೆಗಳು ನೆಲವನ್ನು ಕೊರೆದು ಮರಳನ್ನು ಹೊರಗೆ ಗುಡ್ಡೆ ಹಾಕುತ್ತವೆ. ಈ 
ಮರಳಿನಲ್ಲಿ ಚಿನ್ನ ಬೆರೆತಿದ್ದು ಇಂಡಿಯನ್ನರು ಈ ಮರಳನ್ನು ಒಂಟೆಗಳ ಮೇಲೆ 
ಹೇರಿಕೊಂಡು ಹೋಗುತ್ತಾರೆ”. 

ಮೆಗಸ್ತಾನೀಸ್‌ ಮತ್ತು ಟೇಸಿಯಾಸ್‌: ಮೆಗಸ್ತಾನೀಸ್‌ (ಕ್ರಿ ಪೂ.೩೦೨-ಕ್ತಿಪೂ.೨೮೮) 
ಕೂಡ, ಪೂರ್ವದ ಗಡಿಗಳಲ್ಲಿರುವ ದರ್ದಾಯಿ ಜನರು, ಇರುವೆಗಳು ಕೂಡಿ ಹಾಕಿದ 
ಚಿನ್ನವನ್ನು ಸೋಸಿ ತೆಗೆದು ವ್ಯಾಪಾರಸ್ಥ ರಿಗೆ ಮಾರುತ್ತಾರೆಂದು ಬರೆದ. ಅಲೆಕ್ಸಾಂಡರ್‌ 
ಜು ತ್ರೆಗೆ ಮೊದಲು ಓಂ ಬಗ್ಗೆ ಹೆಚ್ಚು ತಿಳಿವಳಿಕೆ ನೀಡಿದ್ದು ಟೇಸಿಯಾಸ್‌ ರ 
(ಕ್ರಿಪೂ.೪೧೬) “ಇಂಡಿಕಾ” ಎಂಬ ಪುಸ್ತಕ. ಪರ್ಷಿಯಾದಲ್ಲೇ ಕುಳಿತು ಭಾರತಕ್ಕೆ 
ಬರುತ್ತಿದ್ದ ವ್ಯಾಪಾರಸ್ಥರಿಂದ ಸಂಗಹಿಸಿದ ಮಾಹಿತಿಗಳ ಮೇರೆಗೆ ಬರೆದ ಈ ಗಂಥದಲ್ಲಿ 
ಟಿಬೆಟ್‌ ಪ್ರಸ್ಥಭೂಮಿಯಲ್ಲಿ ಚಿನ್ನ ದೊರೆಯುತ್ತಿದ್ದ ಉಲ್ಲೇಖವಿದೆ. ಟೇಸಿಯಾಸ್‌, 
ಮರಳಿನಲ್ಲಿ ಚಿನ್ನ ದೊರೆಯುತ್ತದೆ. ಎಂದು ನಂಬಿರಲಿಲ್ಲ. ಆತನಿಗೆ ಪ ಪ್ರಸ್ಥಭೂಮಿಯಲ್ಲಿ 
ಗಣಿ ಮಾಡಿ ಚಿನ್ನ ತೆಗೆಯುತ್ತಿದ್ದ ವಿಷಯ ಮಾತ್ರ ತಿಳಿದಿತ್ತು. ನಾಲ್ಕು ಕಾಲಿನ 
ಪಕ್ಷಿಗಳು ಗಿಫಿನ್‌ ಲ ದೊಡ್ಡವಾಗಿದ್ದು ಅವು ಚಿನ ವನ್ನು ಕಾವಲು 
ಕಾಯುತ್ತವೆಂದು ಬ್ಯಾಕ್ಟೀಯನ್ನರು  ನಂಿರುವುದಾಗಿ ಮತ್ತು ಇಂಡಿಯನ್ನರು ರಾತ್ರಿಯ 
ವೇಳೆ ಆ ಹಕ್ಕಿಗಳ ಕಣ್ಣು ತಪ್ಪ ಸಿ ನೆಲವನ್ನು ಅಗೆದು ಚಿನ್ನ ತರುತ್ತಿದ್ದರು ಎಂದು 
ಬರೆದಿದ್ದಾರೆ. ಹಯಾ ಮುಂದುವರಿಯುತ್ತ ಇಂಡಿಯ ದೇಶದಲ್ಲಿ ಒಂದು 
ಬಾವಿ ಇದ್ದು ಅದರಲ್ಲಿ ಪ್ರತಿವರ್ಷ ೧೦೦ ಗಡಿಗೆಗಳಷ್ಟು ಕರಗಿದ ಚಿನ್ನ ತುಂಬಿರುತ್ತದೆ. 
ಒಂದು ಗಡಿಗೆಯಲ್ಲಿ ಒಂದು ಟ್ಯಾಲೆಂಟ್‌ ತೂಕ ಚಿನ ವಿರುತ್ತದೆ. ಗಡಿಗೆಯಲ್ಲಿ ಚಿನ್ನ 
ಗಟ್ಟಿಯಾದ ನಂತರ ಗಡಿಗೆಯನ್ನು ಒಡೆದು ಹಾಕುತ್ತಾರೆ. ಬಾವಿಯ ಆಳ ಕೇವಲ 
ಮನುಷ್ಯ ಇಳಿಯುವಷ್ಟು. 

ಕೌಟಿಲ್ಯನ ಅರ್ಥಶಾಸ್ತ್ರ: ಕೌಟಲ್ಯನ ಅರ್ಥಶಾಸ್ತ್ರದಲ್ಲಿ ಕೌಟಲ್ಯನ ಗುರು ಉಪದೇಶ 
ನೀಡುತ್ತ, ಭೂಮಾರ್ಗದಲ್ಲಿ ದಕ್ಷಿಣಾಪಥ ಅನುಸರಿಸುವುದಕ್ಕಿಂತ ಹಿಮಾವತ್‌ಪಥ 
ಅನುಸರಿಸುವುದೇ ಸೂಕ್ತ. ಅಲ್ಲಿ ಆನೆ, ಕುದುರೆ, ಸುಗಂಧ, ದಂತ, ಚರ್ಮ, ಬೆಳ್ಳಿ 
ಮತ್ತು ಚಿನ್ನಕ್ಕೆ ಅತಿ ಹೆಚ್ಚು ಬೆಲೆ ಇದೆ ಎನ್ನುತಾರೆ. ಆದರೆ ಕೌಟಲ್ಯ ಈ ಹೇಳಿಕೆಯನ್ನು 
ಒಪ್ಪುವುದಿಲ್ಲ. ವಜ, ಕೆಂಪು, ಮುತ್ತು, ಚಿನ್ನ ಹೆಚ್ಚು ದೊರೆಯುವುದು ದಕ್ಷಿಣಾಪಥದಲ್ಲಿ 
ಎ೦ದು ದೃಢವಾಗಿ ಹೇಳುತ್ತಾನೆ. 'ಗಣಿಗಳಿ ರಾಜ ಭಂಡಾರದ ಮೂಲ. ಭಂಡಾರವಿದ್ದರೇ 


ವೇದ ಪುರಾಣಗಳಲ್ಲಿ ಚಿನ್ನ ಕ್ಯೆ 


ರಾಜ್ಯ ದೃಢವಾಗಿರುತ್ತದೆ' ಎಂದು ಖಚಿತವಾಗಿ ಹೇಳುತ್ತಾನೆ. ದಕ್ಷಿಣಾಪಥದಲ್ಲಿ ಚಿನ್ನ 
ದೊರೆಯುವ ಬಗ್ಗೆ ಚಾಣಕ್ಯ ಸೂಚ್ಯವಾಗಿ ಹೇಳಿದ್ದಾನೆ. ಆದರೆ ಗಣಿಗಳಿರುವ ನಿರ್ದಿಷ್ಟ 
ಸ್ಥಳಗಳ ಬಗ್ಗೆ ಯಾವುದೇ ವಿವರಣೆಗಳನ್ನು ನೀಡಿಲ್ಲ. ಆದರೂ ಮೌರ್ಯರ ಕಾಲದಲ್ಲೇ 
ದಕ್ಷಿಣ ಭಾರತ ಚಿನ್ನಕ್ಕೆ ಹೆಸರಾಗಿತ್ತು ಎ೦ಬುದನ್ನು ಇದರಿಂದ ಊಹಿಸಬಹುದು. 

ಕೆಜಿಎಫ್‌ ಪ್ರದೇಶದ ವ್ಯಾಪ್ತಿಯಲ್ಲಿರುವ ಚಿಗುರುಗುಂಟ ಹಳೆ ಗಣಿಗಳಲ್ಲಿ ದೊರಕಿದ 
ಮರದ ಚೂರುಗಳನ್ನು ಕಾರ್ಬನ್‌ ಡೇಟಿಂಗ್‌ಗೆ ಒಳಪಡಿಸಿದಾಗ ಅವು ೨೬೦೦ 
ವರ್ಷಗಳ ಹಿಂದಿನ ಮರದ ಚೂರುಗಳಾಗಿದ್ದವು. ಮರದ ದಿಮ್ಮಿಗಳನ್ನು ಸುರಂಗಗಳಲ್ಲಿ 
ಶಿಲೆಗಳು ಕುಸಿಯದಂತೆ ತಡೆಗಟ್ಟಲು ಉಪಯೋಗಿಸುತ್ತಿದ್ದರು. ಈಜಿಪ್ಟ್‌, ಏಷ್ಯಾ 
ಮತ್ತಿತರ ದೇಶಗಳ ಕಾರ್ಮಿಕರು ಚಿನ್ನವಿರುವ ಶಿಲಾಪುಡಿಯನ್ನು ಉದ್ದ ಕಿವಿಗಳಿರುವ 
ಚರ್ಮದ ಪ್ರಾಣಿಗಳ ಚೀಲಗಳಲ್ಲಿ ರವಾನಿಸುತ್ತಿದ್ದುದಾಗಿ ಕ್ರಿ.ಪೂ.೧೮೦೦ರಲ್ಲಿ ಗ್ರೀಕ್‌ 
ದೇಶದ ಜೇಸನ್‌ ದಾಖಲಿಸಿದ್ದಾನೆ. ಕ್ರೆ $ಸಯುಗದ ಕೆಲವು ಶತಮಾನಗಳವರೆಗೆ ಈ 
ಗಣಿಗಳು ನಡೆಯುತ್ತಿದ್ದುದಾಗಿ ರೋಮನ್‌ ಚರಿತ್ರೆಕಾರ ಪ್ಲಿನಿ ಕ್ರಿ.ಶ.೭೭ರಲ್ಲಿ 
ದಾಖಲಿಸಿದ್ದಾನೆ. ರೋಮ್‌ ದೇಶದ ಜುಲಿಯಸ್‌ ಸೀಜರ್‌ ಮೊದಲಿಗೆ ಇಜಿಪ್ಟ್‌ 
ದೇಶ ಗೆದ್ದು ಚಿನ್ನ ದೋಚಿದ ಮೇಲೆ ಭಾರತದ ಮೇಲೂ ದಂಡೆತ್ತಿ ಹೋಗಿ 
ಚಿನ್ನವನ್ನು ದೋಚುವುದರ ಬಗ್ಗೆ ಆಲೋಚನೆ ಮಾಡಿದ್ದ. ಆದರೆ ಆತನನ್ನು 
ಸಾಯಿಸಲಾಯಿತು. 

ಈಜಿಪ್ಟ್‌ನಲ್ಲಿ ಹುಟ್ಟಿದ ರಸವಿದ್ಯೆ/ಆಲ್‌ಕೆಮಿ: ಈಜಿಪ್ಟ್‌ನ ಅಲೆಕ್ಷಾಂಡ್ರಿಯಾದಲ್ಲಿ 
ಮೊದಲ ಶತಮಾನದಲ್ಲಿ ರಸವಿದ್ಯೆ ಪ್ರಾರಂಭವಾಯಿತು. ಆ ವೇಳೆಗೆ ಗ್ರೀಸ್‌ ದೇಶ 
ಲೋಹ ಶಾಸ್ತ್ರದಲ್ಲಿ ನೈಪುಣ್ಯ ಗಳಿಸಿತ್ತು. ಪ್ರಚಲಿತವಿದ್ದ ಲೋಹ ವಿಜ್ಞಾನದ ಹಿನ್ನೆಲೆಯಲ್ಲಿ 
ಈಜಿಪ್ಟ್‌ನ ಕೆಲವು ಪರಿಣಿತರು ಚಿನ್ನವನ್ನು ಸೃಷ್ಟಿ ಮಾಡುವ ಪ್ರಯತ್ನ ಮಾಡಿದರು. 
“ಅಲ್‌ಕೆಮಿ' ಎಂಬ ಪದ ಅರಬ್ಬೀ ಭಾಷೆಯ ಮೂಲದಿಂದ ಬಂದಿದೆ ಎಂದು 
ಪಂಡಿತರು ಭಾವಿಸಿದ್ದಾರೆ. ಅಲ್‌ಕೆಮಿ, ಈಜಿಪ್ಟ್‌ನ ಎರೆಮಣ್ಣಿನ ಬಣ್ಣವನ್ನು ಪ್ರತಿನಿಧಿಸುವ 
ಶಬ್ದ. ಈಜಿಪ್ಟ್‌ನವರು, ಟಿಸ್ಕಜಿಸ್ಟನ್‌ ಎಂಬ ತ೦ತ್ರಜ್ಞನನ್ನು ರಸವಿದ್ಯೆಯ ಪಿಥಾಮಹನೆಂದು 
ಕರೆದಿದ್ದಾರೆ. ೨ನೇ ಶತಮಾನದಲ್ಲಿ ಚೀನಾ ರಸವಿದ್ಯೆಯಲ್ಲಿ ಉಳಿದ ದೇಶಗಳಿಗಿಂತ 
ಮುಂದೆ ಸಾಗಿಹೋಗಿತ್ತು. ೮ನೇ ಶತಮಾನದ ಹೊತ್ತಿಗೆ ಭಾರತದ ರಸವಿದ್ಯಾ 
ಪಾರ೦ಗತರೂ ಪ್ರಸಿದ್ಧಿಗೆ ಬಂದಿದ್ದರು. ೧೨ನೇ ಶತಮಾನದಲ್ಲಿ ರಸವಿದ್ಯೆಯ ಮೂಲ 
ಸಿದ್ಧಾಂತಗಳನ್ನು ಬಸವಾದಿ ವಚನಕಾರರು ತಮ್ಮ ವಚನಗಳಲ್ಲಿ ಉಪಮೆಗಳಾಗಿ 
ಬಳಸಿದರು. ೧೦ನೇ ಶತಮಾನದಲ್ಲಿ ಭಾರತಕ್ಕೆ ಬಂದು ನಮ್ಮ ಸಂಪ್ರದಾಯ 
ಆಚರಣೆಗಳನ್ನು :ಇಢವಾಗಿ ಅಧ್ಯಯನ ಮಾಡಿ ದಾಖಲೆ ಮಾಡಿದ ಅರಬ್ಬೀ ದೇಶದ 
ಅಲ್‌ ಬಿರುನಿ "ಇಂಡಿಯಾ' ಎಂಬ ಪ್ರಖ್ಯಾತ ಗ್ರಂಥ ರಚಿಸಿ ರಸರತ್ನಾಕರ ಎಂಬ 
ಗಂಥ ಬರೆದ ನಾಗಾರ್ಜುನನ ಬಗ್ಗೆ ಉಲ್ಲೇಖ ಮಾಡಿದ. ಬಸವಣ್ಣ ಕ್ರಿ.ಶ.೧೧೬೦ರಲ್ಲಿ 


೮ /ಸುವರ್ಣ ಕಥನ 


"ಪರುಷದ ಹೊರೆಯಲ್ಲಿ ಕಬ್ಬಿಣವಿದ್ದು ಹೊನ್ನಾಯ್ತು ನೋಡಿರೇ' ಎಂದು ಸ್ಪರ್ಶಮಣಿಯ 
ಅದ್ಭುತ ಗುಣಗಳನ್ನು ಕೊಂಡಾಡಿದರೆ, ಚನ್ನಬಸವಣ್ಣ “ಪರುಷದ ಪರ್ವತದಲ್ಲಿ 
ಕಬ್ಬಿಣವುಂಟೇ'? ಎಂದೇ ಪ್ರಶ್ನಿಸುತ್ತಾರೆ. 

ದಕ್ಷಿಣ ಅಮೆರಿಕದ ಒಂದು ಬುಡಕಟ್ಟು ಜನಾಂಗ ಚಿನ್ನದಿ೦ದಾಗಿ ಅವನತಿ 
ಹೊಂದಿದ ದಾರುಣ ಪ್ರಸಂಗ ಇತಿಹಾಸದಲ್ಲಿ ಅಳಿಯದ ಒಂದು ಕಪ್ಪು ಚುಕ್ಕೆಯಾಗಿದೆ. 
ಮಾರ್ಕೋ ಪೋಲೋ, ಚೀನಾ ಹಾಗೂ ಭಾರತಕ್ಕೆ ಕ್ರಿ.ಶ.೧೨೯೫ರಲ್ಲಿ ಭೇಟಿ ನೀಡಿ 
ಇಲ್ಲಿನ ಸಿರಿ ಸಂಪತ್ತುಗಳನ್ನು ಹೊಗಳಿ ಬರೆದ. ಅದರಲ್ಲಿ ಚಿನ್ನದ ಬಗ್ಗೆ ಬರೆಯುತ್ತ 
ಇಲ್ಲಿನ ನದಿಗಳು ಚಿನ್ನವನ್ನೇ ಹೊತ್ತು ಹರಿಯುತ್ತಿವೆ, ಸರೋವರಗಳಲ್ಲಿ ಚಿನ್ನದ 
ಉಂಡೆಗಳು ಅಡಗಿವೆ ಎಂದು ವರ್ಣಿಸಿದ. ಸೆ ಸ್ರೈಯಿನಿನ ರಾಜ ಫರ್ಡಿನ್ಯಾಂಡ್‌ ಹಾಗೂ 
ರಾಣಿ ಇಸಾಬೆಲ್ಲಾರನ್ನು ಮೆಚ್ಚಿಸಲು ಅಟ್ರಾಂಟಿಕ್‌ ಸ ಸಾಗರಯಾನ ಮಾಡಿದ ಕೊಲಂಬಸ್‌, 
ವಾಣಿಜ್ಯ ಮಾರ್ಗ ಹುಡುಕುವ ಗುರಿ ಹೊಂದಿದ್ದ. ಆತ ಮಾರ್ಕೋ ಪೋಲೋನ 
ವರ್ಣನೆಯನ್ನು ಮರೆತಿರಲಿಲ್ಲ. ವೆಸ್ಟ್‌ ಇಂಡೀಸ್‌ ಮತ್ತು ಜಪಾನ್‌ ದೇಶಗಳು ಅವನಿಗೆ 
ಕಣ್ಣಾ ಮುಚ್ಚಾಲೆಯಾಡಿಸಿದವು. ಕ್ಯೂಬಾ ದೇಶವನ್ನು ಪೂರ್ವ ದೇಶದ ಒಂದು 
ಭಾಗ ಎಂದೇ ಕೊಲಂಬಸ್‌ ಮೊದಲು ತಿಳಿದಿದ್ದ. ಕ್ರಿಶ.೧೪೯೨ರಲ್ಲಿ ದಕ್ಷಿಣ ಅಮೆರಿಕಾಗೆ 
ತಲುಪಿ ಅದನ್ನು ಇಂಡಿಯಾ ದೇಶವೆಂದು ಭಾವಿಸಿದ. ಅಲ್ಲಿನ ಬುಡಕಟ್ಟು ಜನರನ್ನು 
ಕೊಲಂಬಸ್‌ ಸದ ಕೇಳಿದ ಪ್ರಶ್ನೆ “ಚಿನ್ನ ಎಲ್ಲಿದೆ9' ಎನ್ನುವುದು. 

ಅಲ್ಲಾವುದ್ದೀನ್‌ ಖಿಲ್ಜಿಯ ಆಜ್ಞೆಯ ಮೇರೆಗೆ ಮಲಿಕ್‌ಕಾಫಿರ್‌ ಭಾರತದ ಮೇಲೆ 
ದಂಡೆತ್ತಿ ಬಂದು ದೋಚಿದ ಸಂಪತ್ತು ನಾಶಪಡಿಸಿದ ದೇವಾಲಯಗಳ ಸಂಖ್ಯೆ 
ಅಪಾರ. ಕ್ರಿಶ.೧೩೧೦ರಲ್ಲಿ ನಡೆದ ಈ ದಂಡಯಾತ್ರೆಯಲ್ಲಿ ದಕ್ಷಿಣ ಭಾರತದ ಸ 
ಸುವರ್ಣ ಭಂಡಾರ ಕೊಳ್ಳೆಯಾಯಿತು ಎಂದು ಫಿರಸ್ತ ಬರೆದಿದ್ದಾನೆ. ಮಲಿಕ್‌ಕಾಫರ್‌ 
ಈ ದಿಗ್ವಿಜಯದಿಂದ ದೆಹಲಿಗೆ ಹಿಂದಿರುಗಿದಾಗ ಆತನೊಂದಿಗೆ ೬೧೨ ಆನೆಗಳು, 
೨೦,೦೦೦ ಕುದುರೆಗಳು ಮತ್ತು ೯೬,೦೦೦ ಮಣ ಚಿನ್ನ ತುಂಬಿದ ಪೆಟ್ಟಗೆಗಳು 
ಇದ್ದವು ಎನ್ನಲಾಗಿದೆ. ಆ ಕಾಲದಲ್ಲಿ ಒಂದು ಮಣ ಚಿನ್ನ ಈ ತಿರುವಾಂಕೂರಿನಲ್ಲಿ 
೧೯ ಚಾರ್ಯ ಅಹ್ಮದ್‌ ನಗರದಲ್ಲಿ ೧೬ ಪೌಂಡ್‌, ಮದ್ರಾರಾಸಿನಲ್ಲಿ ೨೫ ಪೌಂಡ್‌ 
ಮತ್ತು ಮುಂಚೆ ನಲ್ಲಿ ೨೮ ಪೌಂಡ್‌ ಇತ್ತು. ಫಿರಸ್ತ ದಾಖಲಿಸಿರುವ ಮಣ ಯಾವುದು 
ಎಂಬುದು ಕೊತ್ತಲ 

ಕ್ರಿ.ಶ.೧೮೪೮-೧೮೫೬ರ ಮಧ್ಯದ “ಕ್ಯಾಲಿಫೋರ್ನಿಯಾ ಚಿನ್ನದ ಸುಗ್ಗಿ' ಅಮೆರಿಕದ 
ಬಣ್ಣವನ್ನೇ ಬದಲಾಯಿಸಿತು. ಅಂದಿಗೆ ಇಡೀ ಜಗತ್ತು ಉತ್ಪಾದಿಸುತ್ತಿದ್ದ ಅರ್ಧ 
ಪಿಸ ಚಿನ ವನ್ನು (೭೫೨,೪೦೦ ಕಿ. ಗ್ರಾಂ.) ಕ್ಯಾಲಿಫೋರ್ನಿಯಾ ಲ ವರ್ಷಗಳಲ್ಲಿ 
ಸಂಗ್ರಹಿಸಿತ್ತು. ಇಲ್ಲಿನ ಜನ ಚಿನ್ನದ ಸುಗ್ಗಿಯಿಂದ ವ್ಯವಸಾಯ ಮಾಡುವುದನ್ನು 


ವೇದ ಪುರಾಣಗಳಲ್ಲಿ ಚಿನ್ನ 1೯ 


ತಾತ್ಕಾಲಿಕವಾಗಿ ಮರೆತೇಹೋಗಿದ್ದರು. ಸರಕಾರ ಚಿನ್ನದ ಬೇಟೆಗೆ ಬರುವವರಿಗೆ 
ಯಾವುದೇ ನಿರ್ಬಂಧಗಳನ್ನು ಹೇರದೆ ಮುಕ್ತ ಅವಕಾಶವನ್ನು ನೀಡಿದ್ದರಿಂದ, ಈ 
ಸುವರ್ಣ ಅವಕಾಶವನ್ನು ಸದುಪಯೋಗಪಡಿಸಿಕೂಳ್ಳಲು ಜಗತ್ತಿನ ಮೂಲೆಮೂಲೆ 
ಯಿಂದಲೂ ಸಹಸ್ರಾರು ಜನ ಧಾವಿಸಿ ಬಂದರು. ನ್ಯೂಯಾರ್ಕ್‌ ಟೈಂಸ್‌ ಪತ್ರಿಕೆ 
ಇದನ್ನು 'ಅಮೆರಿಕದ ಸುವರ್ಣಯುಗದ ಪರಾಕಾಷ್ಠೆ' ಎ೦ದು ಬರೆಯಿತು. ೧೮೫೭ರಲ್ಲಿ 
ಈ ಚಿನ್ನದ ನೂಕುನುಗ್ಗಲಿನಿಂದ ಸ್ಥಳೀಯ ಜನಸಂಖ್ಯೆ ೨೫೦,೦೦೦ಕ್ಕೆ ಏರಿತು. 
ಚಿನ್ನವನ್ನು ಪಡೆಯುವ ಆತುರದಲ್ಲಿ ಜನರು ತಮ್ಮನ್ನು ತಾವೇ ಎಲ್ಲಾ ಸಂಕಷ್ಟಗಳಿಗೂ 
ಒಡ್ಡಿಕೊ೦ಡರು. ಇಲ್ಲಿಗೆ ಧಾವಿಸಿದ ಬಹುಪಾಲು ಜನರು ಮಾರ್ಗಗಳಲ್ಲಿ ಸಾಂಕ್ರಾಮಿಕ 
ರೋಗಗಳಿಗೆ ಈಡಾಗಿ, ಸ್ಥಳೀಯ ರೆಡ್‌ ಇಂಡಿಯನ್‌ ಬುಡಕಟ್ಟು ಜನರನ್ನು ದಾರಿಯ 
ಉದ್ದಕ್ಕೂ ಎದುರಿಸಬೇಕಾಯಿತು. ಸುಮಾರು ೫೦೦೦ ಮಂದಿ ಮಾರ್ಗ ಮಧ್ಯದಲ್ಲಿಯೇ 
ಅಸುನೀಗಿದರು. ಕ್ರಿ.ಶ.೧೮೬೦ರ ಕೊನೆಯ ಹೊತ್ತಿಗೆ ಕ್ಯಾಲಿಫೋರ್ನಿಯಾದ ಚಿನ್ನದ 
ಅನ್ವೇಷಕರ ಸಂಖ್ಯೆ ೪೦,೦೦೦ಕ್ಕೆ ಏರಿತು. ಕ್ರಿ.ಶ.೧೮೫೩ರಲ್ಲಿ ದೂರದ ಫ್ರಾನ್ಸ್‌ನಿಂದ 
೨೫,೦೦೦ ಜನರು ಬಂದರೆ, ಆಗಲೆ ೨೦,೦೦೦ ಚೀನಿಯರು ಅಲ್ಲಿಗೆ ಧಾವಿಸಿದ್ದರು. 

ಮಾನವನು ಮೊದಲಿಗೆ ಖನಿಜಗಳನ್ನು ಹುಡುಕಲು ಪ್ರಾರಂಭಿಸಿದಾಗ ಅವನ 
ಕಣ್ಣುಗಳಿಗೆ ಬಿದ್ದ ಪ್ರದೇಶಗಳಲ್ಲಿ ಕೆಜಿಎಫ್‌ ಪ್ರದೇಶವೂ ಒಂದು. ಪುರಾತನ ಶಾಸ್ತ್ರದ 
ವ್ಯಾಪಕ ಸಂಶೋಧನೆಯ ಅನುಭವದ ಆಧಾರದಿಂದ ೪೦೦೦ ವರ್ಷಗಳ ಹಿಂದೆ 
ಈಜಿಪ್ಟ್‌ ಮತ್ತು ಮೆಡಿಟರೇನಿಯ ಪ್ರದೇಶಗಳಿಂದ ಹೊರಟ ಜನರು ಪ್ರಪಂಚದ 
ಹಲವು ಪ್ರದೇಶಗಳ ಕಡೆಗೆ ಖನಿಜಗಳನ್ನು ಹುಡುಕುತ್ತ ಹೊರಟದ್ದಾಗಿ ತಿಳಿದುಬರುತ್ತದೆ. 
ಆ ಪ್ರದೇಶಗಳಲ್ಲಿ ಭಾರತವೂ ಒಂದು. ಇದಕ್ಕೆ ಒತ್ತು ನೀಡುವ ಇನ್ನೊಂದು 
ಆಧಾರವೆಂದರೆ ಈ ಜನರು ನಡೆದಾಡಿದ ದಾರಿಗಳಲ್ಲಿ, ಅವರು ಖನಿಜಗಳನ್ನು 
ಹುಡುಕಾಡಿದ ಪ್ರದೇಶಗಳಲ್ಲಿ "ಮೆಗಾಲಿಥ್ಲ್‌' ಎಂಬ ಪ್ರಾಚೀನ ಶಿಲೆಗಳನ್ನು ಸ್ಥಾಪಿಸಿದರು. 
ಅವು ದಕ್ಷಿಣ ಭಾರತದ ಮೈಸೂರು ಮತ್ತು ನಿಜಾಮರ ಪ್ರಾಂತ್ಯಗಳಲ್ಲಿ ಸ್ಥಾಪನೆಯಾಗಿವೆ. 
ನಿಜಾಮರ ಕಾಲದಲ್ಲಿ ಡೆಕ್ಕನ್‌ ಪ್ರಾಂತ್ಯದಲ್ಲಿ ಗಣಿ ಉಸ್ತುವಾರಿಯನ್ನು ವಹಿಸಿದ್ದ 
ಕ್ಯಾಲಿಯೊನಾರ್ಡ್‌ ಮನ್‌ ಎಂಬವರು ಚಿನ್ನ, ತಾಮ್ರ ಮತ್ತು ಕಬ್ಬಿಣ ದೊರಕುವ 
ಪ್ರದೇಶಗಳಲ್ಲಿ ಮೆಗಾಲಿಥ್‌' ಇರುವುದನ್ನು ದಾಖಲು ಮಾಡಿದ್ದಾರೆ. ಇವು ಕೆಜಿಎಫ್‌ 
ಪ್ರದೇಶದಲ್ಲಿ ಇರುವುದನ್ನು ಉಲ್ಲೇಖಿಸಲಾಗಿದೆ. ಇದನ್ನು ಒಪ್ಪುವುದಾದರೆ ಕೆಜಿಎಫ್‌ 
ಗಣಿಗಳಿಗೆ ಸುಮಾರು ೪೦೦೦ ವರ್ಷಗಳ ಇತಿಹಾಸ ಇರಬೇಕು? 

ಸ್ಪರ್ಣ ಭೂಮಿ ಭಾರತ: ಭಾರತದ ಚಿನ್ನದ ಪರಂಪರೆ ವಿದೇಶಿಯರ ಕಣ್ಣುಗಳಿಗೆ 
ಸದಾ ಅದ್ಭುತಗಳ ತವರಾಗಿ ಕಂಡಿದೆ. ಭಾರತವನ್ನು ಯಷಿಗಳ ಪುಣ್ಯಭೂಮಿ ಮತ್ತು 
ಸಾಧುಸಂತರ ನಾಡೆಂದು ಕರೆದರು. ಪ್ರಾಚೀನರು ಚಿನ್ನಕ್ಕೆ ಬಹಳ ದೊಡ್ಡ ಸ್ಥಾನ 


೧೦ /ಸುವರ್ಣ ಕಥನ 


ಕೊಟ್ಟಿದ್ದು, ವೇದಗಳಲ್ಲೂ ಚಿನ್ನ ಅಮೂಲ್ಯ ಸ್ಥಾನವನ್ನು ಪಡೆದುಕೊಂಡಿದೆ. ಪುರಾಣ 
ಗಳಲ್ಲಂತೂ ಚಿನ್ನವನ್ನು ದೈವಲೋಹವೆಂದು ಸಾರುವ ಅನೇಕ ಕತೆ ಮತ್ತು ಉಪಕತೆಗಳೂ 
ಇವೆ. ವೇದಕಾಲದಿಂದಲೂ ಭಾರತೀಯರಿಗೆ ಚಿನ್ನ ಶ್ರೇಷ್ಠ ಲೋಹವಾಗಿ ಕಂಡಿದೆ. 
ಯಗ್ಯೇದದ ಶ್ರೀಸೂಕ್ತದ ಹಲವು ಯಕ್ಕುಗಳು ಚಿನ್ನದ ಹಿರಿಮೆಯನ್ನು ಎತ್ತಿ ಹಿಡಿಯುತ್ತವೆ. 
ಶ್ರೀಸೂಕ್ತದ ಮೊದಲ ಖುಕ್‌ ಪ್ರಾರಂಭವಾಗುವುದೇ ಲಕ್ಷ್ಮಿಯನ್ನು ಸ್ತುತಿಸುವುದರ 
ಮೂಲಕ. 

ಆರ್ಯ ಖಯಷಿಗಳು ಲಕ್ಷ್ಮಿಯ ಕಟಾಕ್ಷದಿಂದ ಸುವರ್ಣ, ಗೋವು, ಅಶ್ವ. 
ಸಂಪತ್ತುಗಳನ್ನು ಬೇಡಿದರು. ಲಕ್ಷ್ಮಿಯನ್ನು ಹಿರಣ್ಮಯೀ ಎಂದು ಸ್ತುತಿಸಿದರು. ಚಿನ್ನದ 
ಆಕರ್ಷಕ ಬಣ್ಣ ವೇದ ಕಾಲದ ಯಷಿಗಳ ಗಮನವನ್ನು ಸೆರೆ ಹಿಡಿದಿತ್ತು. ಚಿನ್ನ 
ಕೇವಲ ಅಲಂಕಾರದ ಆಭರಣವಾಗದೆ ಉಪಮೆಯಾಗಿಯೂ ಬಳಕೆಯಾಯಿತು. 
ಯಗ್ವೇದದಲ್ಲಿ ಅನೇಕ ಲೋಹಗಳ ಪ್ರಸ್ತಾಪ ಮಾಡುವುದರ ಜೊತೆಗೆ ಅವುಗಳನ್ನು 
ಸಂಸ್ಕರಿಸುವ ಏಧಾನವನ್ನೂ ತಿಳಿಸಿದೆ. ಯಜ್ಞ ಯಾಗಾದಿಗಳಲ್ಲಿ ನೀಡುತ್ತಿದ್ದ ಅಶ್ವ 
ಬಲಿಯಲ್ಲಿ, ಬಲಿ ನೀಡಿದ ನಂತರ ಬಲಿಯನ್ನು ಚಿನ್ನದ ಸೂಜಿಯಲ್ಲಿ ಚುಚ್ಚುತ್ತಿದ್ದುದನ್ನು 
ಶತಪಥ ಬ್ರಾಹ್ಮಣದಲ್ಲಿ ಉಲ್ಲೇಖಿಸಲಾಗಿದೆ. ಚಿನ್ನವನ್ನು ಕಳವು ಮಾಡಿದರೆ ಮರಣ 
ದಂಡನೆ ಮತ್ತು ಘೋರ ಶಿಕ್ಷೆಗಳನ್ನು ವಿಧಿಸಲು ಆಪಸ್ತಂಭ, ಗೌತಮ ಯಷಿಗಳು 
ಸೂಚಿಸಿದ್ದರು. ಚಿನ್ನದ ಆಭರಣವನ್ನು ಧರಿಸುವುದೇ ಶೋಭಾಯಮಾನ, ಅದು 
ಅಂತಸ್ತು ಗೌರವವನ್ನು ಹೆಚ್ಚಿಸುತ್ತದೆ. ರೋಗ ಪರಿಹಾರಕ ಎಂಬ ಭಾವನೆಯೂ 
ಇದೆ. 

ಪಂಜಾಬಿನ ನದಿಗಳ ಮೆಕ್ಕಲು ಮಣ್ಣಿನಲ್ಲಿ ಚಿನ್ನವನ್ನು ಸೋಸುತ್ತಿದ್ದರ ಬಗ್ಗೆ 
ಶತಪಥ ಬ್ರಾಹ್ಮಣದಲ್ಲಿ (ಶುಕ್ಷ ಇಸಾ ಸ್ಪಷ್ಟವಾಗಿ ಔಫಿಕನ, ಗಿದೆ. ಬುಗ್ಗೇದ 
ಒಂದರಲ್ಲೇ ಚಿನ್ನಕ್ಕೆ ೧೬ ಹೆಸರುಗಳಿವೆ. ಆಭರಣಗಳು ತಯಾರಿಸುವುದರಿಂದ ಹಡಿದು 
ಹೋಮಗಳಲ್ಲಿ ಉಪಯೋಗಿಸು ತ್ತಿದ್ದ ಮಡಿಕೆ, ಕುಡಿಕೆ, ಚಮಚ ಇತ್ಯಾದಿಗಳನ್ನು 
ತಯಾರಿಸುವಾಗಲೂ ಚಿನ ವನ್ನು Hains ಲಾಗುತ್ತಿತ್ತು ವೇದ ಕಾಲದ Rr 
ಹಿಮಾಲಯದಲ್ಲಿ ಹುಟ್ಟುವ ನದಿಗಳನು ್ನ ಸ್ವರ್ಣ ನದಿಗಳೆಂದೇ ಕರೆದರು. ಯಗ್ಗೇದದಲ್ಲಿ 
ಸಿಂಧೂ ನದಿಯನ್ನು ಹಿರಣ್ಯಾನಿ, ಹಿರಣ್ಯವರ್ಣಿ ಎಂದೇ ಸಂಬೋಧಿಸಲಾಗಿದೆ. 

ಪುರಾಣಗಳು ಮೇರು ಪರ್ವತವನ್ನು ಚಿನ್ನದ ಪರ್ವತವೆಂದೇ ಹೊಗಳಿವೆ. 
ಹಿಮಾಲಯದ ಉತ್ತರಕ್ಕಿರುವ ಮಂಗೋ ಲಿಯ ಭಾಗದ “ಅಲ್ಟಾಯ್‌' ಪ್ರದೇಶವೇ 
ಈ ಮೇರು ಪರ್ವತ ಎನು ವುದು ಕೆಲವು ಪಂಡಿತರ ಊಹೆ. ಆ ಪ್ರದೇಶದಲ್ಲಿ ಚಿನ್ನ 
ದೊರೆಯುವುದಲ್ಲದೆ, ಜಂಬೂ ನದಿಯೂ ಇದೆ. ಚಿನ್ನ ದೇವತೆಗಳ ಅಲಂಕಾರಕ್ಕೆ 
ಯೋಗ್ಯವಾದುದು. ಇಂದ್ರಗೋಪವೆಂಬ ಹುಳುವಿನಂತೆ ಪ್ರಕಾಶಯುಕ್ತವಾದದ್ದು. 


ವೇದ ಪುರಾಣಗಳಲ್ಲಿ ಚಿನ್ನ /೧೧ 


ಹೀಗೆಂದು ಮತ್ತ ಪುರಾಣ ಚಿನ್ನದ ಪ್ರಾದೇಶಿಕತೆಯನ್ನು ವಿವರಿಸುತ್ತದೆ. ಇದರಲ್ಲಿ 
ಬರುವ ತ್ರಿಪುರೋಪಾಖ್ಯಾನದಲ್ಲಿ ತ್ರಿಪುರಾಸುರರು, ಬ್ರಹ್ಮನನ್ನು ದೇವತೆಗಳು 
ಭೇದಿಸಲಾರದಂತಹ ಕೋಟೆ ಕಟ್ಟಲು ವರವನ್ನು ಕರುಣಿಸುವಂತೆ ಕೇಳುವ ಪ್ರಸಂಗವಿದೆ. 
ಶಿಲ್ಪಿ ಅವರಿಗಾಗಿ ಭೂಮಿಯ ಮೇಲೆ ಕಬ್ಬಿಣದ ನಗರ, ಆಕಾಶದಲ್ಲಿ ಬೆಳ್ಳಿಯ ನಗರ, 
ಅದರ ಮೇಲೆ ಚಿನ್ನದ ನಗರ ನಿರ್ಮಿಸಿದನಂತೆ. ಒಂದೊಂದು ಪಟ್ಟಣವೂ ನೂರು 
ಯೋಜನೆಗಳ ಉದ್ದ ಮತ್ತು ನೂರು ಯೋಜನೆಗಳ ಅಗಲ. ಪುರಾಣಗಳು ಏನೇ 
ಹೇಳಲಿ, ಅವುಗಳನ್ನು ರಚಿಸುವ ಕಾಲಕ್ಕೆ ಚಿನ್ನ, ಬೆಳ್ಳಿ, ಕಬ್ಬಿಣ ಇನ್ನಿತರ ಲೋಹಗಳನ್ನು 
ಮಾನವರು ಉಪಯೋಗಿಸುತ್ತಿದ್ದರು ಎನ್ನುವುದು ನಿರ್ವಿವಾದ. 

ಭಾರತದಲ್ಲಿ ಕ್ರಿ.ಪೂ.೪೦೦೦ ರಿಂದ ಕ್ರಿ.ಪೂ.೨೦೦೦ರ ನಡುವೆ ಕೆಜಿಎಫ್‌ ಮತ್ತು 
ಮಧ್ಯ ಏಷ್ಯಾದ ಪ್ರದೇಶಗಳಲ್ಲಿ ನೆಲದ ಮೇಲೆ ಮೆಕ್ಕಲು ಮಣ್ಣಿನಲ್ಲಿ ಅಥವಾ ಬೆಣಚು 
ಶಿಲೆಗಳಿಂದ ಚಿನ್ನವನ್ನು ತೆಗೆದಿರಬಹುದೆ೦ದು ಕವನಾಫ್‌(೧೯೬೮) ಗುರುತಿಸುತ್ತಾರೆ. 
ಕ್ರಿ.ಪೂ.೨೦೦೦ ರಿಂದ ಕ್ರಿ.ಪೂ.೧೦೦೦ರ ನಡುವೆ ಭೂವಿಜ್ಞಾನದ ಪ್ರಕ್ರಿಯೆಗಳ ಜೊತೆಗೆ 
ಚಿನ್ನವನ್ನು ಗುರುತಿಸುವ ಕಲ್ಪನೆ ಹುಟ್ಟಿಕೊಂಡಿರುವ ಸೂಚನೆಗಳು ಕಂಡುಬಂದಿವೆ. 
ಕ್ರಿ.ಪೂ.೪೫೦ರ ಸುಮಾರಿಗೆ ಹೆರೋಡೋಟಸ್‌ ಚಿನ್ನ ಮತ್ತು ಬೆಣಚು ಶಿಲೆಗಳ 
ನಡುವಿನ ಸಂಬಂಧವನ್ನು ಗುರುತಿಸಿದರು. 

ಸಿಂಧೂ ನಾಗರಿಕ ತೊಟ್ಟಿಲು ತಲುಪಿದ ಕೆಜಿಎಫ್‌ ಮತ್ತು ಹಟ್ಟಿ ಗಣಿಗಳ ಚಿನ್ನ: 
ಹೈದರಾಬಾದ್‌ ನಿಜಾಮರ ಕಾಲದ ಅಧಿಕಾರಿ ಲಿಯೋನಾರ್ಡ್‌ ಮನ್‌ ಹೇಳುವ 
ಹಾಗೆ ದಕ್ಷಿಣ ಭಾರತದಲ್ಲಿ ಚಿನ್ನ ತೆಗೆಯುವ ಕೆಲಸದಲ್ಲಿ ತೊಡಗಿಕೊಂಡವರೆಲ್ಲ 
ಸ್ಥಳೀಯರೆ. ಭಾರತದಾದ್ಯಂತ ಅಶೋಕ ಚಕ್ರವರ್ತಿ ಸ್ಥಾಪಿಸಿದ ೨೩ ಶಿಲಾಶಾಸನಗಳಿದ್ದು, 
ಅವುಗಳಲ್ಲಿ ೧೧ ಶಾಸನಗಳು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿವೆ. ವೀಲರ್‌ 
ಚಿನ್ನದ ಬಳಕೆಯನ್ನು ಕುರಿತಂತೆ ಹೊಸ ದೃಷ್ಟಿಕೋನವನ್ನೇ ತಳದರು. ಚಿನ್ನದ 
ಗಣಿಯ ಪ್ರಾಚೀನತೆಯನ್ನು ಪ್ರಾಚ್ಯ ಶೋಧಕರು ಸಿಂಧೂನದಿಯ ನಾಗರಿಕತೆಯವರೆಗೂ 
ವಿಸ್ತರಿಸುತ್ತಾರೆ. ಸಿಂಧೂ ನಾಗರಿಕತೆಯಲ್ಲಿ ಬಳಸಿದ ಬಹುಪಾಲು ಚಿನ್ನ ತಿಳಿವರ್ಣದಿಂದ 
ಕೂಡಿದ್ದು ಹೆಚ್ಚು ಬೆಳ್ಳಿಯ ಅಂಶವನ್ನು ಹೊಂದಿದೆ. ಈ ಚಿನ್ನ ಕೆಜಿಎಫ್‌ ಮತ್ತು ಹಟ್ಟಿ 
(ರಾಯಚೂರು ಜಿಲ್ಲೆ) ಚಿನ್ನಕ್ಕೆ ತಾಳೆಯಾಗುತ್ತದೆ ಎನ್ನುವುದೇ ಇಲ್ಲಿನ ವಿಶೇಷ ಈ 
ಎರಡು ಚಿನ್ನದ ಗಣಿಗಳನ್ನು ಬಿಟ್ಟರೆ, ಆ ಕಾಲಕ್ಕೆ ಭಾರತದಲ್ಲಿ ಯಾವ ಚಿನ್ನದ 
ಗಣಿಗಳೂ ಕಂಡುಬರುವುದಿಲ್ಲ. ದೇಶದ ಮೆಕ್ಕಲು ಮಣ್ಣಿನಲ್ಲಿ ತೆಗೆದ ಚಿನ್ನ ಕೆಜಿಎಫ್‌ 
ಮತ್ತು ಹಟ್ಟಿ ಚಿನ್ನಕ್ಕಿಂತ ಭಿನ್ನವಾದುದು. ಪ್ರೊ.ಆಲ್ವಿನ್‌ ಮತ್ತು ಎಸ್‌.ಆರ್‌.ರಾವ್‌ 
ಅವರು ಇದೇ ವಿಷಯವನ್ನು ಎತ್ತಿ ಹಿಡಿಯುತ್ತಾರೆ. 

ಕ್ರಿಶ.೧೯೦೬ರಲ್ಲೇ ಮೆಕ್ತಾರೆನ್‌ ಎಂಬ ಭೂವಿಜ್ಞಾನಿ ಈ ಭಾಗದಲ್ಲಿ ಸಮೀಕ್ಷೆ 
ನಡೆಸಿ ಪುರಾತನ ಚಿನ್ನದ ಗಣಿಗಳ ಬಗ್ಗೆ ವಿವರವಾಗಿ ದಾಖಲಿಸಿದ್ದಾನೆ. ಕೆಜಿಎಫ್‌ 


೧೨ / ಸುವರ್ಣ ಕಥನ 


ಪ್ರದೇಶದಲ್ಲಿ ಚಿನ್ನದ ಅನ್ವೇಷಣೆಯ ಬಗ್ಗೆ ನಿಖರವಾದ ದಾಖಲೆಗಳು ದೊರೆಯುವುದು 
ಕಿ.ಶ.೧೮೦೨ರಿಂದ. ಇದೇ ಸಮಯದಲ್ಲಿ ಪ್ಲಿನಿ ಇನ್ನೊಂದು ನಿಖರವಾದ ಸ್ಥಳದ 
ಬಗ್ಗೆ ಹೀಗೆ ದಾಖಲಿಸಿದ್ದಾನೆ: ರಾಯಚೂರಿನ ಸುತ್ತಮುತ್ತಲ ಪ್ರದೇಶಗಳಲ್ಲಿ 
ನವಶಿಲಾಯುಗದ ಅವಶೇಷಗಳು ಪತ್ತೆಯಾದಾಗ ವೀಲರ್‌ ಅವರ ಈ ಅಭಿಪ್ರಾಯಕ್ಕೆ 
ಪೂರಕವಾಗುವ ಅನೇಕ ಆಧಾರಗಳನ್ನು ಪ್ರಾಚ್ಯ ಸಂಶೋಧಕರು ನೀಡಿದ್ದಾರೆ. 
ಪ್ರೊ.ಆಲ್ಜಿನ್‌ ಅವರು ಇಂತಹ ಆಧಾರಗಳನ್ನಾಧರಿಸಿ, ಹಟ್ಟಿ ಚಿನ್ನದ ಗಣಿಯ 
ಸುತ್ತಮುತ್ತಲು ನವ ಶಿಲಾಯುಗದ ಅನೇಕ ಅವಶೇಷಗಳು 'ಪತ್ತೆಯಾಗಿರುವುದರ 
ಹಿನ್ನೆಲೆಯಲ್ಲಿ 'ಬಹುಶ: ಚಿನ್ನ ಈ ಭಾಗದಿಂದಲೇ ಅಲ್ಲಿಗೆ ಪೂರೈಕೆಯಾಗಿರಬಹುದು' 
ಎಂದು ಬರೆದರು. ಈ ವಾದವನ್ನು ಎತ್ತಿ ಹಿಡಿದು ಎಸ್‌.ಆರ್‌.ರಾವ್‌ ಅವರು, ಹಟ್ಟಿ 
ಮತ್ತು ಕೆಜಿಎಫ್‌ ಗಣಿಗಳ ಚಿನ್ನ ಲೋಥಾಲ್‌ ಮತ್ತು ಸಿಂಧೂ ಕಣಿವೆಗೆ ಪೂರೈಕೆ 
ಆಗಿದ್ದು; ಮಸ್ಕಿ, ಪಿಕ್ಷಿಹಾಲ್‌, ತೆಕ್ಕಲಕೋಟೆ, ಉತ್ತನೂರು (ಕ್ರಿಪೂ.೨೦೦೦) ಪ್ರದೇಶಗಳಲ್ಲಿ 
ದೊರೆಯುವ ಬಳಪದ ಕಲ್ಲಿನ ಮಣಿ ಮಾಲೆಗಳು ಹರಪ್ಪ ನಾಗರಿಕತೆಗೆ ರವಾನೆಯಾಗಿವೆ 

ನ್ನುವುದನ್ನು ಸಾರಿ ಹೇಳುತ್ತವೆ, ಎಂದರು. 

bern ಅಥವಾ ಹಟ್ಟಿ ಗಣಿಗಳಿಂದ ದೂರದ ಸಿಂಧೂ ಕಣಿವೆಗೆ ಚಿನ್ನ 
ಪೂರೆ ಕೆಯಾಗಿರುವುದರ ಬಗ್ಗೆ ಪ್ರತ್ಯಕ್ಷ ಪುರಾವೆಗಳಿಲ್ಲ. ಕೆಜಿಎಫ್‌ ಚೆನ್ನ ದಲ್ಲಿ 
ಸಹಜವಾಗಿಯೆ ಬೆಳ್ಳಿ ಬೆರೆತಿದೆ. ಇದನ್ನು ಎಲೆಕ್ಟಂ ಎನ್ನುತ್ತಾರೆ. ಕೆಜಿಎಫ್‌ನಲ್ಲಿ ಉತ್ಪಾದಿಸಿದ 
ಚಿನ್ನದಲ್ಲಿ ೧೦೦೦ದಲ್ಲಿ ೯೩೦ ಭಾಗ ಚಿನ್ನ ಮುತ್ತ ೬೫ ಭಾಗ ಬೆಳ್ಳಿ ಇರುತ್ತದೆ. ಇದು 
ತಿಳಿ ಬಣ್ಣದ ಚಿನ್ನ. ಈ ಚಿನ್ನ ಮತ್ತು ಜು ನಾಗರಿಕತೆಯಲ್ಲಿ ದೊರಕುವ ತಿಳಿ 
ಬಣ್ಣದ ಚಿನ್ನದ ನಡುವೆ ಹೋಲಿಕೆ ಇ ಇದೆ ಎನ್ನುವುದನ್ನು ಮಾತ್ರ ಒಪ್ಪಿಕೊಳ್ಳಲೇಬೇಕಿದೆ. 
ಇದರ ಜೊತೆಗೆ ಇನ್ನೂ ಕೆಲವು ಅಂಶಗಳನ್ನು ಗುರುತಿಸಲಾಗಿದೆ. 

ಅಶೋಕನ ಸಾ ೧೧ ಶಿಲಾಶಾಸನಗಳು: ಅಶೋಕ ಚಕ್ರವರ್ತಿಯ ಕಾಲದಲ್ಲಿ 
ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಸ್ಥಾಪಿಸಿರುವ ೧೧ ಶಿಲಾ ಶಾಸನಗಳು ಚಿನ್ನ 
ಮತ್ತು ಬಹುಲೋಹಗಳು ದೊರಕುವ ಸ್ಥಳಗಳಲ್ಲಿ ಇರುವುದು ಒಂದು ವಿಶೇಷ 
ಇವುಗಳಲ್ಲಿ ೯ ಶಾಸನಗಳು ಕರ್ನಾಟಕದಲ್ಲಿಯೇ ಇ ಇವೆ. ಅವು, ಬ್ರಹ್ಮಗಿರಿ, ಸಿದ್ಧಾಪುರ, 
ಜಾಟೂಂಗ, ರಾಮೇಶ್ವರ (ಚಿತ್ರದುರ್ಗ ಜಿಲ್ಲೆ. ಮಸ್ಕಿ (ರಾಯಚೂರು. ಜಿಲ್ಲೆ, ನಿಟ್ಟೂರು, 
ಉಡುಗೋಲಂ (ಬಳ್ಳಾರ ಜಿಲ್ಲೆ, ಪಾಲಕ್ಕಿಗುಂಡಿ ಮತ್ತು ಗವಿಮಠ (ಕೊಪ್ಪಳ ಜಲ. 
ಮೇಲಿನ ಸ್ಥಳಗಳು ಬಹುಲೋಹಗಳು ದೊರಕುವ ಪ್ರದೇಶಗಳಾಗಿದ್ದು ಅವು ಹೆಚ್ಚು 
ಜನರು ವಾಸಿಸುತ್ತಿದ್ದ ಪ್ರದೇಶಗಳೂ ಆಗಿದ್ದವು. ಮಧ್ಯಯುಗದಲ್ಲಿ Ke ೧೬ ಸ್ಯ 
ಶತಮಾನದಲ್ಲಿ ಶ್ರೀಕೃಷ್ಣದೇವರಾಯರ (೧೫೦೯-೧೫೨೯) ಕಾಲದಲ್ಲಿ, ಅನಂತರ 


ಹೈದರಾಲಿ ಮತ್ತು ಟಿಪ್ಪುಸುಲ್ತಾನರ ಕಾಲದಲ್ಲೂ ಕೆಜಿಎಫ್‌ ಪ್ರದೇಶದಲ್ಲಿ ಚಿನ್ನ 
ತೆಗೆದಿರುವ ಕುರುಹುಗಳು. ಕಂಡುಬಂದಿವೆ. 


ವೇದ ಪುರಾಣಗಳಲ್ಲಿ ಚಿನ್ನ / ೧೩ 


ಮಸ್ಕಿ ಹತ್ತಿರದ ಅಶೋಕನ ಶಿಲಾಶಾಸನ: ಈ ಶಾಸನದಿಂದ ಅಶೋಕನ ಹೆಸರು 
“ದೇವನಾಂಪ್ರಿಯ' ಎಂದು ತಿಳಿದುಬಂದಿತು. ಇದು ಕ್ರಿಪೂ. ೨೫೦ರ ಶಾಸನವಾಗಿದ್ದು 
ಕನ ಭಾಷೆಯ ಬ್ರಾಹ್ಮಿ ಲಿಪಿಯಲ್ಲಿದೆ. 


CR 
ಕ ಸ ಚಿನ್ನಕ್ಕಿಂತ ಮೂರು ಪಟ್ಟು ಹೆಚ್ಚೆಂದು ತಿಳಿದುಬರುತ್ತದೆ. 


ದ ಷೆ 
ರಾಜಾ ಸೊಲೊಮನ್‌, ಚಿನ್ನ ಸಂಗಹಿಸುತ್ತಿದ್ದ ಬುಡುಕಟ್ಟು ಜನರಿಂದ ವಷ ರ್ಷಕ್ಕೆ ೧೮ 
ಟನ್ನು ಚಿನ್ನವನ್ನು ಕಪ್ಪ ಕಾಣಿಕೆಯಾಗಿ ಪಡೆಯುತ್ತಿದ್ದುದಾಗಿ ತಿಳಿದು ಬರುತ್ತದೆ. 


ಕ್ರಿ.ಶ.೧೫೩೨ರಲ್ಲಿ ಸ್ಕೈಯಿನ್‌ ದೇಶದ ರಾಜ ಅಟೋಲ್ಲ ಒಂದು ಕೋಣೆ ತುಂಬಾ 


ಮಾನವನ ಸೋಲೋಮನ್‌ ರಾಜನಿಗೆ ಕಾಣಿಕೆಯಾಗಿ ನೀಡಿದ 
. ಕ್ರಿ.ಶ.೧೫೨೨ರಿ೦ದ ಕ್ರಿ.ಶ.೧೫೪೭ರವರೆಗೆ ಮೆಕ್ಸಿಕೊದಿಂದ ಸೆ ಯಿನ್‌ 
ದೇಶಕ್ಕೆ ಸಾಗಿಸಿದ ಚಿನ್ನ ೩೦ ಮೆಟ್ರಿಕ್‌ ಟನ್ನುಗಳಷ್ಟು ಎನ್ನುವ ವಿವರಣೆ ದೊರಕುತದೆ. 

'ಕ್ಯಾಚಾರದ೦ತೆ ನಮ್ಮ ದೇಶದಲ್ಲಿ ತಾಮ್ರ ಯುಗದಲ್ಲಿ (ಕಿ. ಪೂ.೩೯೦೦ 


ರಿಂದ ಕ್ರಿಪೂ೨೧೦೦) ೧೦೦ ಟನ್ನು ಕಂಚಿನ ಯುಗದಲ್ಲಿ (ಕ್ರಿ.ಪೂ.೨೧೦೦ ರಿಂದ 


ಕ್ರಿಪೂ.೧೨೦೦) ೨೫೦ ಟನ್ನು, ಕಬ್ಬಿಣ ಯುಗದಲ್ಲಿ (ಕ್ರಿಪೂ.೧೨೦೦ ರಿಂದ ಕ್ರಿಪೂ.೫೦) 


೪೨೫ ಟನ್ನು, ರೋಮನ್‌ ಕಾಲದಲ್ಲಿ (ಕ್ರ.ಪೂ.೫೦ ರಿಂದ ಕ್ರಿ.ಶ.೫೦೦) ೧೨೫ 
ಟನ್ನು, ಒಟ್ಟು ೯೦೦ ಟನ್ನು ಚಿನ್ನದ ಸಂಗಹವಿತ್ತು ಎನ್ನಲಾಗಿದೆ. ಬಜ್ಜೆ ಎನ್ನುವ 


[8 


ಲ್ಲಿ ಕ್ರಿಪೂ.೩೯೦೦ ರಿಂದ ಕ್ರಿಶ.೫೦೦ರವರೆಗೆ ಸುಮಾರು 


£ 
ಲ 
ತ 
(ಸ್ನ 
ad) 


ಟ 
8 P| ಮ 
.ಶ.೫೦೦ ರಿಂದ ಕಿ.ಶ.೧೫೦೦ರವರೆಗೆ ೧೪೫ ಟನ್ನು, ಕ್ರಿಶ.೧೫೦೦ ರಿಂದ 


,ಶ.೧೯೯೭ರವರೆಗೆ ೮೩೦ ಟನ್ನು ಚಿನ್ನ ಭಾರತದಲ್ಲಿ ದಾಸ್ತಾನಾಗಿತ್ತು ಎಂದು ಅಂದಾಜು 


೯೯೦ ಟನ್ನು ಚಿನ್ನದ ಸಂಗ್ರಹವಿತ್ತು ಎನ್ನುತ್ತಾನೆ. 
ಕ್ರ 


[) 


( 
FY 


ಹಾಡಿ ಇಷ್ಟ ಫಿ 
೧೪ ಸುವರ್ಣ ಕಥನ 


ಮಾಡಲಾಗಿದೆ. ಕ್ರಿ.ಶ.೧೯೭೭ ರಿಂದ ಕ್ರಿಶ.೧೯೮೦ರವರೆಗೆ ಕೆಜಿಎಫ್‌ ಗಣಿಗಳಲ್ಲಿ ೧೯ 
ಟನ್ನು, ರಾಮಗಿರಿ (ಆಂಧ್ರಪ್ರದೇಶ) ಗಣಿಗಳಿಂದ ೨ ಟನ್ನು, ಹಟ್ಟಿ (ರಾಯಚೂರು 
ಜಿಲ್ಲೆ) ೨೧ ಟನ್ನು ಮತ್ತು ತಾಮ್ರದ ಗಣಿಗಳಿಂದ ೫ ಟನ್ನು ಚಿನ್ನ, ಒಟ್ಟು ೪೭ ಟನ್ನು 
ಚಿನ್ನ ಸಂಗ್ರಹವಾಗಿತ್ತು ಸುಮೇರಿಯಾ, ಈಜಿಪ್ಟ್‌, ಹರಪ್ಪ ಮೊಹೆಂಜೊ ದಾರೋ 
ನಾಗರಿಕ ತೊಟ್ಟಲುಗಳ ಆಧಾರದಿಂದಲೂ ಕ್ರಿ.ಪೂ:೩೦೦೦ವರ್ಷಗಳ ಮುಂಚಿನಿಂದಲೂ 
ಚಿನ್ನ ತೆಗೆದಿರುವ ಕುರುಹುಗಳಿವೆ. ಕ್ರಿಶ.೨ನೇ ಶತಮಾನದಲ್ಲಿ ಗಂಗರ ೨ನೇ ಮಾಧವ 
ತನ್ನ ರಾಜ್ಯದಲ್ಲಿ ಚಿನ್ನ ದೊರಕಿರುವುದರ ಬಗ್ಗೆ ಶಿಲಾಶಾಸನಗಳಲ್ಲಿ ಕೆತ್ತಿಸಿದ್ದಾನೆ. 
ಕೆಜಿಎಫ್‌ ಪ್ರದೇಶದ ನಂದಿದುರ್ಗ ಕೋಟೆಯಲ್ಲಿ ಚಿನ್ನ ಮತ್ತು ವಜಗಳು ಇದ್ದವು 
ಎಂಬುದಾಗಿ ತಿಳಿದುಬರುತ್ತದೆ. ಮುಂದಿನ ದಿನಗಳಲ್ಲಿ ನಂದಿ ಗುಡ್ಡವನ್ನು ಅಗೆದು 
ನಂದಿದುರ್ಗ ಗಣಿ ಮಾಡಲಾಯಿತು ಎನ್ನಲಾಗಿದೆ. ಪುರಾಣ ಕಾಲದಲ್ಲಿ ಸ೦ಗಹಿಸಿದ್ದ 
ಚಿನ್ನ ೪೯೫ ಟನ್ನುಗಳಾದರೆ, ೫ ಸಾವಿರ ವರ್ಷಗಳಲ್ಲಿ ಗಣಿಗಳಿಂದ ಹೊರತೆಗೆಯಲಾದ 
ಚಿನ್ನ ಸುಮಾರು ೧೫೦೦ ಟನ್ನುಗಳು. ಕ್ರಿ.ಶ.೧೮೭೦ ಮತ್ತು ಕ್ರಿಶ.೧೯೪೦ರ ಮಧ್ಯೆ 
ಕೆಜಿಎಫ್‌, ಹಟ್ಟ, ಗದಗ ಮತ್ತು ರಾಮಗಿರಿ ಚಿನ್ನದ ಗಣಿಗಳಿಂದ ತೆಗೆದ ಒಟ್ಟು ೬೬೫ 
ಟನ್ನು ಚಿನ್ನವನ್ನು ಬ್ರಿಟಿಷರು ಭಾರತದಿಂದ ಇಂಗ್ಲೆಂಡಿಗೆ ತೆಗೆದುಕೊಂಡು ಹೋದರು. 


ವೇದ ಪುರಾಣಗಳಲ್ಲಿ ಚಿನ್ನ / ೧೫ 


ಅಧ್ಯಾಯ ಬ 


ಕರ್ನಾಟಕ ಭೂವಿಜ್ಞಾನ ಮತ್ತು ಕೆಜೆಎಫ್‌ ಗಣಿಗಳ 
ಮೂಲಯೋಜನೆ 


ಕರ್ನಾಟಕ ರಾಜ್ಯ ಅತ್ಯಂತ ಪುರಾತನವಾದ ಮತ್ತು ಅಪರೂಪವಾದ 
ಶಿಲೆಗಳಿಂದ ರೂಪುಗೊಂಡಿದೆ. ಹಾಸನ ಜಿಲ್ಲೆಯ ಸರಗೂರು ಹತ್ತಿರ ದೊರಕುವ 
ಸಪಾಕ್ರಿಸಲ್‌ ಶಿಲೆಗಳು ೩.೩ ಬಿಲಿಯನ್‌ ವರ್ಷಗಳ ಹಿಂದೆ ರೂಪುಗೊಂಡವು. ಇನ್ನೂ 
ವಿಶೇಷವಾದ ಸಂಗತಿ ಎಂದರೆ ಕರ್ನಾಟಕ ಅತ್ಯಂತ ಸುರಕ್ಷಿತ ಸ್ಥಳದಲ್ಲಿ ರೂಪು 
ಗೊಂಡಿದ್ದು, ಈ ಪ್ರದೇಶದಲ್ಲಿ ಭೂಕಂಪ, ಚಂಡಮಾರುತ, ಸುನಾಮಿ ಇತ್ಯಾದಿ 
ಎದ್ವಂಸಕ ಘಟನೆಗಳು ಸಂಭವಿಸುವುದು ತೀರ ಅಪರೂಪ. ಭೂಮಿ ಪೂರ್ವದಿಂದ 
ಪಶ್ಚಿಮಕ್ಕೆ ತಿರುಗುತ್ತಿದ್ದು ಬಂಗಾಳಕೊಲ್ಲಿಯಲ್ಲಿ ಉದ್ಭವಿಸುವ ಯಾವುದೇ ಸುನಾಮಿ 
ಕರ್ನಾಟಕಕ್ಕೆ ಅಪ್ಪಳಿಸುವುದಿಲ್ಲ. ಅರಬ್ಬಿ ಸಮುದ್ರದಲ್ಲಿ ಸುನಾಮಿ ಚಂಡಮಾರುತಗಳು 
ಸಂಭವಿಸಿದರೂ ಭೂಮಿ ತಿರುಗುತ್ತಿರುವ ವಿರುದ್ಧ ದಿಕ್ಕಿಗೆ ಅಷ್ಟೊಂದು ವೇಗವಾಗಿ 
ಗಾಳಿ ಬೀಸಿ ಪಶ್ಚಿಮ ತಟಕ್ಕೆ ಅಪ್ಪಳಿಸುವುದಿಲ್ಲ. ದಕ್ಷಿಣ ಭಾರತ ಅತ್ಯಂತ ಪುರಾತನ 
ಪರ್ಯಾಯ ಶಿಲಾಪೀಠದಿ೦ದ ಕೂಡಿದ್ದು ಭೂಕಂಪನಗಳಿಂದ ಮುಕ್ತವೆಂದೇ ಹೇಳಬಹುದು. 

ಕರ್ನಾಟಕವನ್ನು ಭೂವೈಜ್ಞಾನಿಕವಾಗಿ ನಾಲ್ಕು ಮುಖ್ಯ ವಿಭಾಗಗಳಾಗಿ 
ವಿಂಗಡಿಸಲಾಗಿದೆ. ಪಶ್ಚಿಮ ಕಡಲದಂಡೆಗಳು, ಪಶ್ಚಿಮ ಘಟ್ಟಗಳು, ಉತ್ತರ ಮತ್ತು 
ದಕ್ಷಿಣ ಕರ್ನಾಟಕ ಬಯಲುಗಳು (ಮಧ್ಯೆ ಮಧ್ಯೆ ರೇಖೀಯವಾಗಿ ಗ್ರಾನೈಟ್‌ ಪರ್ವತಗಳು 
ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಎದ್ದು ನಿಂತಿವೆ) ಮತ್ತು ಕರ್ನಾಟಕದ ಮಧ್ಯ ಭಾಗದಲ್ಲಿ 
ಕ್ಲೋಸ್‌ಪೇಟ್‌ ಗ್ರಾನೈಟ್‌ ಶಿಲೆಗಳು, ರಾಮನಗರದಿಂದ ಹೊಸ್‌ಪೇಟ್‌(ಹೊಸಪೇಟೆ)ವರೆಗೆ 
ಸೀಳಿಕೊಂಡು ಎದ್ದುನಿಂತಿವೆ. ಜೊತೆಗೆ ರಾಜ್ಯದ ಉದ್ದಗಲಕ್ಕೂ ನೈಸಸ್‌ ಮತ್ತು 
ಗ್ರಾನೈಟ್‌ ಶಿಲೆಗಳ ನಡುವೆ ಅಲ್ಲಲ್ಲಿ ಚಿನ್ನ, ಬೆಳ್ಳಿ, ತಾಮ್ರ ನಿಕ್ಷೇಪಗಳನ್ನು ಹೊಂದಿರುವ 
ಹಸಿರು ಶಿಲಾ ಶಿಸ್ಟ್‌ ಪಟ್ಟಿಗಳು ಇವೆ. ಇವುಗಳಲ್ಲಿ ಮುಖ್ಯವಾದವು ಆಂಫಿಬೋಲೈಟ್‌ 
ಮತ್ತು ರೂಪಾಂಕರಿತ ಬಸಾಲ್ಟ್‌ ಶಿಲೆಗಳು. ಮೇಲಿನ ಶಿಲೆಗಳಲ್ಲಿ ಕರ್ನಾಟಕದಾದ್ಯಂತ 
ಕೋಟ್ಯಂತರ ರೂಪಾಯಿಗಳ ಬೆಲೆ ಬಾಳುವ ನೂರಾರು, ಸಾವಿರಾರು ಖನಿಜ 
ನಿಕ್ಷೇಪಗಳು ಇವೆ. ಚಿನ್ನದ ಜೊತೆಗೆ ತಾಮ್ರ, ಬೆಳ್ಳಿ, ಪಚ್ಚೆ, ಯುರೇನಿಯಂ, ಕಬ್ಬಿಣ, 


೧೬ / ಸುವರ್ಣ ಕಥನ 


ಮ್ಯಾಂಗನೀಸ್‌, ಕ್ರೋಮೈಟ್‌, ಗ್ರಾನೈಟ್‌, ಡಾಲೋಮೈಟ್‌, ಸುಣ್ಣದ ಶಿಲೆಗಳು, ಸಿಲಿಕಾ, 
ಅಸ್‌ಬೆಸ್ಟಾಸ್‌, ಸಿರಾಮಿಕ್ಸ್‌ ಹೀಗೆ ವೈವಿದ್ಯಮಯ ಖನಿಜಗಳು ಕರ್ನಾಟಕದಲ್ಲಿ 
ದೊರಕುತ್ತವೆ. 

ಲೆಫ್ಟಿನೆಂಟ್‌ ಜಾನ್‌ ವಾರನ್‌: ಕೆಜಿಎಫ್‌ ಚಿನ್ನದ ಅನ್ವೇಷಣೆಯ ಬಗ್ಗೆ ಮೊದಲ 
ಲಿಖಿತ ದಾಖಲೆ ದೊರೆಯುವುದು ಕ್ರಿಶ.೧೮೦೨ರಲ್ಲಿ. ಇಲ್ಲಿನ ಗಣಿಗಳ ಬಗ್ಗೆ ಮೊದಲಿಗೆ 
ಬ್ರಿಟಿಷರಿಗೂ ಸ್ಪಷ್ಟವಾದ ತಿಳಿವಳಿಕೆ ಇರಲಿಲ್ಲ. ೧೭೯೯ರಲ್ಲಿ ಟಿಪ್ಪು ಸುಲ್ತಾನ್‌ ೪ನೇ 
ಮೈಸೂರು ಯುದ್ಧದಲ್ಲಿ ಮರಣ ಹೊಂದಿದ ನಂತರ ಈಸ್‌ ಇಂಡಿಯಾ ಕಂಪನಿ 
ಮೈಸೂರಿನ ಪೂರ್ವ ಗಡಿಯನ್ನು ಸಮೀಕ್ಷೆ ಮಾಡಲು ಹೆಚ್‌ಎಂ ೩೩ನೇ ರೆಜಿಮೆಂಟ್‌ನ 
ಲೆಫ್ಟಿನೆಂಟ್‌ ಜಾನ್‌ ವಾರನ್‌ ಎ೦ಬುವರನ್ನು ನೇಮಿಸಿತು. ಈಗಿನ ಕೆಜಿಎಫ್‌ ಪ್ರದೇಶದ 
ದಕ್ಷಿಣಕ್ಕಿರುವ ಯರ್ರಕೊ೦ಡ ಬ್ಯಾಟರಾಯನಹಳ್ಳಿ ಬೆಟ್ಟದಿ೦ದಲೇ ವಾರನ್‌ ಸಮೀಕ್ಷಾ 
ಕಾರ್ಯವನ್ನು ಪ್ರಾರಂಭಿಸಿದರು. ವಾರನ್‌ ಸಮೀಕ್ಷೆಯಿಂದ ಆಗಿನ ಮೈಸೂರು ರಾಜ್ಯದ 
ಭೌಗೋಳವೇ ಬದಲಾಗಿಹೋಯಿತು. ಒಂದು ವೇಳೆ ಪೂರ್ವ ಗಡಿಯನ್ನು ವಾರನ್‌ 
ಆ ಭಾಗದಲ್ಲಿ ಗುರುತಿಸದೇ ಹೋಗಿ ಅದನ್ನು ಸ್ಪಲ್ಪ ಪಶ್ಚಿಮಕ್ಕೆ ಹಾಕಿದ್ದರೆ ಕನ್ನಡ 
ನಾಡಿಗೆ ಇಂದಿನ ಚಿನ್ನದ ಬೀಡು ಎನ್ನುವ ಪಟ್ಟ ದೊರಕುತ್ತಿರಲಿಲ್ಲ. ಅದು ತಮಿಳುನಾಡಿನ 
ಸಿರಿಯನ್ನು ತುಂಬುತ್ತಿತ್ತು. ವಾರನ್‌, ವೃತ್ತಿಯಿಂದ ಭೂವಿಜ್ಞಾನಿಯಲ್ಲ, ಆದರೆ ಆ 
ಭಾಗದಲ್ಲಿ ಕಂಡ ಎಲ್ಲಾ ಅಂಶಗಳನ್ನೂ ಒಪ್ಪವಾಗಿ ಬರೆದು ಕಂಡಿದ್ದನ್ನು ಕಂಡಂತೆಯೇ 
ದಾಖಲಿಸಿದ್ದರು. ಯರ್ರಕೊಂಡ ಹತ್ತಿರಕ್ಕೆ ಬಂದಾಗ ಅಲ್ಲಿನ ಉರಿಗಾ೦ ಹಾಗೂ 
ಮಾರಿಕುಪ್ಪಂ ಪ್ರದೇಶಗಳ ಬಳಿ ಚಿನ್ನ ದೊರೆಯುತ್ತದೆ ಎನ್ನುವ ಸುದ್ದಿ ವಾರನ್‌ 
ಕಿವಿಗೆ ತಲುಪಿತು. ಸಮೀಕ್ಷೆ ಮುಂದುವರೆಸಿದ ವಾರನ್‌ ಚಿನ್ನದ ಅನ್ವೇಷಣೆಯ ಬಗ್ಗೆ 
೧೮೦೪ರಲ್ಲಿ ಸುದೀರ್ಫ ಮಾಹಿತಿಯನ್ನು ಬ್ರಿಟನ್‌ನಲ್ಲಿ ಪ್ರಕಟವಾಗುತ್ತಿದ್ದ "ರಾಯಲ್‌ 
ಏಷ್ಯಾಟಕ್‌' ಪತ್ರಿಕೆಯಲ್ಲಿ ಪ್ರಕಟಿಸಿದರು. 

ಹಿಸ್ಸಾ ಚಿನ್ನ ಶೋಧಿಸಿದವರು ದಲಿತರೆ!: ಸುತ್ತಮುತ್ತಲಿನ ಹಳ್ಳಿಜನ ಕಪ್ಪು 
ಶಿಲೆಗಳ ನಡುವೆ ಹಾಸಿಕೊಂಡಿದ್ದ ಬೆಣಚು ಶಿಲೆಗಳನ್ನು ತೆಗೆದು ಪುಡಿಮಾಡಿ ಚಿನ್ನ 
ತೆಗೆಯುತ್ತಿದ್ದರು. ಲೆ.ಜಾನ್‌ ವಾರನ್‌ ಮಾರಿಕುಪ್ಪಂ ಹತ್ತಿರ ಹಳೆ ಗಣಿಯ ಸುತ್ತಲೂ 
ಬಿದ್ದದ್ದ ಅದಿರನ್ನು ಪರೀಕ್ಷಿಸಲು ನಿರ್ದರಿಸಿದಾಗ, ತೇರು' ಮತ್ತು “ತೇಡು' ಎಂಬ 
ಅಸ ಶ್ಯ ಸಲು ೧೨ ಸು ಕೆಲಸ ಮಾಡಲು ಮುಂದೆ ಬಂದರು. ಮೂವರಿಗೆ 
ie ದಿನಕ್ಕೆ ೧ ಕಂಠರಾಯ(ಒಂದು ಬೆಳ್ಳಿ ಕಾಸು) ಕೂಲಿ. ಗಣಿಯ ಒಳಗೆ ೧೨ 
ದಿನ ಕೆಲಸ ವಡ ೩ ಕಂಠರಾಯ ಬೆಲೆಯ ಸೀಮೆ ಎಣ್ಣೆ, ಹಾರೆ ಗುದ್ದಲಿಗಳಿಗೆ 
೨ ಕಂಠರಾಯ, ಮಡಿಕೆ ಬಿದಿರು ಮಕ್ಕರಿ ಹಗ್ಗಕ್ಕೆ ೧ ಕಂಠರಾಯ ಖರ್ಚಾಗುತ್ತಿತ್ತು 
ಇಷ್ಟು ಖರ್ಚುಮಾಡಿ ತಿಂಗಳಿಗೆ ೩೦ ಚಾ ಚಿನ್ನ ಹೊರತೆಗೆದರು (ಒಂದು 
ಪಗೋಡ: ಒಂದು ನಾಣ್ಯದಷ್ಟು ಚಿನ ?). ಆ ಕಾಲದಲ್ಲಿ. ಸಾಮಾನ್ಯವಾಗಿ ೧೦-೧೨ 


ಕರ್ನಾಟಕ ಭೂವಿಜ್ಞಾನ ಮತ್ತು ಕೆಜಿಎಫ್‌ ಗಣಿಗಳ್ನ. /೧೭ 


ಮಂದಿ ಕೂಲಿಕಾರರು ಇಂತಹ ಕೆಲಸದಲ್ಲಿ ತೊಡಗಿ ಬಾಣಲೆಗಳ ಮೂಲಕ ಅದಿರನ್ನು 
ತೆಗೆಯುತ್ತ ಸುಮಾರು ೩೦ ಅಡಿ ಆಳದವರೆಗೂ ಇಳಿಯುತ್ತಿದ್ದರು. ಮಹಿಳೆಯರು. 
ಅದಿರನ್ನು ಪುಡಿಮಾಡಿ ಚಿನ್ನ ಸೋಸುವ ಕೆಲಸಟಲ್ಲಿ ತೊಡಗಿಕೊಳ್ಳುತ್ತಿದ್ದರು. ವ 
ವಿಷಯ ತಿಳಿದ ಮೇಲೆ ಪ್ರಪಂಚದ ನಾನಾ ಕಡೆಯಿಂದ ಹಣ ತಗಲು 
ವ್ಯಾಪಾರಿಗಳು ಬರತೊಡಗಿದರು. ಯರ್ರಕೊಂಡ ಸುತ್ತಮುತ್ತಲು ಚಿನ ವನ್ನು 
ತೋರಿಸಿದವರಿಗೆ ಬಹುಮಾನ ನೀಡುವುದಾಗಿ ಜಾನ್‌ ವಾರನ್‌ ಒಂದು ಹೇಳಿಕೆ 
ಕೊಟ್ಟ. ಇದನ್ನು ಕೇಳಿದ ಒಬ್ಬ ದಲಿತ ಜನಾ೦ಗದ ಆಳು ಉರಿಗಾಂನಿಂದ ಚಿನ್ನವಿರುವ 
ಶಿಲೆಗಳನ್ನು ತಂದುಕೊಟ್ಟ ವಾರನ್‌ ಕೂಲಿಯವರ ಸಹಾಯದಿಂದ ಕೆಲವು ದಿನಗಳು 
ನೆಲದ ಮೇಲಿನ ಮಣ್ಣನ್ನು ನೀರಿನಿಂದ ಜಾಲಾಡಿಸಿ ಸ್ವಲ್ಪ ಚಿನ್ನ ತೆಗೆಸಿದ. ಅಲ್ಲಿಂದ 
ದಕ್ಷಿಣಕ್ಕೆ ಮಾರಿಕುಪ್ಪಂನಲ್ಲಿ ಜಿನ್ನ ದೊರಕುತ್ತದೆ ಎಂದು ತಿಳಿದು ಅಲ್ಲಿಗೆ ಹೋಗಿ 
ನೋಡಿದಾಗ ೩೦ ಅಡಿ ಆಳದ ಬಾವಿ ಕಾಣಿಸಿತು. ಅದರಲ್ಲಿ ಇಳಿದು ನೋಡಿದರೆ 
ಉತ್ತರ-ದಕ್ಷಿಣ ದಿಕ್ಕುಗಳಿಗೆ ಸುರಂಗಗಳು ಕಾಣಿಸಿದವು. ಅದರಲ್ಲಿ ಇಳಿದು ಚಿನ್ನದ 
ಅದಿರನ್ನು ಮೇಲಕ್ಕೆ ತಂದು ಮಹಿಳೆಯರಿಂದ ಪುಡಿ ಮಾಡಿಸಿ, ಅದಕ್ಕೆ ಪಾದರಸ 
ಬೆರೆಸಿ ಚಿನ್ನವನ್ನು ಬೇರ್ಪಡಿಸಲಾಯಿತು. 

ಜಾನ್‌ ವಾರೆನ್‌, ಹತ್ತಿರದ ಬೇತಮಂಗಲದ ಅಮಲ್‌ದಾರ್‌ರ ಹತ್ತಿರಹೋಗಿ 
ಸಮೀಕ್ಷೆ ನಡೆಸುವುದರ ಬಗ್ಗೆ ಮತ್ತು ಚಿನ್ನ ಇರುವುದರ ವಿಷಯ ಹೇಳಿದಾಗ, 
ಅಮಲ್‌ದಾರರು “ಅದು ನಮಗೆ ಮೊದಲೇ ಗೊತ್ತಿದೆ. ಟಿಪ್ಪು ಸುಲ್ತಾನ್‌ ೧೭೮೯ರಲ್ಲಿಯೇ 
ತನ್ನಲ್ಲಿದ್ದ ಒಬ್ಬ ಬ್ರಾಹ್ಮಣನನ್ನು ಕರೆಸಿ ಆ ಪ್ರದೇಶದಲ್ಲಿ ಚಿನ್ನ ತೆಗೆಯುವುದರ ಬಗ್ಗೆ 
ವಿವರಗಳನ್ನು ಕೇಳಿದನಂತೆ. ಆ ಬ್ರಾಹ್ಮಣ ಅದಕ್ಕೆ ಹೆಚ್ಚು ಹಣ ಬೇಕಾಗುತ್ತದೆ, ಅದಕ್ಕಿಂತ 
ಕೊಂಡುಕೊಳ್ಳುವುದೇ ಸರಿ ಎಂದು ಹೇಳಿದ' ಎಂಬುದಾಗಿ ಜಾನ್‌ ವಾರೆನ್‌ಗೆ ತಿಳಿಸಿದರು. 
ಅನಂತರ ವಾರೆನ್‌ ಮದ್ರಾಸ್‌ ಪ್ರೆಸಿಡೆನ್ಸಿಯ ರಾಜ್ಯಪಾಲ ವಿಲಿಯಂ ಬೆಂಟಿಂಕ್‌ರನ್ನು 
ಭೇಟಿಯಾದಾಗ ಮೈಸೂರು ದರಬಾರಿನಲ್ಲಿದ್ದ ಬ್ರಿಟಿಷ್‌ ರೆಸಿಡೆನ್ಸಿ ಮಿ.ವೆಬ್‌ ಅವರನ್ನು 
ನೋಡುವಂತೆ ಸೂಚಿಸಿದರು. ವಾರೆನ್‌, ವೆಬ್‌ರನ್ನು ನೋಡಿದ ಮೇಲೆ ಮತ್ತೆ ಚಿನ್ನದ 
ಶೋಧನೆಯಲ್ಲಿ ತೊಡಗಿಕೊಂಡರು. ಆಗ ಪೂರ್ಣಯ್ಯನವರು ಮೈಸೂರು 
ದಿವಾನರಾಗಿದ್ದರು. ಆ ಕಾಲದಲ್ಲಿ ಹಣವನ್ನು ತಮಿಳುನಾಡಿನಲ್ಲಿ “ಪಣಂ' ಎಂದರೆ 
ಮೈಸೂರಿನಲ್ಲಿ "ಮಿಲಿ' ಎಂದು ಕರೆಯುತ್ತಿದ್ದರು. 

ಚಿನ್ನಕ್ಕೆ ಸಾಂದ್ರತೆ ಹೆಚ್ಚಿರುವುದರಿಂದ ಹೊಳೆ ಅಥವಾ ಬಾವಿಯ ಹತ್ತಿರ ಹೋಗಿ 
ಚಿನ್ನವಿರುವ ಮಣ್ಣನ್ನು ಬಾಣಲೆಯಲ್ಲಿ ಹಾಕಿ ನೀರಿನಿಂದ ಜಾಲಿಸಿ ಚಿನ್ನ ಸೋಸುತ್ತಿದ್ದರು. 
ಜಲಗಾರ ಜನಾಂಗದವರು ಈ ಕೆಲಸವನ್ನು ಸಾಕಷ್ಟು ಪರಿಣತಿಯಿ೦ದಲೇ ಮಾಡುತ್ತಿದ್ದರು. 
ಸಾಮಾನ್ಯವಾಗಿ ಕೆಲಸಗಾರರ ತಂಡದ ಮೇಲ್ವಿಚಾರಕ "ನವಿಲು ಸಾಗಿರುವ ಹಾದಿಯಲ್ಲಿ 
ಚಿನ್ನದ ಜಾಡು ಸಾಗಿದೆಯೆಂದು' ತಿಳಿಸಿ ಆ ನಿಟ್ಟಿನಲ್ಲಿ ಗಣಿ ಮಾಡಲು ಸೂಚಿಸುತ್ತಿದ್ದ 


೧೮ /ಸ ಸುವರ್ಣ ಕಥನ 


ನಂತೆ. ವಾಸ್ತವವಾಗಿ ಆ ಕಾಲದಲ್ಲಿ ಚಿನ್ನದ ಗಣಿಯನ್ನು ಸರ್ಕಾರಿ ಅಧಿಕಾರಿಗಳಿಗೆ 
ತೋರಿಸದೆ ಸ್ಥಳೀಯರು ಗಣಿಗಾರಿಕೆಯನ್ನು ರಹಸ್ಯವಾಗಿಯೇ ಮಾಡುತ್ತಿದ್ದರಂತೆ. 
ಜಾನ್‌ ವಾರೆನ್‌ ಅವರಿಗೂ ಸ್ಥಳೀಯರು ಮೊದಮೊದಲು ಚಿನ್ನ ದೊರಕುತ್ತಿದ್ದ 
ಸ್ಥಳಗಳನ್ನು ತೋರಿಸಲಿಲ್ಲ. ಜೊತೆಗೆ ಆ ಕಾಲಕ್ಕೆ ಚಿನ್ನ ತೆಗೆಯಲು ಉಪಯೋಗಿಸುತ್ತಿದ್ದ 
ಸಾಮಾನು ಸರಂಜಾಮುಗಳ ಬೆಲೆ ದುಬಾರಿಯಾಗಿದ್ದರಿ೦ದ ಚಿನ್ನ ತೆಗೆಯುವ ಕೆಲಸ 
ಅ೦ತಹ ಆಕರ್ಷಕ ಕೆಲಸವೇನೂ ಆಗಿರಲಿಲ್ಲ. ಜಾನ್‌ ವಾರೆನ್‌ ಸಂಗ್ರಹಿಸಿದ್ದ ಚಿನ್ನದ 
ಪರಿಶುದ್ಧತೆಯನ್ನು ತಿಳಿದುಕೊಳ್ಳಲು ಮದ್ರಾಸಿನ ಟಂಕಸಾಲೆಗೆ ಕಳುಹಿಸಿಕೊಟ್ಟ ಚಿನ್ನವನ್ನು 
ಪರೀಕ್ಷಿಸಿದ ಮದ್ರಾಸ್‌ ಟಂಕಸಾಲೆ ಅದು ಅತ್ಯುತ್ತಮ ದರ್ಜೆಯ ಚಿನ್ನವೆಂದು 
ತಿಳಿಸಿತು. ಮಾರಿಕುಪ್ಪಂ ದಾಟಿ ಚಿನ್ನದ ಜಾಡು ಸಾಗಿದೆಯೆಂದು ದೃಢವಾಗಿ ನಂಬಿದ್ದ 
ವಾರೆನ್‌, ಸರ್ಕಾರ ಇದನ್ನು ಕೈಗೆತ್ತಿಕೊಳ್ಳಬೇಕೆಂದು ಶಿಫಾರಸು ಮಾಡಿದ. ಆದರೆ 
ಸರ್ಕಾರ ಇದರ ಬಗ್ಗೆ ಆಸಕ್ತಿ ತೋರಲಿಲ್ಲ. ಚಿನ್ನದ ಗಣಿಗಾರಿಕೆ ರಹಸ್ಯವಾಗಿ ನಡೆಯುತ್ತಿದೆ 
ಎಂದು ತಿಳಿದ ಮೇಲೆ ಕಮಿಶನರ್‌ ಮಾರ್ಕ್‌ ಕಬ್ಬನ್‌ ಅದನ್ನು ನಿಲ್ಲಿಸಲು ಒಂದು 
ಶಾಸನವನ್ನೇ ಹೊರಡಿಸಿದರು. 
ಮೈಕೆಲ್‌ ಲ್ಯಾವೆಲ್ಲೆ: ಕರ್ನಾಟಕದಲ್ಲಿ ಚಿನ್ನಕ್ಕೂ ಸೈನ್ಯಾಧಿಕಾರಿಗಳಿಗೂ ಬಿಡಿಸಲಾಗದ 
ನಂಟು. ಜಾನ್‌ ವಾರೆನ್‌ ಮಾರಿಕುಪುಂ ಬಳಿ ಚಿನ್ನ ಸಂಗಹಿಸಿದ ಸಂಗತಿ ಬೆಂಗಳೂರಿನಲ್ಲಿ 
ನೆಲೆಸಿದ್ದ ಐರಿಷ್‌ ಸೈನಿಕ ಮೈಕೆಲ್‌ ಲ್ಯಾವೆಲ್ಲೆ ಎಂಬುವರ ಕಿವಿಗೆ ಬಿದ್ದಿತು. ಕ್ರಿ.ಶ.೧೮೬೪ರಲ್ಲಿ 
ಲಾವ ನ್ಯೂಜಿಲೆಂಡಿನ ಮಯೋರಿ ಅಂತರ್‌ ಯುದ್ಧದಲ್ಲಿ ಪಾಲ್ಗೊಂಡಿದ್ದ. ಈತ 
ನ್ಯೂಜಿಲ್ಯಾಂಡ್‌ನಲ್ಲಿದ್ದಾಗ ಚಿನ್ನದ ಶೋಧನೆಯಲ್ಲಿ ಪರಿಣತಿ ಪಡೆದುಕೊಂಡದ್ದು ಅಲ್ಲಿ 
ಯುದ್ಧ ನಿಂತ ಮೇಲೆ ಬೆಂಗಳೂರಿಗೆ ಬಂದು ನೆಲೆಸಿದ್ದ. ಅನಂತರ ಕೆಜಿಎಫ್‌ 
ಪ್ರದೇಶದಲ್ಲಿ ಚಿನ್ನ ದೊರಕುವ ವಿಷಯ ತಿಳಿದು ಲ್ಯಾವಲ್ಲೆ ತನ್ನ ಅದೃಷ್ಟದ ಪರೀಕ್ಷೆಗಾಗಿ 
ಕೆಜಿಎಫ್‌ ಪ್ರದೇಶ. ತಲುಪಿದ. ಕ್ರಿ.ಶ.೧೮೭೧ರಲ್ಲಿ ಈ ಪ್ರದೇಶದಲ್ಲಿಲ್ಲ ಸದ್ದಿಲ್ಲದೆ ಅಲೆದಾಡಿ 
ಸಮೀಕ್ಷೆ ನಡೆಸಿದ ಲ್ಯಾವೆಲ್ಲೆ ಬೆಂಗಳೂರಿಗೆ ಮರಳಿ ಬಂದ. ಕ್ರಿಶ.೧೮೭೩ರಲ್ಲಿ ಚಿನ್ನದ 
ಗಣಿ ಮಾಡುವುದಾಗಿ mr ಸಲ್ಲಿಸದೆ, ಕಲ್ಲಿದ್ದಲಿಗಾಗಿ ಪರವಾನಗಿ ಬೇಡಿ ಮೈಸೂರು 
ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದ. 
ಕ್ರಿಶ. ೧೮೭೪ ಎಪ್ರಿಲ್‌ ೧೪ರಂದು ಸರ್ಕಾರ ಲ್ಯಾವೆಲ್ಲೆಗೆ ಕಲ್ಲದ್ದಲನ್ನು ಮಾತ್ರ ಗಣಿ 
ಮಾಡಲು ಪರವಾನಗಿ ನೀಡಿತು. ಕೆಜಿಎಫ್‌ನ ಈ ಭಾಗದಲ್ಲಿ ಕಲ್ಲಿದ್ದಲು ದೊರೆಯುವುದಿಲ್ಲ 
ನ್ನುವುದು ಸರಕಾರಕ್ಕೂ ಗೊತ್ತಿದ್ದು, ಲ್ಯಾವೆಲ್ಲೆ ಸರ್ಕಾರವನ್ನು ವಂಚಿಸಲು ಈ 
le ಹೂಡಿದ್ದ ಎನ ಸುವುದು. ಅರ್ಥವಾಗಿತ್ತು ಚಿನ್ನ ತೆಗೆಯುವುದೇ ಲ್ಯಾವಲ್ಲೆಯ 
ಗುರಿಯಾಗಿದ್ದರಿಂದ. ಸರ್ಕಾರದ ಈ ಪರವಾನಗಿಯನ್ನು ಲ್ಯಾವಲ್ಲೆ ಒಪ್ಪದೆ ದೀರ್ಫ 
ಪತ್ರ ವ್ಯವಹಾರ ನಡೆಸಿ ಕೊನೆಗೆ ಕ್ರಿಶ.೧೮೭೫ರ ಫೆಬ್ರವರಿ pe ಮೈಸೂರು 
ಸ, ಲ್ವಾವೆಲ್ಲಿಗೆ ಚಿನ್ನದ ಗಣಿ ಮಾಡಲು ಪರವಾನಗಿ ನೀಡಿತು. ಈಪ ಪರವಾನಗಿಯಲ್ಲಿ 


ಕರ್ನಾಟಕ ಭೂವಿಜ್ಞಾನ ಮತ್ತು ಕೆಜಿಎಫ್‌ ಗಣಿಗಳ... /೧೯ 


ಚಿನ್ನದ ಗಣಿಗಾಗಿ ೩ ವರ್ಷ ಗುತ್ತಿಗೆ ನೀಡಿ, ೨ ಚದರ ಮೈಲಿಗಳ ೧೦ ಸ್ಥಳಗಳಲ್ಲಿ 
ಹನಿ ಮಾಡುವ ಹಕ್ಕನ್ನು ನೀಡಿತ್ತು. ಅನಂತರ ಆಯ್ಕೆ ಆಂ ಪ್ರತಿ ಸ್ಥಳದಲ್ಲೂ 
ಮುಂದೆ ೨೦ ವರ್ಷಗಳ ಕಾಲ ಗುತ್ತಿಗೆ ಪಡೆಯುವ ಹಕ್ಕನ್ನು ಲ್ಯಾವಲ್ಲೆ ಪಡೆದುಕೊಂಡ. 
ಲ್ಯಾವಲ್ಲೆ ಇದಕ್ಕಾಗಿ ಹಣದ ಮುಗ್ಗಟ್ಟು ಮತ್ತು ಸಾಕಷ್ಟು 'ತೊಂದರೆಗಳನ್ನು ಅನುಭವಿಸ 
ಮಸಣ ಕೆಜಿಎಫ್‌ ಗಣಿಗಳ ಬಗ್ಗೆ ಎಫ್‌.ಈ.ಪೆರ್ರಿ ಬರೆದ "ಲಿವಿಂಗ್‌ ಡೇ೦ಜರಸ್ಸಿ' 
ಎ೦ಬ ಪುಸ್ತಕದಲ್ಲಿ ಲ್ಯಾವೆಲ್ಲೆ ಬಗ್ಗೆ ಮನೋಜ್ಞವಾಗಿ ಚಿತ್ರಿಸಲಾಗಿದೆ. ಶಿ 

ಹಲವು "ದೇಶಗಳಲ್ಲಿ ಚಿನ್ನದ ಗಣಿಗಳನ್ನು ನೋಡಿದ ಅನುಭವದಿಂದ ಭಾರತಕ್ಕೆ 
ಬ೦ದ ಮೆರ್ವಿನ್‌ ಸ್ಮಿತ್‌ ಈ “ಪ್ರದೇಶದ ಸತ ಗಣಿಗಳನ್ನು ನೋಡಿ ತಕ 
ಹೋದ ಕಡೆಯಲ್ಲೆಲ್ಲ ಕೆಜಿಎಫ್‌ ಗಣಿಗಳ ಬಗ್ಗೆ ಪ್ರಸಾರ ಮಾಡಿದ ಕಾರಣ ಅನೇಕ 
ಕಂಪನಿಗಳು ಕೆಜಿಎಫ್‌ ಪ್ರದೇಶಕ್ಕೆ ಬರಲು ನೀತಿ 

ಕೋಲಾರ್‌ ಕನ್‌ಸೆಷನರೀಸ್‌: ಲ್ಯಾವೆಲ್ಲೆ ಬಹುಕಾಲ ಚಿನ್ನದ ಬೆನ್ನು ಹತ್ತಿದರೂ 
ಕ್ರಿ.ಶ.೧೮೭೬ರಲ್ಲಿ ತನ್ನ ಗಣಿ ಹಕ್ಕನ್ನು ಮದಾಸ್‌ನ ಸೆಫ್‌ ಕಾರ್ಸ್‌ ನ ಜನರಲ್‌ ಡಿ.ಎಲ್‌. 
ಬಿರಸ್‌ಫರ್ಡ್‌ ಮತ್ತು Rk ಕಂಪನಿಯ ಎ. ಮೆಕೆಂಜ ಅವರಿಗೆ ಮಾರಿ ಕ್ಸ 
ತೊಳೆದುಕೊಂಡರು. ಮರುವರ್ಷ ಮೆಕೆಂಜಿ, ಬಿರಸ್‌ಫರ್ಡ್‌ಗೆ ಗಣಿಗಾರಿಕೆಯನ್ನು 
ಸಂಪೂರ್ಣವಾಗಿ ಬಿಟ್ಟುಕೊಟ್ಟುಬಿಟ್ಟರು. ಆಗ ಬಿರಸ್‌ಫರ್ಡ್‌ ಒಂದು ಸಿಂಡಿಕೇಟ್‌ 
ಮಾಡಿಕೊಂಡು ಅದಕ್ಕೆ ರಃ ಕನ್‌ಶೆಷನರೀಸ್‌' ಎ೦ಬ ಹೆಸರು ಕೊಟ್ಟು 
ಅದರ ಮೇಲೆ esd ಪೌಂಡ್‌ ಬಂಡವಾಳ ಹೂಡಿದರು. ಈ ಸಿಂಡಿಕೇಟ್‌, 
ಆಸ್ಟೇಲಿಯಾದಿಂದ ಇಬ್ಬರು ಗಣಿ ತಜ್ಞರನ್ನು ನೇಮಕ ಮಾಡಿಕೊಂಡು ಗಣಿ ಕೆಲಸ 
ಪ್ರಾರಂಭಿಸಿತು. ಆದರೆ ಬಂಡವಾಳ ಬಹುಬೇಗನೆ ಚಿನ್ನದಂತೆ ಕರಗಿಹೋಯಿತು. 
ಮತ್ತೆ ಬಂಡವಾಳ ಎತ್ತಿ ಗಣಿ ಮುಂದುವರೆಸಿದಾಗ ಸ್ವಲ್ಪ ತೃಪ್ತಿದಾಯಕ ಫಲ ದೊರಕಿ 
ಕ್ರಿ.ಶ.೧೮೭೯ರಲ್ಲಿ ಸ್ವಲ್ಪ ಪ್ರಮಾಣದ ಚಿನ್ನ ದೊರೆಯಿತು. ಇದರಿಂದ ಉತ್ತೇಜನಗೊಂಡ 
ಮದ್ರಾಸಿನ ಉರಿಗಾ೦ ಕಂಪನಿ ೧೦೦೦೦ ಪೌಂಡ್‌ ಬಂಡವಾಳದೊಡನೆ ಅಸ್ತಿತ್ವಕ್ಕೆ 
ಬಂದಿತು. ಈ ವಿಷಯ ತಿಳಿದಿದ್ದೆ ಅತ್ತ ಕೇರಳದ ವೈನಾಡಿನಲ್ಲಿ ಚಿನ್ನದ ಮೇಲೆ ಹಣ 
ತೊಡಗಿಸಿ ಕೈ ಸುಟ್ಟುಕೊ೦ಡಿದ್ದ ಅನೇಕ ಮಂದಿ 
ಕೆಜಿಎಫ್‌ ಕಡೆಗೆ ಧಾವಿಸಿ ಬಂದರು. 


ಜಾನ್‌ ಟೇಲರ್‌ 111: ಆಧುನಿಕ ಚಿನ್ನದ ಗಣಿಗಳ 
ಪಿತಾಮಹ 

ಬ್ರಿಟನ್ನಿನ ಜಾನ್‌ ಟೇಲರ್‌ ಆಧುನಿಕ ಗಣಿಗಳ 
ಪಿತಾಮಹ. ಕೆಜಿಎಫ್‌ ಉದ್ಯಮ ಪ್ರಾರಂಭವಾದ 
ಕಾ ಕೆಲವೇ ವರ್ಷಗಳಲ್ಲಿ ನೆಲ ಕಚ್ಚುವ ಪರಿಸ್ಥಿತಿಯನ್ನು 
ಜೀ ಲ್‌ ತಲುಪಿತ್ತು. ಕ್ರಿ.ಶ.೧೮೮೩ರಲ್ಲಿ ಲಂಡನ್ನಿನ ಕನಾಟ್‌ 


೨೦ / ಸುವರ್ಣ ಕಥನ 


ONG ೧೫ 
44 
99% 
C5೬4 
2 | 
ಜತಗ ಡ್‌ 
೪ 
fg 
BRB 
ಗೆಯ 


yy G ( “ಎ ಲ 
ಇ ೪% ಈ ಇ) 
೬. 1? 
ಸ್ಸ K 8 1 
ಗ DEN 
(ನ | 
Is) 4 ೨ H 
A 

p 1 ಪಿ 
B K p Bx 
RT 
೧1 ) ೪ ಭ್ರ 
ಚಿ ೦ ಕೆ, ಖು 
೪1೫% ಗ 1 ಹ 
ವಿ Bn ಸ್‌ ಎ 
43: 4 We 

c ) 
೪ ಭತ 1) 3 f 
G68 ತ 
3 REND 

೪೫1] 
ಬ್ಯ ಸಿ ಜಿ @ 
AG ಜಿಕೆ 


ಲೋಚನೆಗಳನ್ನು 
ಟೇಲರ್‌ ಅವರಿಗೆ 


ಲವು ಹೊಸ ಆ 
ರಾಗಿ ಜಾನ್‌ 


aw 2. 


ಜಿನಿಯರ್‌ ಡಬ್ಬೂ. 
ಣಿಯ ಹಳೆ 


ಗಣಿ ಎಂ 


4 
ತು 
ದಿ 


ಗ 
ಲ್ಲಿ 


್ಭಾ 
( 
ಶ.೧೮೮ 


೧ 


ಮೈಸೂರು 


ನ 
೦ಡವಾಳ ಹೂಡಿದರೆ, ನಂದಿದುರ್ಗ 


3 


1B 
D 


ಟು ಬಂಡವಾಳ ೧,೨೦೦,೦೦೦ 


— 
ಬಿ ಒ 


ತೊಡಗಿಸಿ 


— 
ನಿ 
SY 


| 


1) 


ಲು 


ನೆ ) 
ಗಿ 


ಕೆ ನಾಂದಿ 


ಆ) 


ನದ ಉದ್ಯಮ 


— 
[ಇ 
A 


೧4 
Ad 


೧ ಶಿ 
ವಾ 
1 
1೨ 


ಕು 


ತ್ರಿ 
ಳಿ 


A 


ಗೈ? 


ಆ ಡುತ ಬ , ಲೆ 


೩ [A ಲಾ y 


PN 


ಒಂದು ಹಳೆ ಶಾಫ್ಟ್‌ (ಗಣಿ) ಹೆಡ್‌ ಗಿಯರ್‌. 


ಮಾರಿಕುಪ್ಪಂನ ಹಳೆ ಗಣಿ ಒಂದರಲ್ಲಿ ೧೭೩ ಅಡಿಗಳ ಕೆಳಗೆ ಹಿಂದಿನ ತಂತ್ರಜ್ಞರು 
ಮಾಡಿಸಿದ್ದ ಸುರಂಗಗಳಿಗೆ ವಿರುದ್ಧ ದಿಕ್ಕಿನಲ್ಲಿ ಪ್ಲೂಮರ್‌ ಒ೦ದು ಸುರಂಗ ತೋಡಿಸಿದರು. 
ಆ ಸುರಂಗ ಒಂದು ಹಳೆ ಗಣಿಗೆ ದಾರಿಯಾಗಿತ್ತು ಸುರಂಗಗಳು ಕುಸಿಯದಂತೆ 
ಸ್ಫೋಪ್‌ಗಳಲ್ಲಿ ಶಿಲಾಸ್ತ೦ಭಗಳನ್ನು ಬಿಟ್ಟಿದ್ದು ಆ ಸ್ತಂಭಗಳಲ್ಲಿ ಟನ್ನಿಗೆ ೪ ಔನ್ಸ್‌ ಚಿನ್ನ 
ಇರುವ ಅದಿರು ಶಿಲೆಗಳು ಇದ್ದವು. ಅದನ್ನು ತೆಗೆದುಕೊಂಡು ಗಣಿಗಳನ್ನು ಇನ್ನಷ್ಟು 
ಆಳಕ್ಕೆ ಇಳಿಸಲಾಯಿತು. ಇಲ್ಲಿಂದ ಕೆಜಿಎಫ್‌ ಚಿನ್ನದ ಗಣಿಗಳ ಭಾಗ್ಯದ ಬಾಗಿಲು 
ತೆರೆದುಕೊಂಡಿತು. ಕ್ರಿಶ.೧೮೮೫ರ ಹೊತ್ತಿಗೆ ೨೪೦೦೦ ಪೌಂಡ್‌ ಮೌಲ್ಯದ ೬,೦೦೦ಔನ್ಸ್‌ 
ಚಿನ್ನವನ್ನು ಈ ಗಣಿಗಳಿಂದ ಉತ್ಪಾದಿಸಲಾಯಿತು. ಕ್ರಿ.ಶ.೧೯೦೨ರಲ್ಲಿ ಜಾನ್‌ ಟೇಲರ್‌ 
ನಿವೃತ್ತಿಯಾದಾಗ ಅವರಿಗೆ ೫೦ ಔನ್ಸ್‌ ತೂಕ ಚಿನ್ನದ ಕಾಫಿ ಬಟ್ಟಲನ್ನು ನೆನಪಿನ 
ಕಾಣಿಕೆಯಾಗಿ ಸಂಸ್ಥೆಯಿಂದ ನೀಡಲಾಯಿತು. 

ಲಿಟ್ಲ್‌ ಇಂಗ್ಲೆಂಡ್‌: ಕೆಜಿಎಫ್‌ ಪ್ರದೇಶವನ್ನು ಬ್ರಿಟಿಷರು ಮೊದಲಿಗೆ “ಲಿಟ್ಲ್‌ ಇಂಗ್ಲೆಂಡ್‌' 
ಎಂದು ಕರೆದರು. ಕಾರಣ ಇಲ್ಲಿನ ತಂಪು ಹವಾಮಾನ ಮತ್ತು ಭೌಗೋಳ ಬ್ರಿಟನ್‌ 
ಮಾದರಿಯಲ್ಲೇ ಇತ್ತು. ಬ್ರಿಟಿಷರ ಸಾಮ್ರಾಜ್ಯ "ಸೂರ್ಯ ಮುಳುಗದ ಸಾಮ್ರಾಜ್ಯ' 
ಎಂಬ ಬಿರುದು ಪಡೆಯಲು ಕೆಜಿಎಫ್‌ ಚಿನ್ನವೂ ಕಾರಣವಾಗಿತ್ತು. ಅಂದರೆ ಬ್ರಿಟನ್‌ 
ದೇಶ, ಬ್ರಿಟಿಷ್‌ ರಾಜರು ಮತ್ತು ರಾಣಿಯರು ಪ್ರಪಂಚದಾದ್ಯಂತ ಮೆರೆಯಲು 
ಕೆಜಿಎಫ್‌ ಚಿನ್ನವೂ ಸ್ವಲ್ಪ ಕಾರಣವಾಗಿತ್ತು. ಆ ಚಿನ್ನವನ್ನು ಮೊಗೆದು ಕೊಟ್ಟವರು 
ಕೆಜಿಎಫ್‌ನ ದಲಿತ ಕಾರ್ಮಿಕರು. ಒಂದು ಶತಮಾನಕ್ಕಿಂತ ಹೆಚ್ಚು ಕಾಲ ಬ್ರಿಟನ್‌ 
ದೇಶದ ರಾಜ-ರಾಣಿಯರನ್ನು ಈ ಜನರು ಚಿನ್ನದಿ೦ದ ಸಿ೦ಗರಿಸಿದ ಡೋಲಿಯಲ್ಲಿ 
ಹೊತ್ತು ಪ್ರಪಂಚದಾದ್ಯಂತ ಮೆರೆಸಿದ್ದರು. ಕಾಕತಾಳೀಯವೆಂಬಂತೆ ಭಾರತಕ್ಕೆ ಸ್ವಾತಂತ್ರ್ಯ 
ನೀಡಿ ಇಲ್ಲಿಂದ ಕಾಲುಕಿತ್ತ ಬ್ರಿಟಿಷ್‌ ಸಾಮ್ರಾಜ್ಯ ಅನಂತರದ ದಿನಗಳಲ್ಲಿ ತನ್ನ 
ವರ್ಚಸ್ಸನ್ನು ಕಳೆದುಕೊಂಡಿತು. ಒಟ್ಟಾರೆ ಕೆಜಿಎಫ್‌ ಚಿನ್ನದಿಂದ ಭಾರತ ದೇಶದ 
ಅಭಿವೃದ್ಧಿಗಿಂತ ಬ್ರಿಟನ್‌ ದೇಶ ಅಭಿವೃದ್ಧಿ ಹೊಂದಿದ್ದೇ ಹೆಚ್ಚು ದಾಖಲೆಗಳ ಪ್ರಕಾರ 
ಉತ್ಪಾದನೆಯಾದ ೮೦೦ ಟನ್ನುಗಳ ಚಿನ್ನದಲ್ಲಿ ಬ್ರಿಟನ್‌ ೧೯೪೭ರವರೆಗೆ ಹೊತ್ತೊಯ್ದ 
ಚಿನ್ನ ೬೫೦ ಟನ್ನುಗಳು. ಚಿನ್ನವೆ೦ದರೆ ಯಾರಿಗೆ ತಾನೇ ಇಷ್ಟವಿಲ್ಲ. ದಾಖಲೆಗಳಿಲ್ಲದೆ 
ಸೋರಿಹೋದ ಚಿನ್ನವೆಷ್ಟೊ? 

ಗಣಿಗಾರಿಕೆಯ ಆರಂಭಿಕ ದಿನಗಳು: ಕೆಜಿಎಫ್‌ ಗಣಿಗಳು ಪ್ರಾರಂಭವಾದಾಗ ಇಲ್ಲಿ 
ಯಾವ ಮೂಲಸೌಕರ್ಯಗಳೂ ಇರಲಿಲ್ಲ. ಕಪ್ಪು ಸುರಂಗಗಳಲ್ಲಿ ಕಾರ್ಯ ನಿರ್ವಹಿಸು 
ವಾಗ ಮುಖ್ಯವಾಗಿ ಗಾಳಿ, ಬೆಳಕು ಇರಲೇಬೇಕು. ಗಣಿಗಳು ಆಳಕ್ಕೆ ಇಳಿದಂತೆ 
ಆಮ್ಲಜನಕ ಕಡಿಮೆಯಾಗುತ್ತಾ ಹೋಗಿ ಒತ್ತಡ ಹೆಚ್ಚುತ್ತದೆ. ಈ ಕಾರಣದಿಂದ ಸರಾಸರಿ 
೧೦೦ ಮೀ. ಆಳಕ್ಕೆ ೧ ಸೆಂಟಿಗ್ರೇಡ್‌ ಉಷ್ಣತೆ ಹೆಚ್ಚುತ್ತದೆ. ಪ್ರಾರಂಭದಲ್ಲಿ ಕಾರ್ಮಿಕರು 
ಸುರಂಗಗಳಲ್ಲಿ ಬಟ್ಟೆಗಳಿಲ್ಲದೆ ಬರೀ ದೇಹಗಳಲ್ಲಿ ಹರಳೆಣ್ಣೆ ಮತ್ತು ಹೊಂಗೆ ಎಣ್ಣೆ 


೨ / ಸುವರ್ಣ ಕಥನ 


ೇಪಗಳನ್ನು ಉರಿಸುತ್ತ ಉಳಿಗಳಿ೦ದ ಜ೦ಪರ್‌ ಹೊಡೆಯುತ್ತ ಕೆಲಸ ಮಾಡುತ್ತಿದ್ದರು. 
ಅನಂತರ ಅದರಲ್ಲಿ ಗನ್‌ ಪುಡಿಯನ್ನು ತುಂಬಿ ಬ್ಲಾಸ್ಟಿಂಗ್‌ ಮಾಡಿ ಶಿಲೆಗಳನ್ನು 
ಸಿಡಿಸುತ್ತಿದ್ದರು. ಎಣ್ಣೆ ದೀಪಗಳ ನಂತರ ಮೋಂಬತ್ತಿಗಳು, ಅನಂತರ ಕಾರ್ಬೈಡ್‌ 
ಲ್ಕಾಂಪ್‌ಗಳು, ಕೊನೆಯದಾಗಿ ಹೆಲ್ಗೆಟ್‌ಗಳ ಮೇಲೆ ಸಿಕ್ಕಿಸಿಕೊಳ್ಳುವ ಬ್ಯಾಟರಿ ಲ್ಯಾಂಪುಗಳು 
ಬಂದವು. 

ಕಾರ್ಮಿಕರು ಮತ್ತು ಅವರ ಮಕ್ಕಳಿಗಾಗಿ ಆಸ್ಪತ್ರೆ, ಶಾಲೆ, ಕಾಲೇಜುಗಳು, ಪುಸ್ತಕ 
ಭಂಡಾರಗಳು, ಆಟದ ಮೈದಾನಗಳನ್ನು ನಿರ್ಮಿಸಲಾಯಿತು. ಕೆಜಿಎಫ್‌ ಗಣಿಗಳಲ್ಲಿ 
ಯಾವುದೇ ಕಾಲದಲ್ಲೂ ೧೮ ವರ್ಷಗಳ ಒಳಗಿನ ಯುವಕರನ್ನು ಗಣಿಗಳ ಒಳಗೆ ಕೆಲಸ 
ಮಾಡಲು ಬಿಡಲಿಲ್ಲ. ಗಣಿಗಳಿ೦ದ ವಿಷ ಅನಿಲ ಹೊರಹೊಮ್ಮುತ್ತಿದೆಯೇ ಎಂಬುದನ್ನು 
ಪರೀಕ್ಷಿಸಲು ಪಾರಿವಾಳಗಳನ್ನು ಬುಟ್ಟಿಯಲ್ಲಿಟ್ಟು ಗಣಿಗಳ ಒಳಗೆ ಬಿಡಲಾಗುತ್ತಿತ್ತು. 
ಒಂದು ಗಂಟೆಯ ಬಳಿಕ ಬುಟ್ಟಿಯನ್ನು ಮೇಲಕ್ಕೆ ತಂದಾಗ ಪಾರಿವಾಳಗಳು ಸುರಕ್ಷಿತ 
ವಾಗಿದ್ದರೆ ಮಾತ್ರ ಕಾರ್ಮಿಕರನ್ನು ಆ ಜಾಗಕ್ಕೆ ಇಳಿಸಲಾಗುತಿತ್ತು. ಗುತ್ತಿಗೆದಾರರು 
ಕೆಲಸದ ವೇಳೆಯನ್ನು ನಿಗದಿಪಡಿಸಿರಲಿಲ್ಲ. ಸಾಮಾನ್ಯವಾಗಿ ಸೂರ್ಯ ಮೂಡುವ ಮುನ್ನ 
ಪ್ರತಿಯೊಬ್ಬರೂ ಗುಂಪಿನ ಜೊತೆಗೆ ಹೋಗಿ ಸಾಯಂಕಾಲದ ಹೊತ್ತಿಗೆ ಗಣಿಗಳಿಂದ 
ಮೇಲಕ್ಕೆ ಬರುತ್ತಿದ್ದರು. 

ಆ ಕಾಲಕ್ಕೆ ಕೆಲಸಗಾರರನ್ನು ಮತ್ತು ಚಿನ್ನದ ಅದಿರನ್ನು ಹೊತ್ತೊಯ್ಯ ತ್ತಿದ್ದ ಕಬ್ಬಿಣ 
ಬಕ್ಕೆಟ್ಟುಗಳು ಸುರಕ್ಷಿತವಾಗಿರಲಿಲ್ಲ. ಎಷ್ಟೋ ವರ್ಷಗಳ ನಂತರ ಕಬ್ಬಿಣ ಜಗು 
ಮತ್ತು ಉಕ್ಕಿನ ರಾಟಿಗಳು ಬಂದವು. ಶಿಲಾಸ್ಫೋಟಗಳ ಭಯವಂತೂ ಕಾರ್ಮಿಕರನ್ನು 
ಯಾವಾಗಲೂ ಕಾಡುತ್ತಲೇ ಇರುತ್ತಿತ್ತು. ಗಣಿಗಳ ಒಳಗೆ ಕೆಲಸ ನಿರ್ವಹಿಸುವ ಕೂಲಿ 
ಕಾರರು ಯಾವುದೇ ತರಬೇತಿ ಇಲ್ಲದೆ ಕೆಲಸವನ್ನು ನಿರ್ವಹಿಸುವುದು ಇನ್ನಷ್ಟು 
ಅಪಾಯಕರವಾಗಿತ್ತು. ಗುತ್ತಿಗೆದಾರರು ಮತ್ತು ಮೇಲ್ವಿಚಾರಕರು ಕೂಲಿಕಾರರ 
ಸುರಕ್ಷತೆಗಿಂತ ಕೆಲಸದ ಬಗ್ಗೆಯೆ ಹೆಚ್ಚು ನಿಗಾವಹಿಸುತ್ತಿದ್ದರು. ಆ ಕಾಲಕ್ಕೆ ಕಾರ್ಮಿಕರ 
ಕಲ್ಯಾಣ ಸಂಘಗಳು ಅಥವಾ ಗಣಿ RI ಇಲ್ಲದ ey ಕಾರ್ಮಿಕರು 
ಅಪಘಾತಕ್ಕೊಳ ಗಾದರೂ, ಪ್ರಾಣ ಕಳೆದುಕೊಂಡರೂ ಯಾವುದೇ ಪರಿಹಾರ 
ದೊರಕುತ್ತಿರಲಿಲ್ಲ. 

ಗಣಿ ಎಂದರೆ ಕಷ್ಟದ ಕೆಲಸವಾಗಿದ್ದು ನೆಲದ ಕೆಳಗೆ ಅದೊಂದು ಕತ್ತಲ ಜಗತ್ತು. 
ಅಲ್ಲಿ ನೂರಾರು ಸುರಂಗಗಳು, ಅನೇಕ ರೀತಿಯ ಯಂತ್ರ ಸಂಕೀರ್ಣಗಳು, ಎಲೆಕ್ಟ್ರಿಕ್‌ 
ಜನರೇಟರುಗಳು, ತಂಪು ಸ್ಥಾವರಗಳು, ನೀರನು ಮ ಎತ್ತುವ ಹೆಚ್ಚು ಸಾಮರ್ಥ್ಯದ 
ಪಂಪುಗಳು, ವಿದ್ಯುತ್‌ ಕಪಪ ನೀರಿನ ಪೈಪುಗಳು, re 
ಹೀಗೆ ಇನ್ನೂ ಅನೇಕ ರೀತಿಯ ಸಾಧನಗಳಿರುತ್ತವೆ. ಒಟ್ಟಿನಲ್ಲಿ ಅತ್ಯಂತ ಗಟ್ಟಿ ಶಿಲೆಗಳಾದ 


ಕರ್ನಾಟಕ ಭೂವಿಜ್ಞಾನ ಮತ್ತು ಕೆಜಿಎಫ್‌ ಗಣಿಗಳ... / ೨೩ 


ಆಂಫಿಬೋಲೈಟ್‌ ಮಧ್ಯೆ ಸಿಕ್ಕಿಕೊಂಡಿರುವ ಚಿನ್ನ ಇರುವ ಬೂದು ಬಣ್ಣದ ಬೆಣಚು 
ಶಿಲೆಗಳ ಜೊತೆಗೆ ಸಾವಿರಾರು ಕಾರ್ಮಿಕರು ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನೆಲ್ಲ ಪಣಕ್ಕಿಟ್ಟು 
ಕೆಲಸ ನಿರ್ವಹಿಸುತ್ತಿದ್ದರು. 
ಇಷ್ಟು ಮಾಡುವುದಕ್ಕೆ ಮುಂಚೆ ಶ್ಯಾಫ್ಟ್‌ಗಳನ್ನು ಆಳಕ್ಕೆ ಇಳಿಸಿ ಗಟ್ಟಿಯಾದ ಮರ 
ಅಥವಾ 'ಇಟಿಗೆಗಳಿಂದ ಲೈನಿಂಗ್‌ ಎ ಸ ಶ್ಯಾಫ್ಟ್‌ಗಳು ಪ್ರಪಂಚದಲ್ಲೇ 
ಅತ್ಯಂತ ಆಳವಾದವು. ಈ ಶ್ಯಾಫ್ಟ್‌ಗಳಲ್ಲಿ ೧೦೦ ಅಡಿಗಳಿಗೊಂದು ನಿಲ್ದಾಣವಿದ್ದು 
ಇಲ್ಲಿಂದ ದಿಕ್ಕುದಿಕ್ಕುಗಳಿಗೆ ಸುರಂಗಗಳು ತೆರೆದುಕೊಳ್ಳುತ್ತವೆ. ಸುರಂಗಗಳನ್ನು 
ಮಾಡುತ್ತಿದ್ದಂತೆ ಗೋಡೆಗಳಿಗೆ ಕಬ್ಬಿಣ ಮತ್ತು ಉಕ್ಕು ಪಟ್ಟಿಗಳು, ರಿವೆಟ್‌ಗಳು, ಮರದ 
ದಿಮ್ಮಿಗಳನ್ನು ಆಧಾರವಾಗಿ ಕೊಡಲಾಗುತ್ತಿತ್ತು. ಪ್ರತಿಯೊಂದು ಶ್ಯಾಫ್ಟ್‌ ಮೇಲೆಯೂ 
ದೈತ್ಯಾಕಾರದ ಉಕ್ಕು ಚಕ್ರಗಳು, ಸುತ್ತುವ ಉಕ್ಕು ಹಗ್ಗಗಳು, ಅದಕ್ಕೆ ಕಟ್ಟದ ಉಕ್ಕು 
ಪಂಜರಗಳು ನಿರಂತರ ಕೆಲಸದಲ್ಲಿ ತೊಡಗಿರುತ್ತಿದ್ದವು. ಈ ಪಂಜರಗಳು ಕಾರ್ಮಿಕರನ್ನು 
ಮತ್ತು ಯಂತ್ರಗಳನ್ನು ಗಣಿಗಳ ಒಳಗಿಂದ ಮೇಲಕ್ಕೆ, ಮೇಲಿಂದ ಕೆಳಕ್ಕೆ ಹಗಲು 
ರಾತ್ರಿ ಎನ್ನದೇ ಸಾಗಿಸುತ್ತಲೇ ಇರುತ್ತವೆ. ಹಾಗೆ ಪ್ರತಿ ದಿನವೂ ಸಾವಿರಾರು ಟನ್ನುಗಳ 
ಅದಿರನ್ನು ಭೂಗರ್ಭದಿಂದ ನೆಲದ ಮೇಲಕ್ಕೆ ಸಾಗಿಸುತ್ತಿರುತ್ತವೆ. 
ಕತ್ತಲ ಜಗತ್ತನ್ನು ಸೀಳಿಕೊಂಡು ಬೆಳಕೇ ಕಾಣದ ಭೂಗರ್ಭದಲ್ಲಿ ಮೇಣದ ಬತ್ತಿ, 
ಕಾರ್ಬೈಡ್‌ ಲ್ಯಾಂಪು/ಹೆಡ್‌ಲ್ಯಾಂಪ್‌ಗಳ ಮೂಲಕ ಬೆವರು ಬಸಿಯುವ ಕಾರ್ಮಿಕರು 
ಕತ್ತಲಲ್ಲಿ ಅವರವರ ದಾರಿಗಳಲ್ಲಿ ತೆವುಳುತ್ತಾ, ನುಸುಳುತ್ತಾ ಚಿನ್ನವಿರುವ ಶಿಲೆಗಳನ್ನು 
ಡ್ರಿಲ್‌ ಮಾಡಿ. ಸಿಡಿಮದ್ದನ್ನು ತುರುಕಿ, ಸ್ಫೋಟಮಾಡಿ ಶಿಲೆಗಳನ್ನು ಬಾಚಿ ಟ್ರ್ಯಾಲಿಗಳು 
ತ್ತು ರೈಲುಗಳಲ್ಲಿ ತುಂಬಿ ತುಂಬಿ ಸಾಗಿಸುತ್ತಿರುತ್ತಾರೆ. ಕು ದಿನಗಳಲಿ ಎತ್ತಿನ 


Ks ಬ 


ಎರಡು ಸುರಂಗಗಳ ಚಿತ್ರಗಳು 


೨೪ /ಸುವರ್ಣ ಕಥನ 


ಹೊಸದಾಗಿ ತೋಡುತ್ತಿರು ರುವ ಒಂದು ಸುರಂಗ 


ಗಾಡಿಗಳನ್ನು ಕಟ್ಟಿ ಮಿಲ್ಲು ಗಳಿಗೆ ಅದಿರನು ಸಾಗಿಸಿ ದೊ ಡ್ದದೆ ಇಡ್ದ ುಬ್ಲೊ ಕಲ್ಲುಗಳಿಂದ 
ರುಬ್ಬಲಾಗುತ್ತಿತ್ತು ಅನಂತರದ ದಿನ ಗಳಲ್ಲಿ ಎದ್ಯುತ್‌ ಟ್ರ್ಯಾಲಿಗಳ ಳನ್ನು ಮತ್ತು ಹೊಸ 


ನಂ ತಂಪು ಸ್ಥಾವರಗಳು ಎಷ್ಟೇ ತಂಪು ಗಾಳಿಯನು. ಗಣಿಗಳ ಒಳಕ್ಕೆ 


ಮಾಡುವ ಸ್ಥಳಕ್ಕೆ ತಲುಪಬೇಕಿತು. ಹೀಗೆ ಹೋಗುವಾಗ ಶಿಲೆಗಳಿಗೆ ತಲೆ ಬಡಿದು, 
ಇಲ್ಲ ಶಿಲೆಗಳು ಉರುಳಿ ಬಿದ 


ಶ್ಚ ಜಾರಿಬಿದ್ದು ಕಾರ್ಮಿಕರು ಸಾಯುವುದು 
ಸರ್ವೇಸಾಮಾನ್ಯವಾಗಿತ್ತು ತರಬೇತಿ 


ಇಲ್ಲದ ಕಾರ್ಮಿಕರು ನಡೆಸುವ ಯಂತ್ರಗಳಿಂದ, 


ಗಣಿಗಳ ಒಳಗೆ ಕುಸಿಯುವ ಶಿಲೆಗಳಿಂದ, ಶಿಲಾಸ್ಫೋಟಗಳಿಂದ ಮತ್ತು ಇನ್ನಿತರ 
ಅಜಾಗರೂಕತೆಗಳಿಂದ ಕಾರ್ಮಿಕರು ಪ್ರಾಣ ಕಳೆದುಕೊಳ್ಳುತ್ತಿದ್ದರು. 

ಅನಂತರ ಕೆಲವು ಮುಂಜಾಗರೂಕತೆಯ ಕ್ರಮಗಳನ್ನು ತೆಗೆದುಕೊಳ್ಳಲಾಯಿತು. 
ಕ್ರಿ.ಶ.೧೮೯೮ರಲ್ಲಿ ರಾಜ್ಯ ಸರಕಾರ ಮತ್ತು ಗಣಿ ಆಡಳಿತ ಒಟ್ಟುಗೂಡಿ ಕೆಲವು ಸುರಕ್ಷಿತ 
ಕಾಯಿದೆಗಳನ್ನು ತಂದಿತು. ಆದರೂ ಅದು ಚಾಲನೆಗೆ ಬಂದಿದ್ದು ಕ್ರಿ.ಶ.೧೯೩೨ರಲ್ಲಿ. 
ಬ್ರಿಟನ್‌ ತನ್ನ ದೇಶದಲ್ಲಿ ಸುರಕ್ಷಿತ ಕಾನೂನನ್ನು ಕ್ರಿ.ಶ.೧೮೪೨ರಿಂದಲೇ ಅಳವಡಿಸಿ 
ಕೊಂಡಿತ್ತು ಇದಾದ ಎಷ್ಟೋ ವರ್ಷಗಳ ನಂತರ ಬ್ರಿಟಿಷ್‌ ಭಾರತದಲ್ಲಿ ಕ್ರಿಶ.೧೯೦೧ರಲ್ಲಿ 
ಗಣಿ ಅನುಸಂಧಾನವನ್ನು ಅನುಷ್ಠಾನಕ್ಕೆ ತಂದಿತು. ಭಾರತವನ್ನು, ಬ್ರಿಟಿಷ್‌ ಸರಕಾರ 
ಆಳುತ್ತಿದ್ದರೂ ಮೈಸೂರು ಪ್ರಾಂತ್ಯ ರಾಜರ ಆಡಳಿತದಲ್ಲಿತ್ತು. ಮೈಸೂರು ರಾಜ್ಯ 
ದೇಶದಲ್ಲಿಯೇ ಪ್ರಥಮ ಬಾರಿಗೆ ಮೇಲಿನ ಕಾನೂನನ್ನು ಅಳವಡಿಸಿಕೊಂಡಿತು. ಮೈಸೂರು 
ಡಿಪಾರ್ಟ್‌ಮೆಂಟ್‌ ಕಾಯಿದೆಯನ್ನು ಗಣಿ ಮತ್ತು ಭೂವಿಜ್ಞಾನ ವಿಭಾಗದ ಕೆಳಗೆ 
ಅಳವಡಿಸಿಕೊಳ್ಳಲಾಯಿತು. ಈ ವಿಭಾಗದಿಂದ ಒಬ್ಬ ಅಧಿಕಾರಿಯನ್ನು ಕೆಜಿಎಫ್‌ನಲ್ಲಿ 
ಖಾಯಂ ಆಗಿ ನೇಮಿಸಿಕೊಳ್ಳಲಾಯಿತು. ಕೆಜಿಎಫ್‌ನಲ್ಲಿ ಕೆಲಸ ನಿರ್ವಹಿಸುವ ಎಲ್ಲಾ 
ಕಾರ್ಮಿಕರಿಗೆ ದೇಶದಲ್ಲಿಯೇ ಪ್ರಥಮ ಬಾರಿಗೆ ಕಾರ್ಮಿಕರ ಸುರಕ್ಷತಾ ಹೆಲ್ಮೆಟ್‌ಗಳು, 
ಬೂಟುಗಳು, ಕನ್ನಡಕಗಳು, ಸಮವಸ್ತಗಳು ಇನ್ನಿತರ ವಸ್ತುಗಳನ್ನು ನೀಡಲಾಯಿತು. 
ಅಲ್ಲಲ್ಲಿ ಸುರಂಗಗಳಲ್ಲಿ ದೊಡ್ಡದೊಡ್ಡ ಫ್ಯಾನುಗಳನ್ನು ಅಳವಡಿಸಲಾಯಿತು. 

ದಕ್ಷಿಣ ಆಫ್ರಿಕಾದ ಟ್ರಾನ್ಸಾಲ್‌ ಚಿನ್ನದ ಗಣಿಗಳಲ್ಲಿ ಸಂಭವಿಸುತ್ತಿದ್ದ ಅಪಘಾತಗಳ 
ಪಟ್ಟಿಯನ್ನು ಅನುಕರಿಸಿ ಕೆಜಿಎಫ್‌ ಗಣಿಗಳ ಮೇಲೆ ಮತ್ತು ಒಳಗೆ ನಡೆದ ಅಪಘಾತಗಳನ್ನು 
ಹೋಲಿಸಿ ನೋಡಲಾಯಿತು. ಮೈನ್ಸ್‌ ಇನ್ಸ್ಪೆಕ್ಟರ್‌, ಡಾ.ಜೆ.ಡಬ್ಲೂ ಇವಾನ್ಸ್‌ ಒಂದು 
ಕಡೆ ಹೀಗೆ ದಾಖಲಿಸಿದ್ದಾರೆ. "ಆಫ್ರಿಕಾದ ಕಾರ್ಮಿಕರು ಕಡಿಮೆ ಓದಿದವರಾಗಿದ್ದು, 
ತಮ್ಮ ದೃಢ ದೇಹದಾರ್ಥ್ಯದಿಂದ ಹೆಚ್ಚು ಉತ್ಪಾದನೆಯನ್ನು ಮಾಡಿದರೆ, ಕೆಜಿಎಫ್‌ 
ಕಾರ್ಮಿಕರು ತಮ್ಮ ಕುಶಲತೆಯಿಂದ ಅದಕ್ಕಿಂತ ಹೆಚ್ಚು ಗುಣಮಟ್ಟನ್ನು ಕಾಯ್ದು 
ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಅಪಘಾತಗಳು ಕೂಡ ಕಡಿಮೆ'. ದೇಶಕ್ಕೆ ಸ್ವಾತಂತ್ರ್ಯ 
ಬಂದು ರಾಜರ ಆಡಳಿತ ಕೊನೆಗೊಂಡ ಮೇಲೆ ಸುರಕ್ಷಿತ ಕಾನೂನು ಗಳು ಕೇಂದ್ರ 
ಆಡಳಿತಕ್ಕೆ ಒಳಪಟ್ಟವು. ಕ್ರಿ.ಶ.೧೯೫೨ರಲ್ಲಿ ಕೆಜಿಎಫ್‌ನಲ್ಲಿ ವಲಯ ಕಚೇರಿ ಪ್ರಾರಂಭವಾಗಿ 
ಚೀಫ್‌ ಇನ್ಸ್‌ಪೆಕ್ಟ್‌ರನ್ನು ನೇಮಿಸಲಾಯಿತು. ಅನಂತರ ಇವರನ್ನು ಚೀಫ್‌ ಇನ್ನೈಕ್ಸರ್‌ 
ಆಫ್‌ ಮೈನ್ಸ್‌ ಎಂದು ಕರೆಯಲಾಯಿತು. 

ಕೆಜಿಎಫ್‌ ಗಣಿಗಳಲ್ಲಿ ಚಾಂಪಿಯನ್‌ ಗಣಿಗಳು ಅತ್ಯಂತ ಆಳವಾದ ಗಣಿಗಳಾಗಿದ್ದು, 
೩,೨೩೦ ಮೀ. ಆಳ ಇಳಿದಿವೆ. ಕೆಜಿಎಫ್‌ನ ಎಲ್ಲಾ ಶ್ಯಾಫ್ಟ್‌ಗಳು, ಸುರಂಗಗಳು, 
ವಿ೦ಜುಗಳು ಮತ್ತು ರೈಸುಗಳನ್ನು ಒಟ್ಟು ಕೂಡಿಸಿದಾಗ ೧೬೪೭ಕಿ.ಮೀ. ಉದ್ದವಾಗುತ್ತದೆ. 
ಒಂದು ಸುರಂಗದಿಂದ ಇನ್ನೊಂದು ಸುರಂಗಕ್ಕೆ ಹೋಗುವ ಒಟ್ಟು ಒಳದಾರಿಗಳ 


೨೬ / ಸುವರ್ಣ ಕಥನ 


ಉದ್ದ ೨೦೦ಕಿ.ಮೀ. ನೆಲದ ಮೇಲೆ ೫೫ ಶ್ಯಾಫ್ಟ್‌ಗಳಿದ್ದು ಗಣಿಗಳ ಒಳಗೆ ೨೬ 
ಒಳಶ್ಯಾಫ್ಟ್‌ಗಳು ಇರುವುದಾಗಿ ತಿಳಿದುಬರುತ್ತದೆ. ಈ ಎಲ್ಲಾ ಗಣಿಗಳು ೮ ಕಿ.ಮೀ 
ಉದ್ದ ಮತ್ತು ೨ ಕಿಮೀ ಅಗಲವಾಗಿ ನೆಲದಿಂದ ೧೦೦ ಅಡಿಗಳು ಕೆಳಗೆ ಹಾಸಿಕೊಂಡಿವೆ. 
ನೆಲಮಟ್ಟದಿಂದ ೧೦೦ ಅಡಿಗಳ ನೆಲವನ್ನು ಬಿಟ್ಟು ಸುರಂಗಗಳನ್ನು ಮಾಡಲಾಗಿದೆ. 
ಉತ್ತರದ ಗೋಲ್ಕೊಂಡ ಗಣಿಯಲ್ಲಿ ಇಳಿದರೆ ೮ "ಮೀ ದೂರದಲ್ಲಿರುವ ದಕ್ಷಿಣದ 
ಚಾಂಪಿಯನ್‌ ಗಣಿಯಲ್ಲಿ ಮೇಲಕ್ಕೆ ಬರಬಹುದು. ಗಣಿಗಳ ಚರಿತ್ರೆಯಲ್ಲಿ ಸುಮಾರು 
೭೦೦೦ ಕಾರ್ಮಿಕರು ಪ್ರಾಣ ಕಳೆದುಕೊಂಡು ಸುಮಾರು ೧೬,೦೦೦ ಕಾರ್ಮಿಕರು 
ಅಪಘಾತಗಳಲ್ಲಿ ತೀವ್ರವಾಗಿ ಗಾಯಗೊಂಡು ಅಂಗವಿಕಲರಾಗಿದ್ದಾರೆ. 
ಗಣಿಗಾರಿಕೆಯ ಮೂಲ ಯೋಜನೆ: ಮೊದಲಿಗೆ ದಕ್ಷಿಣದ ಬಿಸಾನತ್ತಂನಿಂದ ಉತ್ತರದ 
ಗೋಲ್ಕೊಂಡದವರೆಗೆ ೪೦ ಹಳೆ ಗಣಿಗಳನ್ನು ಕಂಡುಹಿಡಿದು ಅವುಗಳನ್ನು ೫ ಮುಖ್ಯ 
ವಲಯಗಳಾಗಿ ವಿಭಾಗಿಸಿ ಅವುಗಳ ವ್ಯಾಪ್ತಿಯನ್ನು ನೆಲದ ಮೇಲೆ ಮತ್ತು ನೆಲದ 
ಕೆಳಗೆ ಗುರುತಿಸಲಾಯಿತು. ಅನ೦ತರ ಎಲ್ಲ ಗಣಿಗಳಿಗೆ ಪ್ರತ್ಯೇಕ ಯಂತ್ರಗಳು, ಹೆಡ್‌ಗೇರ್‌, 
ಮಿಲ್ಲು, ಪ್ರಯೋಗಾಲಯ ಮತ್ತು ಪ್ರತ್ಯೇಕ ಆಡಳಿತಗಳನ್ನು ಸ್ಥಾಪಿಸಲಾಯಿತು. ಎಲ್ಲಾ 
ಗಣಿಗಳನ್ನು ಸಂಪರ್ಕಿಸಲು ರಸೆ ಗಳನ್ನು ಮ 5 ರಸ್ತೆಗಳಿಗೆ ಬ್ರಿಟಿಷ್‌ 
ಅಧಿಕಾರಿಗಳು ಮತ್ತು ಶೇರುದಾರರ ಹೆಸರುಗಳನ್ನು ಕೊಡಲಾಯಿತು. ೧೮೫೯ರಲ್ಲಿ 
ಕರ್ನಲ್‌ ಮಾರ್ಕ್‌ ಕಬ್ಬನ್‌, ಜ್ಞಾಲಾರಪೇಟೈ-ಬೆಂಗಳೂರಿನ ಮಧ್ಯೆ ರೈಲು ಹಳಿಗಳನ್ನು 
ಹಾಕಿ ಕೆಜಿಎಫ್‌ಗೆ ಹತ್ತಿರವಿದ್ದ ಒ೦ದು ಸ್ಥಳದಲ್ಲಿ ನಿಲ್ದಾಣವನ್ನು ಸ್ಥಾಪಿಸಿದರು. ಈ 
ಸ್ಥಳವೇ ಈಗಿನ ಬಂಗಾರಪೇಟೆ. ಈ ಪ್ರದೇಶದಲ್ಲಿ ಆಡಳಿತ ನಡೆಸುತ್ತಿದ್ದ ಕಮಿಷನರ್‌ 
ಲೆವಿನ್‌ ಬೆ೦ಥಮ್‌ ಬೌರಿಂಗ್‌ ಅವರ ಹೆಸರೇ ಈ ಪಟ್ಟಣಕ್ಕೆ ಅಂಟಿಕೊಂಡಿತು. 
ಮೊದಲಿಗೆ ಬೌರಿಂಗ್‌ಪೇಟೆ ಎಂದು ಕರೆಯುತ್ತಿದ್ದ ಪಟ್ಟಣ ಅನುಕ ಬಂಗಾರಪೇಟೆ 
ಆಯಿತು. ಅದಕ್ಕೆ ಮೊದಲು ಈ ಹಳ್ಳಿಯ ಹೆಸರು ಮರಮೂಟಲು. 
ಇಂಗ್ಲೆಂಡಿನಿಂದ ಬಂದ ಯಂತ್ರಗಳನ್ನು ಬಂಗಾರಪೇಟೆ ಮತ್ತು ಕಾಮಸಮುದ್ರಂ 
ರೈಲು ನಿಲ್ದಾಣಗಳಿಂದ ಉಕ್ಕುಗಾಲಿ ಬಂಡಿಗಳಲ್ಲಿ ಹತ್ತಾರು ಜೊತ. ಎತ್ತುಗಳನ್ನು ಕಟ್ಟಿ 
RE ಪದೇಶಕ್ಕೆ ತು ಗಣಿಗಳನ್ನು ಮೊದಲಿಗೆ ಬಾವಿಗಳ ರೀತಿಯಲ್ಲಿ 
ತೋಡಲಾಯಿತು. ಗಣಿಗಳ ಮೇಲೆ ಹೆಡ್‌ಗೇ ರನ್ನು ಸ್ಟ ಮರಗಳಲ್ಲಿ ನಿರ್ಮಿಸಲಾಗಿತ್ತು 
ಶಾಫ್ಟ್‌ಗಳು ಮೊದಲಿಗೆ (inline) ಇಳಿಜಾರು ರೀತಿಯಲ್ಲಿದ್ದು ಕಾರ್ಮಿಕರು ಗಣಿಗಳ 
ಒಳಗೆ ಇಳಿಯುವುದು, ಹತ್ತುವುದು, ಅದಿರು ಸಾಗಿಸುವುದು ತಂಡ ಕಷ್ಟವಾಗುತ್ತಿತ್ತು. 
ಅನಂತರ ೧೮ ಅಡಿ ಸುತ್ತಳತೆಯ (16711081) ನೇರವಾದ ಶ್ಯಾಫ್ಟ್‌ಗಳನ್ನು ಮಾಡಲಾಯಿತು. 
ಒಳಗಡೆ ಸುರಂಗಗಳಲ್ಲಿ ಅದಿರನ್ನು ಸಣ್ಣ ಸಣ್ಣ ರೈಲುಗಳಲ್ಲಿ ಮ ಮೇಲಕ್ಕೆ ತರಲಾಯಿತು. 
ಮೊದಲ ೨೦ ವರ್ಷಗಳಲ್ಲಿ ಕಂಪನಿಗೆ ಬೇಕಾದ ಕಬ್ಬಿಣ, ಉಕ್ಕು, ಮರ, ಕಲ್ಲಿದ್ದಲು, 
ಸುಣ್ಣ, ಕಟ್ಟಡಗಳಿಗೆ ಬೇಕಾದ ಸಾಮಾನುಗಳನ್ನು ದೇಶದ ಬಕುಕ 


ಕರ್ನಾಟಕ ಭೂವಿಜ್ಞಾನ ಮತ್ತು ಕೆಜಿಎಫ್‌ ಗಣಿಗಳ... /೨೭ 


ತರಸಿಕೊಳ್ಳಲಾಯಿತು. ಯಂತ್ರಗಳು, ಬ್ರಿಟಿಷರಿಗೆ ಆಹಾರ ಪದಾರ್ಥಗಳು, ಬಟ್ಟೆ, 
ಲಿಕ್ಕರ್‌ ಮಾತ್ರ ಇಂಗ್ಲೆಂಡಿನಿ೦ದಲೇ ಬರುತ್ತಿತ್ತು 

ಗಣಿಗಳು ಪ್ರಾರಂಭವಾದಾಗ ಗಣಿಗಳನ್ನು ಎಲ್ಲಿ ತೆಗೆಯಬೇಕು? ಹೇಗೆ ಮಾಡಬೇಕು? 
ಮಣ್ಣು ಮತ್ತು ಶಿಲೆಗಳು ಕುಸಿಯದಂತೆ ಇರಲು ಯಾವ ವಸ್ತುಗಳನ್ನು ಆಧಾರ 
ಕೊಡಬೇಕು) ಎನ್ನುವುದು ಗೊತ್ತಿಲ್ಲದೆ ಅನೇಕ ಅಪಘಾತಗಳು ಸಂಭವಿಸಿ ನೂರಾರು 
ಕಾರ್ಮಿಕರು ಸಾವನ್ನಪ್ಪಿದ್ದರು. ೧೮೯೭ರಲ್ಲಿ ಜಾನ್‌ ಟೇಲರ್‌ ಹೆಸರಿನ ಶ್ಯಾಫ್ಟ್‌ನಲ್ಲಿ 
ಶಿಲೆಗಳ ಕುಸಿತದಿಂದ ಒಂದೇ ಸಲಕ್ಕೆ ೫೨ ಕಾರ್ಮಿಕರು ಆಗಾಧ ಶಿಲೆಗಳ ಕೆಳಗೆ 
ಸಿಕ್ಕಿಕೊ೦ಡರು. ಎಷ್ಟೋ ದಿನಗಳು ಕಾರ್ಮಿಕರನ್ನು ಗಣಿ ಒಳಗಿನಿಂದ ತೆಗೆಯಲು 
ಸಾಧ್ಯವಾಗಲಿಲ್ಲ. ಹಲವು ತಿಂಗಳು ಆ ಶ್ಯಾಫ್ಟ್‌ನ್ನು ಮುಚ್ಚಲಾಗಿತ್ತು. ಕಾರ್ಮಿಕರ 
ಹೆಣ್ಣುಮಕ್ಕಳು, ಮತ್ತು ಅವರ ಕುಟುಂಬದವರು ಆ ಶ್ಯಾಫ್ಟ್‌ ಹತ್ತಿರ ದಿನಗಟ್ಟಲೆ 
ಅತ್ತೂಕರೆದು ಗೋಳಾಡಿ ಸುಮ್ಮನಾಗಿದ್ದರು. 

ಈ ಅಪಘಾತದ ನ೦ತರ ಹಲವು ತಿಂಗಳು ಕಾಲ ಕೆಲಸಕ್ಕೆ ಯಾರೂ ಬರಲಿಲ್ಲ. 
ಇದರಿಂದ ಕಂಪನಿಗೆ ಬಹಳ ನಷ್ಟವಾಗಿ ಚೀನಾ, ದಕ್ಷಿಣ ಆಫ್ರಿಕಾ, ಜಾಂಬಿಯಾ 
ದೇಶಗಳಿಂದ ಏಜಂಟರ ಮೂಲಕ ಕಾರ್ಮಿಕರನ್ನು ತರಲು ವ್ಯವಸ್ಥೆ ಮಾಡಲಾಯಿತು. 
ಈ ಏಜಂಟರು ಪ್ರಪಂಚದಾದ್ಯಂತ ಬ್ರಿಟಿಷ್‌ ವಸಾಹತು ಕಾಲೋನಿಗಳಿಗೆ ಕೂಲಿಗಳನ್ನು 
ಸರಬರಾಜು ಮಾಡುತ್ತಿದ್ದರು. ಬೇರೆ ದೇಶಗಳಿಂದ ಕಾರ್ಮಿಕರು ಬರುವ ವಿಷಯ 
ತಿಳಿದ ಕೆಜಿಎಫ್‌ ಕಾರ್ಮಿಕರು ವಿಧಿಯಿಲ್ಲದೆ ಮತ್ತೆ ಕೆಲಸಕ್ಕೆ ಹಾಜರಾದರು. ಚೀನಾ 
ಮತ್ತು ಆಫ್ರಿಕಾ ದೇಶಗಳಿಂದ ಕಾರ್ಮಿಕರು ಬರದಂತೆ ತಡೆ ಹಿಡಿಯಲಾಯಿತು. 
ಒಂದು ವೇಳೆ ಅವರೆಲ್ಲ ಬಂದಿದ್ದರೆ ಕೆಜಿಎಫ್‌ನಲ್ಲಿ ಆಂಗ್ಲೋ-ಇಂಡಿಯನ್ನರ ಬದಲಿಗೆ 
ಇಂಡೋ-ಚೀನಾ, ಇಂಡೋ- ಆಫ್ರಿಕಾ ಪ್ರಬೇಧಗಳ ಜನರು ಹುಟ್ಟಿಕೊಳ್ಳುತ್ತಿದ್ದರು. 

ಬೆಂಕಿಯೊಡನೆ ಹೋರಾಟ: ನೆಲದಿಂದ ೧೧೦ ಅಡಿ ಆಳದ ಗಣಿಗಳ ಒಳಗೆ 
ಇಳಿದರೆ ಉಷ್ಣಾಂಶ ೧ ಡಿಗ್ರಿ ಫ್ಯಾಹೀಟ್‌ ಹೆಚ್ಚುತ್ತದೆ. ೧೦,೦೦೦ ಅಡಿ ಆಳದಲ್ಲಿ 
ಸರಾಸರಿ ಉಷ್ಣಾಂಶ ೧೬೦ ಫ್ಯಾಹೀಟ್‌ ಇದ್ದು, ಕೇವಲ ೧ ಗಂಟೆ ಕೆಲಸ ಮಾಡುವುದೂ 
ಆಸಾಧ್ಯ. ನೆಲದ ಮೇಲಿನಿಂದ ಹೆಚ್ಚು ಸಾಮರ್ಥ್ಯದ ಕಾಂಪ್ರೆಸರ್‌ಗಳಿಂದ 
ವೆಂಟಿಲೇಟರ್‌ಗಳ ಮೂಲಕ ತಂಪು ಹವೆಯನ್ನು ದೂಡಲಾಗುತ್ತಿತ್ತು. ಆದರೆ ಆ 
ಹವೆ ನೂರಾರು ಅಡಿಗಳ ಆಳದ ಅಂಕುಡೊಂಕು ಸುರಂಗಗಳ ಮೂಲಕ ೧೦,೦೦೦ 
ಅಡಿಗಳ ಆಳ ತಲುಪುವಷ್ಟರಲ್ಲಿ ಬೆಂಕಿಯಾಗುತ್ತಿತ್ತು. ಎಷ್ಟೋ ಕಾರ್ಮಿಕರು ಬೆವರು, 
ಸೆಕೆ ಮತ್ತು ಆಯಾಸದಿಂದ ಮೂರ್ಛೆ ಹೋಗುತ್ತಿದ್ದರು. ಈ ಕಾರಣದಿಂದಲೂ 
ಅಪಘಾತಗಳು ಸಂಭವಿಸುತ್ತಿದ್ದವು. ಗಣಿ ಸುರಕ್ಷತೆಯ ಬಗ್ಗೆ ಸ್ವಲ್ಪ ತಿಳಿವಳಿಕೆ 
ಬಂದಿದ್ದೆಂದರೆ ೧೯೩೭ರ ನಂತರ. ಇದೇ ವರ್ಷ ಎಲ್‌.ಹೆಚ್‌.ಮೇಘಳಗನ್‌ ಎಂಬವರು 
ಗಣಿ ಕಾರ್ಮಿಕರ ಮೇಲೆ ಒಂದು ಸಾಕ್ಷ್ಯ ಚಿತ್ರವನ್ನು ತೆಗೆದಿದ್ದರು. ಅದರಲ್ಲಿ ಕಾರ್ಮಿಕರು 


೨೮ / ಸುವರ್ಣ ಕಥನ 


ಗಣಿ ಒಳಗೆ ಹೇಗೆ ಇಳಿಯಬೇಕು? ಒಳಗೆ ಸುರಕ್ಷಿತವಾಗಿ ಕೆಲಸ ಮಾಡಿ ಮತ್ತೆ ಹೇಗೆ 
ಹಿಂದಿರುಗಬೇಕು ಎಂದು ತೋರಿಸಲಾಗಿತ್ತು. 


ಪ್ರಾರಂಭದ ದಿನಗಳಲ್ಲಿ ಕಾರ್ಮಿಕರು ಗಣಿ ಒಳಗೆ ಕೆಲಸ ಮಾಡುತ್ತಿರುವ ಒಂದು ಚಿತ್ರ 


ಉಷ್ಣದ ಬಗ್ಗೆ ಮೊದಲ ಬಾರಿಗೆ ರೋಮ್‌ ದೇಶದ ಅಧಿಕಾರಿಗಳು ೨೦೦೦ 
ಛ ್ಲ ರು ದೇಹದ ಉಷ್ಣತೆಯನ್ನು 
ಮೀರಿ ಹೊರಗಿನ ಹವಾಗುಣಕೆ ಹೊಂದಿಕೊಳ್ಳಲು ಏನು ಮಾಡಬೇಕೆಂದು 
ಯೋಚಿಸಿದ್ದರು. ಹಿಪ್ಪೋಕ್ರೇಟ್‌ ಕೂಡ ಅದೇ ಕಾಲಕ್ಕೆ ಮನುಷ್ಯ ದೇಹ ಮತ್ತು 

ತಾವರಣದ ನಡುವಿನ ವ್ಯತ್ಥಾ ಹಸದ ಬಗ್ಗೆ ಗ್ಯ; 3 ಪ್ರಯತ್ನ ಪಟ್ಟಿದ್ದರು. ಗಣಿ 
| ಮೊದಲ ಕೃತಿ 'ಮಟಲಿಕಾ'ದ ದಲ್ಲಿ ಅಗಿಕೊಲ ಡೇರೆ ಅವರು 'ಗಣಿಗಳಲ್ಲಿ 
ಕೆಲಸ ಮಾಡುವ ಕಾರ್ಮಿಕರಿಗೆ ಒಳ್ಳೆ ಗಾಳಿ ನಷ ವಿಶ್ರಾಂತಿಗಾಗಿ ನಿಲ್ದಾಣಗಳು 
ಇರಬೇಕು' ಎ೦ದಿದ್ದರು. ೧೯: ನ ಭದಲ್ಲಿ ಕೆಲಸ ನಡೆಯುವ 
ಕಾರಾನೆಗಳ ಸ್ಥಳಗಳಲ್ಲಿ ತೇವಾಂಶದ ಪ್ರಮಾಣ ಎಷ್ಟಿರಬೇಕೆ೦ದು ವಿಚಾರ 
ಮಾಡಲಾಯಿತು, ೨೦ನೇ ಶತಮಾನದ ಮೊದಲ ಭಾಗದಲ್ಲಿ ಗಣಿಗಳ ಒಳಗೆ ತೇವಾಂಶ 
ಎಷ್ಟಿದ್ದರೆ ಕೆಲಸ ಮಾಡಲು ಸಾಧ್ಯ ಎಂದು ನಿರ್ಧರಿಸಲಾಯಿತು. ಗಣಿಗಳು ಆಳ 
ಹೋದಷೂ ಉಷ್ಣತೆ ಹೆಚ್ಚುತ್ತಾ ಸ ಹೋಗುತ್ತದೆ. ಕಾರ್ಮಿಕರ ಉಸಿರಾಟದಿಂದ ಆಮ್ಲಜನಕ, 
ಕಾರ್ಬನ್‌ ಡೈಆಕ್ಷೆ ಡ್‌ ಆಗಿ ಪರಿವರ್ತನೆಯಾಗುತ ತ್ತದೆ. ಗಣಿಗಳ ಒಳಗೆ ಶಿಲಾ ಒತ್ತಡ 


ಟು) 


ತ! 
£1 
ಸ್ನ 
೨೬ 
ಲ 
ಲಿ 
೨) 
೯ 
₹ 4 
₹ |) 
ತ 
₹4 
fe) 
ಎ9 
(Go 
>| 
ಲ 
HE) 
ನ 
9 
3. 


ನ 
CL 
GL « 
{| 
a 
ಶ್ರ 
CL 
೧) 


2 


ದಿಂದಲೂ ಉಷ್ಣಾಂಶ ಹೆಚ್ಚುತ್ತದೆ. ಕೆಜಿಎಫ್‌ ಗಣಿಗಳಲ್ಲಿ ಮೊದಲ ೫೦೦೦ ಅಡಿಗಳವರೆಗೆ 
೧೭೦ ಅಡಿಗಳಿಗೆ ೧ ಡಿಗ್ರಿ ಮತ್ತು ೫೦೦೦-೯೦೦೦ ಅಡಿಗಳವರೆಗೆ ಪ್ರತಿ ೧೧೫ 
ಅಡಿಗಳಿಗೆ ೧ ಡಿಗ್ರಿ ಉಷ್ಣಾಂಶ ಹೆಚ್ಚುತ್ತಾ ಹೋಗುತ್ತದೆ. 
ಮನುಷ್ಯನ ದೇಹದಲ್ಲಿ : ಶಕ್ತಿ ಪರಿವರ್ತ ನೆಯಾಗಲು ಸಾಕಷ್ಟು ಉಷ್ಣತೆ ಬೇಕಾಗುತ್ತದೆ. 
ಮನುಷ್ಯ ಸುಮ್ಮನೆ ಇದ್ದಾಗಲೂ ದೇಹದಲ್ಲಿ ಪ್ರಕ್ರಿಯೆಗಳು ನಡೆಯುತ್ತಿದ್ದು, ಶ್ರಮದ 
ಕೆಲಸದಲ್ಲಿ ತೊಡಗಿದ್ದಾಗ ದೇಹದಲ್ಲಿ ಇನ್ನೂ ಹೆಚ್ಚು ಉಷ್ಣತೆ ಉತ್ಪನ್ನವಾಗುತ್ತದೆ. 
ಸಾಧಾರಣ ಸಮಯದಲ್ಲಿ ದಿನಕ್ಕೆ ೨೫೦೦ ರಿಂದ ೩೦೦೦ ಕೆ-ಕಾಲ್‌ ಉಷ್ಣವಿದ್ದರೆ, 
ದುಡಿಯುತ್ತಿದ್ದಾಗ ದಿನಕ್ಕೆ ಅದು ೬೦೦೦ ಕೆ-ಕಾಲ್‌ವರೆಗೂ ಹೆಚ್ಚುತ್ತದೆ. ದೇಹದಿಂದ 
ಉಷ್ಣ ಹೊರಕ್ಕೆ ಹೋಗದೆ ಇದ್ದಾಗ ೧ ಗಂಟೆಗೆ ೧ ಡಿಗ್ರಿ ಸೆ.ಗ್ರೇಡ್‌ ಉಷ್ಣ ಹೆಚ್ಚುತ್ತದೆ. 
ಒಬ್ಬ ಸಾಮಾನ್ಯ ಮನುಷ್ಯನ ದೇಹದ ಉಷ್ಣ ೩೭ ಡಿಗ್ರಿ ಸೆಲ್ಮಿಯಸ್‌ ಇರುತ್ತದೆ. 
ಕಾರ್ಮಿಕರ ದೇಹದಿಂದ ಉಷ್ಣ ಹೊರ ಹೊಮ್ಮುವುದರಿಂದ ಸುತ್ತಲಿನ ವಾತಾವರಣ 
ದಲ್ಲೂ ಉಷ್ಣ ಹೆಚ್ಚುತ್ತದೆ. ದೇಹದ ಒಳಗಿನ ಉಷ್ಣವನ್ನು ರಕ್ತ ಸ್ವಲ್ಪಮಟ್ಟಿಗೆ ಹೀರಿಕೊಂಡರೆ, 
ರಕ್ತದ ಉಷ್ಣವನ್ನು ಚರ್ಮ ಸ್ವಲ್ಪಮಟ್ಟಿಗೆ ಹೀರಿಕೊಳ್ಳುತ್ತದೆ. ಕೊನೆಗೆ ಚರ್ಮದಿಂದ 
ಹೊರಹೊಮ್ಮುವ ಉಳಿದ ಉಷ್ಣ ವಾತಾವರಣ ಸೇರುತ್ತದೆ. ಉಸಿರಾಟದಿಂದಲೂ 
ಉಷ್ಣತೆ ಹೊರಹೊಮ್ಮುತ್ತದೆ. ಇದೆಲ್ಲದರ ಕಾರಣಗಳಿಂದ ಸುರಂಗಗಳಲ್ಲಿ ಉಷ್ಣ ಹೆಚ್ಚುತ್ತದೆ. 
ದೇಹದಲ್ಲಿ ಉತ್ಪತ್ತಿಯಾಗುತ್ತಿರುವ ತಾಪಮಾನಕ್ಕಿಂತ ಹೆಚ್ಚು ತಾಪಮಾನ 
ಹೊರಹೊಮ್ಮಿದಾಗ ಚರ್ಮ ಹೊರಹೋಗದಂತೆ ತಡೆಯುತ್ತದೆ. ಆಗ ದೇಹ ಚಳಿಯನ್ನು 
ತಡೆದುಕೊಳ್ಳಲು ದೇಹದ ತಾಪಮಾನವನ್ನು ಹೆಚ್ಚಿಸಿಕೊಳ್ಳುತ್ತದೆ. ಕೆಲಸ ಮಾಡುವ 
ಸ್ಥಳ ೨೪ ಡಿಗಿಗಳಿಂದ ೨೬ ಡಿಗ್ರಿ ಫ್ಯಾಹೀಟ್‌ನಿಂದ ಕೂಡಿದ್ದಾಗ ದೇಹದ ಉಷ್ಣತೆ 
ಹೆಚ್ಚುವುದಿಲ್ಲ. ಆದರೆ ೧೫ ನಿಮಿಷ ಅದೇ ಸ್ಥಳದಲ್ಲಿದ್ದರೆ ದೇಹದ ತಾಪಮಾನ 
೧೦೦ ಡಿಗ್ರಿ ಫ್ಯಾ ಹೀಟ್‌ ಹೆಚ್ಚುತ್ತದೆ. ಆಗ ಅಲ್ಲಿಂದ ಬೇರೆ ಸ್ಥಳಕ್ಕೆ ಹೋಗಬೇಕಾಗುತ್ತದೆ. 
ಇಂತಹ ಪರಿಸ್ಥಿತಿಯಲ್ಲಿ ಕ ಗಣಿಗಳಲ್ಲಿ ೮ ಗಂಟೆ ಲಸ ಮಾಡುವುದು 
Se ಮತ್ತು ಶೋಚನೀಯ. ೩೭.೨ ಸೆ.ಡಿಗ್ರಿ ಉಷ್ಣಾಂಶದಲ್ಲಿ ಕಾರ್ಮಿಕರು 
೮ ಗಂಟೆಗಳಲ್ಲಿ ೧ ಗಂಟೆಗಿಂತ ಹೆಚ್ಚು ಕೆಲಸ ಮಾಡಲು ಅಸಾಧ್ಯ ಈ ಪರಿಸ್ಥಿತಿಯಲ್ಲಿ 
ಕಾರ್ಮಿಕರಿಗೆ ಪ್ರತಿ ದಿನ ಖನಿಜಗಳ ಸಲೈನ್‌ ಮಿಶ್ರಿತ ನೀರು ನೀಡಬೇಕೆಂದು ಇದೇ 
ವರದಿಯಲ್ಲಿ ಕಾಪ್ಲಾನ್‌ ಮತ್ತು ಲಿಂಡ್ಲೆ ಅವರು ಹೇಳಿದ್ದರು. ಆದರೆ ಕಂಪನಿ ಯಾವ 
ಕಾಲದಲ್ಲೂ ಸಲೈನ್‌ ಮಿಶ್ರಿತ ನೀರನ್ನು ನೀಡಲಿಲ್ಲ. ಕಾರ್ಮಿಕರಿಗೆ ದೊರಕುತ್ತಿದ್ದ 
ಟಾನಿಕ್‌ಗಳೆಂದರೆ ಸಾರಾಯಿ ಮತ್ತು ಗಂಜಿನೀರು ಮಾತ್ರ. 
ಪಿ.ಬೋಸ್‌ವರ್ತ್‌ ಸ್ಮಿತ್‌ (೧೮೮೮-೮೯): ೧೯೦೨ರಲ್ಲಿ ಜಾನ್‌ ವಾರನ್‌ ಉರಿಗಾಂ 
ಮತ್ತು ಮಾರಿಕುಪ್ಪಂ ಹಳೆ ಗಣಿಗಳನ್ನು ಸಮೀಕ್ಷೆ ನಡೆಸುತ್ತಿದ್ದಾಗ ೩೦೦ ಅಡಿ ಆಳದ 
ಗಣಿಗಳನ್ನು ಪರೆಯ (ಅಸ್ಪ] ಶ್ಯ) ಜ್‌ ಮಾಡಿದ್ದರು ಎನ್ನುವ ವಿಷಯ 


೩೦ / ಸುವರ್ಣ ಕಥನ 


ತಿಳಿದುಬಂದಿತ್ತು. ಟಿಪ್ಪು ಸುಲ್ತಾನ್‌ ಈ ಗಣಿಗಳನ್ನು ಆಳ ಮಾಡಲು ಪ್ರಯತ್ನಿಸಿ 
ಕೈಬಿಟ್ಟಿರು ಎನ್ನುವ ಉಲ್ಲೇಖಗಳು ದೊರಕಿವೆ. ಕೆಜಿಎಫ್‌ನಲ್ಲಿ ಮೂರು ಮುಖ್ಯ 
ಚಿನ್ನದ ನಿಕ್ಷೇಪ ಗಳನ್ನು ಮೊದಲಿಗೆ ಗುರುತಿಸಲಾಯಿತು. ಚಾಂಪಿಯನ್‌, ತಕ) 
ಮು Lose ಪೂರ್ವ. ಈ ಲೋಡ್‌ಗಳ ಮಧ್ಯೆ ನೂರಾರು ಶೂಟ್ಸ್‌ 
(ಚಿನ್ನೆಯುಕ್ತ ಬೆಣಚು ಶಿಲೆಗಳು) ಮತ್ತು ಪೈಪ್‌ಗಳು (ಚಿನ್ನಯುಕ್ತ ಬೆಣಚು ಶಿಲೆಗಳು) 
ಮೈದಳೆದಿದ್ದವು. ಇವುಗಳ ಮೇಲೆ ಸ್ಥಳೀಯರು ಚಿನ್ನವನ್ನು ತೆಗೆದಿರುವ ನೂರಾರು 
ಗುಂಡಿಗಳು, ಆಳದ ಶ್ಯಾಫ್ಟ್‌ಗಳು ಮತ್ತು ಸುರಂಗಗಳ ಬಗ್ಗೆ ಇಡೀ ವಲಯದಲ್ಲಿ 
ಪಿ.ಬೋಸ್‌ವರ್ತ್‌-ಸ್ಮಿತ್‌ (ದಿ೮೮೮- ೮ರಲ್ಲಿ ಕ್ಷ ಕ್ಷೇತ್ರ ಸಮೀಕ್ಷೆ ನಡೆಸಿದರು. 

ಕೆಜಿಎಫ್‌ನ ಉತ್ತರ ಭಾಗದಿಂದ ಇಂದಿನ ಆಂಧ್ರ ಮತ್ತು ಹಳೆ ಮದ್ರಾಸ್‌ ಪ್ರಸಿಡೆದ್ಲಿಯ 
(ಉ.ಆರ್ಕಾಟ್‌, ಸೇಲಮ್‌ ಜಿಲ್ಲೆಗಳ) ಗಡಿ ಭಾಗದವರೆಗೂ ನೂರಾರು ಗುಂಡಿಗಳನ್ನು, 
ಆಡಿಟ್‌ಗಳನ್ನು, ಶ್ಯಾಫ್ಟ್‌ಗಳನ್ನು ಹಲವು ಹಂತಗಳಲ್ಲಿ ಎರಡು ವರುಷ ಕಾಲ ಸಂಶೋಧನೆ 
ಮಾಡಿದ ಸ್ಮಿತ್‌ ಅವರು ಸುರಂಗಗಳನ್ನು, ಸ್ಫೋಪ್‌ಗಳನ್ನು ಬಹಳ ವಿಶೇಷವಾಗಿ 
ದಾಖಲಿಸಿದ್ದಾರೆ. ಈ ಎಲ್ಲವೂ ಶಿಷ್ಟ್‌ ಪಟ್ಟಿಯ ಉದ್ದಗಲಕ್ಕೂ ಹಳ್ಳಕೊಳ್ಳ, ಕಾಡುಮೇಡು, 
ಬೆಟ್ಟಗುಡ್ಡಗಳ ಸಾಲು ಮತ್ತು ನದಿಗಳ ಜಾಡಿನಲ್ಲಿದ್ದವು. ಕಂಗು೦ದ, ಬಿಸಾನತ್ತಂ, 
ಚಿಗುರುಗು೦ಟ, ಮಾಲಪ್ಪನಕೊ೦ಡ, ಗುವ್ವಲಗು೦ತ, ಮಾಲವನಕೊತ್ತೂರು, 
ಯರ್ರಕೊಂಡ, ಬಾಲ್ಗಾಟ್‌, ನಂದಿದುರ್ಗ, ಉರಿಗಾಂ, ಮೈಸೂರು ಹೊಲಗಮಾದಿ 
ಕೊಂಡ, ಗ೦ಗಮ್ಮ ಗುಡಿಫಟ್ಟ, ಅತ್ತಿನೆತ್ತಂ, ನಾರೆಮ್ಮನಕೊ೦ಡ, ಗೌಡಸಾನಿ, ಮರಿಮಾನ 
ಕೊಂಡ, ಗರಿಡಿಕೊಂಡ, ಅದಕೊಂಡ, ವೇಪ ನಪಲ್ಲಿ ಕೊತ್ತೂರು, ನಂದಿಮಡುಗು, 
ಚಿಗುರಮರ್ಗನಹಳ್ಳಿ. ಗುಲಗು೦ಟೂರ್‌ಗುಡ್ಡ, ಸಾಕಲಗುಂತ, ಕರಿಕುಪ್ಪಂ, ಬಂಗಾರಗುಂತ 
ಇತ್ಯಾದಿ ಹಳ್ಳಿಗಳು ಮತ್ತು ತಪ್ಪಲುಗಳ ಹೆಸರುಗಳು ಈ ಚಿನ್ನದ ಶಿಲೆಗಳ ಜೊತೆಗೆ 
ಕಾಡ ಈ ಹಳೆ ಗುಂಡಿಗಳ ಸುತ್ತಲು ಹೇರಳ. ಕಲ್ಲು-ಮಣ್ಣು ರಾಶಿ 
ಬಿದ್ದಿದ್ದು ಚಿನ್ನವನ್ನು ಜಾಲಿಸಿ ಬಿಸಾಕಿರುವ ಮಣ್ಣು ಗುಡ್ಡೆಗಳು ಅದರಲ್ಲೂ ಸಣ್ಣ ನದಿ, 
ರುರಿ 'ಜಾಡುಗಳಲ್ಲಿ ರಾಶಿ ರಾಶಿಯಾಗಿ ಬಿದ್ದಿವೆ. ಈ ಹೆಸರುಗಳೆಲ್ಲ ಸ್ಮಿತ್‌ ಇಷ್ಟಾ 
ವರದಿಯಲ್ಲಿ ದಾಖಲೆಗೊಂಡಿವೆ. ಈ ಹೆಸರುಗಳನ್ನು ಒಮ್ಮೆ ಅವಲೋಕನ ಮಾಡಿ 
ನೋಡಿದಾಗ ಎಲ್ಲವೂ ತೆಲಗು ಪ್ರಧಾನ ಹೆಸರುಗಳಾಗಿ ತೋರ್ಪಡುತ್ತವೆ. ಬಾಲ್ಲಾಟ್‌, 
ನಂದಿದುರ್ಗ, ಉರಿಗಾ೦ ಯಾವ ಭಾಷೆಯ ಹೆಸರುಗಳು ಎನು ವುದು. ಸ್ವಲ್ಪ ಗೊಂದಲ 
ವಾಗುತ್ತದೆ. 

ಯರಕೊಂಡ ಬೆಟ್ಟದವರೆಗೂ ಹರಡಿಕೊಂಡಿದ್ದ ಚಿನ್ನದ ಶಿಲಾಪಟ್ಟಿಯ ಒಂದು 
ಭಾಗ ಎರಡು ಹೋಳಾಗಿ ಒಡೆದುಕೊಂಡು ನೈಸಸ್‌ ಶಿಲೆಗಳ ಮಧ್ಯೆ ಕರಗಿಹೋಗಿತ್ತು. 
ಅದೇ ರೀತಿ ಇನೊ _೦ದು ಭಾಗ ಮಲಪ್ಪನಕೊಂಡ ತಲುಪಿದ್ದೆ (ಆಗಿನ ಸೇಲಂ ಜಿಲ) 
ನೈಸಸ್‌ ಶಿಲೆಗಳ "ಮಧ್ಯೆ ಮಾಯವಾಗಿತ್ತು ಬ್ರಿಟಿಷರು ಮೊದಲು ಗಣಿಗಳನು 
ಆರಂಭಿಸಿದಾಗ ಸ್ಥಳೀಯರು ತೋಡಿರುವ ಹಳೆ ಗಣಿಗಳ ಮಧ್ಯದಲ್ಲಿ ಶ್ಯಾಫ್ಟ್‌ಗಳನ್ನು 


ಕರ್ನಾಟಕ ಭೂವಿಜ್ಞಾನ ಮತ್ತು ಕೆಜಿಎಫ್‌ ಗಣಿಗಳ... /೩೧ 


ತೋಡಲು ಯೋಚಿಸಿದ್ದರು. ಮೊದಲಿಗೆ ೧೦೦ ಅಡಿಗಳಲ್ಲಿ ಚಿನ್ನ ದೊರಕದಿದ್ದರೆ 
ಅಲ್ಲಿಂದ ಪೂರ್ವ ಮತ್ತು ಪಶ್ಚಿಮದ ಕಡೆಗೆ ಕ್ರಾಸ್‌ ಕಟ್‌ಗಳನ್ನು ಮಾಡುವುದಾಗಿ 
ತೀರ್ಮಾನಿಸಿದರು. ಹೊಸ. ಶ್ಯಾಫ್ಟ್‌ಗಳನ್ನು pp ಹೆಚ್ಚು ಕಡೆ ಚಿನ್ನದ ರೀಫುಗಳು 
ದೊರಕದೇ ನೆಲದಲ್ಲಿ ರೀಫುಗಳನ್ನು ಎ! ಅವುಗಳಲ್ಲಿ ಶಾ ಶ್ಯಾಫ್ಟ್‌ಗಳನ್ನು ಇಳಿಸಲು 
ಬಹಳಷ್ಟು ಸಮಯ ಪೋಲಾಗುತ್ತಿತ್ತು ಬೆಣಚು ಶಿಲೆಗಳು ನೆಲದ ಮೇಲೆ ಕಾಣಿಸದೆ 
ಮಣ್ಣು ಮುಚ್ಚಿಕೊಂಡಿದ್ದರಿಂದ ಅವುಗಳನ್ನು ಹುಡುಕಿ ಶ್ಯಾಫ್ಟ್‌ಗಳನ್ನು ನಿರ್ಮಿಸುವುದು 
ಕಠಿಣವಾದ ಕೆಲಸವಾಗಿತ್ತು ಚಿನ್ನಯುಕ್ತ ಶಿಲೆಗಳು ನೆಲದ ಮೇಲೆಯೇ ಸಿಕ್ಕಿದರೆ 
ಸಾಕಷ್ಟು ಸಮಯ ಮತ್ತು ಹಣ ಉಳಿತಾಯವಾಗುತ್ತಿತ್ತು. ಶ್ಯಾಫ್ಟ್‌ಗಳನ್ನು ತೋಡಿ, 
ಚಿನ್ನಯುಕ್ತ ಶಿಲೆಗಳು ಸಿಕ್ಕಿದ ಮೇಲೆ ದೊಡ್ಡ ದೊಡ್ಡ ಯಂತ್ರೋಪಕರಣಗಳನ್ನು 
ಗಣಿಗಳ ಒಳಕ್ಕೆ ಇಳಿಸಲಾಗುತ್ತಿತ್ತು. 

೧೮೮೮-೮೯ರಲ್ಲಿ ಬೊಸ್‌ವರ್ತ್‌-ಸ್ಥಿತ್‌ ಅವರು ಹಳೆ ಗಣಿಗಳಲ್ಲಿ ದೊರಕಿದ 
ಸಲಕರಣೆಗಳನ್ನು ತಮ್ಮ ವರದಿಯಲ್ಲಿ ವಿವರಿಸಿದ್ದಾರೆ. ವಿಲಿಯಂ ಪ್ರೆಚ್‌ವಿಲ್ಲೆ ಎಂಬವರು 
ಓರಿಯಂಟಲ್‌ ಹಳೆ ಗಣಿಯೊಂದರಲ್ಲಿ ಕಬ್ಬಣ ಸಲಕರಣೆಯೊಂದನ್ನು ಸಂಗ್ರಹಿಸಿದ್ದು 
ಅದರ ತಲೆ ಮುರಿದಿತ್ತು ಅದನ್ನು ಗಣಿಗಳಲ್ಲಿ ಯಾವ ಕೆಲಸಕ್ಕಾಗಿ ಉಪಯೋಗಿಸುತ್ತಿದ್ದರು 
ಎನ್ನುವುದನ್ನು ಸರಿಯಾಗಿ ಗ್ರಹಿಸಲಾಗಲಿಲ್ಲ. ಅದು ೧೧ ಅಂಗುಲ ಉದ್ದ ಇದ್ದು, 
ಮೇಲೆ ಒಂದು ತೂತಿದ್ದ ಸಲಿಕೆಯಂತೆ ಕಾಣಿಸುತ್ತಿತ್ತು. ಇನ್ನೊಂದು ಕಡೆ ಅಗಲ 
ಕಿರಿದಾಗಿ ಬಹುಶಃ ಆ ತೂತಿನಲ್ಲಿ ಮರದ ಕೈ ಹಾಕಿ ಮಣ್ಣನ್ನು ಬಾಚಲು ಉಪಯೋಗಿಸು 
ತ್ತಿರಬಹುದು ಎನ್ನಲಾಗಿದೆ. ಇನ್ನೊಂದು ಸಲಕರಣೆ ಉರಿಗಾಂ ಗಣಿಯಲ್ಲಿ ದೊರಕಿದ್ದು 
ಅದು ತೂಕದ ಸುತ್ತಿಗೆ ಆಗಿದ್ದು ವಿಪರೀತ ಹೊಡೆತಗಳನ್ನು ತಿಂದು ಅದರ ತಲೆ 
ಜಜ್ಜಿಹೋಗಿತ್ತು. ಹಲವು ಕಡೆ ನೂರಾರು ಮಣ್ಣಿನ ಮಡಿಕೆ ಚೂರುಗಳು ಅದರಲ್ಲೂ 
ನೀರಿರುವ ಕಡೆ ಹೆಚ್ಚೆಚ್ಚು ದೊರಕಿದ್ದವು. ಮೈಸೂರು ಮತ್ತು ಉರಿಗಾಂ ಗಣಿಗಳಲ್ಲಿ 
ಅನೇಕ ಮರದ ದಿಮ್ಮಿಗಳು ದೊರಕಿದ್ದವು. ಈ ಮರಗಳು ಗಟ್ಟಿಯಾಗಿ ಕರ್ರಗಾಗಿ 
ಅಬಸಾನಿ ಮರಗಳನ್ನು ಹೋಲುತ್ತಿದ್ದವು. ಇವುಗಳ ಜೊತೆಗೆ ಕವಲೊಡೆದ ಕೋಲುಗಳು 
ಸಾಕಷ್ಟು ದೊರಕಿದ್ದವು. (ಬಹುಶ: ಮಡಿಕೆಯಲ್ಲಿ ರಾಗಿಮುದ್ದೆ ಮಾಡಲು ಈ ರೀತಿಯ 
ಕೋಲುಗಳನ್ನು ಉಪಯೋಗಿಸಿರಬೇಕು?; ಇದನ್ನು ಈಗಲೂ ಈ ಪ್ರದೇಶಗಳಲ್ಲಿ 
ಉಪಯೋಗಿಸುತ್ತಾರೆ) ಇದರ ಜೊತೆಗೆ ಇದ್ದಿಲು-ಬೂದಿ ಎಲ್ಲೆಲ್ಲೂ ದೊರಕಿತ್ತು. 
ಇದರಿಂದ ಶಿಲೆಗಳ ಮೇಲೆ ಬೆಂಕಿ ಹಾಕಿ ಕಾಯಿಸಿ ಅನಂತರ ದಿಢೀರನೆ ನೀರು 
ಚೆಲ್ಲುತ್ತಿದ್ದ ತಂತ್ರ ಕ೦ಡುಬರುತ್ತದೆ. ಬರಗೂರು ಹತ್ತಿರ ಸಾಕಲುಗುಂತದ ಹಳೆ 
ಗುಂಡಿಯನ್ನು ಸ್ವಚ್ಛ ಮಾಡಿದಾಗ ಇದ್ದಿಲು-ಬೂದಿ, ಕೆಲವು ಎಲುಬುಗಳು ಮತ್ತು 
ಒಂದು ಹಳೆ ಎಣ್ಣೆ ದೀಪ ದೊರಕಿತ್ತು. ಮಣ್ಣಿನ ದೀಪ ೩೦ ಅಡಿಗಳ ಆಳದಲ್ಲಿ 
ದೊರಕಿದ್ದು ಅದು ಹಳ್ಳಿಗಳಲ್ಲಿ ಇಂದಿಗೂ ಎಣ್ಣೆ ಬತ್ತಿ ಹಾಕಿ ಉರಿಸುವ ಮಾದರಿಯೇ 


೩೨ /ಸುವರ್ಣ ಕಥನ 


ಇತ್ತು. ಅದಕ್ಕೆ ಕಾಂಡದಂತಹ ಕೈಹಿಡಿತ ಇದ್ದು ಅದು ಬಾಗಿಕೊಂಡು ಹೊಗೆಯಿಂದ 
ಕಪಾಗಿತು. 

'ಉರಿಗಾಂ ಹಳೆ ಗಣಿಗಳಲ್ಲಿ ಎರಡು ಮಡಿಕೆ ಚೂರುಗಳು ದೊರಕಿದ್ದು, ಅವುಗಳಲ್ಲಿ 
ಚಿನ್ನದ ಧೂಳು ಹಾಗೆ ಮೆತ್ತಿಕೊಂಡಿತ್ತು ಬಹುಶ: ಇದನ್ನು ಪಾದರಸ ಉಪಯೋಗಿಸಿ 
ಬೇರ್ಪಡಿಸಿದ ಮೇಲೆ ಮರೆತು ಹಾಗೆ ಬಿಟ್ಟಿರಬೇಕು. ಇದೆಲ್ಲದರ ಮೇಲೆ ಈ ಶ್ಯಾಫ್ಟ್‌ಗಳನ್ನು 
ಗಮನಿಸಿದಾಗ ತಂಬಾ ವ್ಯವಸ್ಥಿತವಾಗಿಯೆ ಗಣಿಗಳನ್ನು ಮಾಡಿರುವುದು ತಿಳಿಯುತ್ತದೆ. 
ಒಂದೇ ಒಂದು ಸಮಸ್ಯೆ ಎಂದರೆ ಹೆಚ್ಚು ನೀರು ಗುಂಡಿ/ಸ್ಯಾಫ್ಟ್‌ಗಳಿಗೆ ನುಗ್ಗಿದಾಗ 
ನೀರನ್ನು ಖಾಲಿ ಮಾಡುವ ವಿಧಾನ ಪರಿಣಾಮಕಾರಿಯಾಗಿ ಇರಲಿಲ್ಲ. ನೀರಿನ 
ಸಮಸ್ಯೆ ಮತ್ತು ಅದಿರು ಕಡಿಮೆಯಾದಾಗ ಸ್ಥಳೀಯರು ಬೇರೆ ಕಡೆ ಚಿನ್ನಯುಕ್ತ 
ಶಿಲೆಗಳನ್ನು ಹುಡುಕಿಕೊಳ್ಳುತ್ತಿದ್ದರು. ಗಟ್ಟ ಶಿಲೆಗಳ ಈ ಹಳೆ ಗಣಿಗಳನ್ನು ೨೦೦ 
ರಿಂದ ೩೦೦ ಅಡಿಗಳವರೆಗೂ ತೋಡಲಾಗಿತ್ತು. ಬ್ರಿಟನ್‌ ಮತ್ತು ಇಟಲಿ ಕಾರ್ಮಿಕರು 
೨ ಅಡಿ ಆಳ ಮಾಡಲು ಒಂದು ವಾರ ತೆಗೆದುಕೊಳ್ಳುತ್ತಿದ್ದರು. ಶಿಲೆಗಳನ್ನು ಡ್ರಿಲ್‌ 
ಮಾಡಿದರೂ ವಾರಕ್ಕೆ ೫ ಅಡಿ ಮಾತ್ರ ತೋಡಬಲ್ಲರು. ಆದರೆ ಇಲ್ಲಿ ಕೆಜಿಎಫ್‌ನಲ್ಲಿ 
ತೋಡಿರುವ ಗುಂಡಿಗಳು ಮತ್ತು ಗಣಿಗಳನ್ನು ನೋಡಿದಾಗ ಯಾರೇ ಆಗಲಿ ಆಶ್ಚರ್ಯ 
ಚಕಿತರಾಗುತ್ತಾರೆ. 

ದೊಡ್ಡದಾದ ಗುಂಡಿಗಳನ್ನು ತೋಡುವಾಗ ಮಧ್ಯದಲ್ಲಿ ಗೋಡೆಯಂತೆ ಒಂದೋ 
ಎರಡೋ ಗೋಡೆಗಳನ್ನು ಬಿಟ್ಟಿರುವುದು ಸರ್ವೇಸಾಮಾನ್ಯ ಆಳವಾದ ಶ್ಯಾಫ್ಟ್‌ಗಳಲ್ಲೂ 
ಇದನ್ನು ನೋಡಬಹುದು. ಇದು ಶಿಲೆಗಳು ಕುಸಿಯದಂತೆ ತಡೆಹಿಡಿಯುವ ತಂತ್ರ. 
ಜೊತೆಗೆ ಗಾಳಿಯ ಸಂಚಾರ ಇದ್ದು ನೀರನ್ನು ತೆಗೆಯುವುದು ಸುಲಭವಾಗುತ್ತದೆ. 
ತಳಮಟ್ಟದ ಶಿಲೆಗಳ ಮೇಲೆ ಬೆಂಕಿ ಹಾಕುವುದಕ್ಕಿಂತ ಓರೆಯಾಗಿರುವ ಶಿಲೆಗಳ 
ಮೇಲೆ ಬೆಂಕಿ ಹಾಕುವುದು ಸುಲಭ ಮತ್ತು ಬೇಗನೆ ಬಿಸಿ ತಟ್ಟುತ್ತದೆ. ಆಳಕ್ಕಿಂತ 
ನೆಲದ ಮೇಲೆ ಕಡಿಮೆ ಆಳದ ಗುಂಡಿಗಳನ್ನು ಅಗಲ ಮತ್ತು ಉದ್ದವಾಗಿ ತೋಡಿರುವುದು 
ಕಾಣಿಸುತ್ತದೆ. ಕೆಜಿಎಫ್‌ ಗಣಿಗಳನ್ನು ಬ್ರಿಟಿಷರು ಪ್ರಪಂಚದ ಆಧುನಿಕ ಗಣಿಗಳನ್ನಾಗಿ 
ಪರಿವರ್ತಿಸಿದ್ದು ನಿಜ. ಆದರೆ ಇವೆಲ್ಲವೂ ನೂರಾರು ವರ್ಷಗಳ ಕಾಲ ಸ್ಥಳೀಯರು 
ತೋಡಿಬಿಟ್ಟಿದ್ದ ಹಳೆ ಗಣಿಗಳ ಮೇಲಿನ ಗಣಿಗಳೇ ಆಗಿದ್ದವು. ನೆಲದ ಮೇಲೆ ಹಳೆ 
ಗುಂಡಿಗಳಿಲ್ಲದ ಒಂದೇ ಒಂದು ಹೊಸ ಗಣಿಯನ್ನು ಕಂಡುಹಿಡಿಯಲೂ ಬ್ರಿಟಿಷರಿಗೆ 
ಸಾಧ್ಯವಾಗಲಿಲ್ಲ. ಅಂದರೆ ಸ್ಥಳೀಯರು ಭೂಮಿಯ ಮೇಲೆ ಮತ್ತು ಒಳಗಿನ ಒಂದೇ 
ಒಂದು ಚಿನ್ನಯುಕ್ತ ಶಿಲೆಯನ್ನೂ ಬಿಡದೆ ಜಾಲಾಡಿ ಅವುಗಳ ಮೇಲೆ ಗುಂಡಿಗಳನ್ನು 
ತೋಡಿಬಿಟ್ಟಿದ್ದರು. ೧೦೮೮-೮೯ರಲ್ಲಿ ಬ್ರಿಟಿಷರ ಕಂಪನಿಗಳು ಮಾಡುತ್ತಿದ್ದ ಗಣಿಗಳು 
ಮತ್ತು ಅವುಗಳ ಆಳ ಇನ್ನಿತರ ಏವರಗಳನ್ನು ಪಿ.ಬೋಸ್‌ವರ್ತ್‌-ಸ್ಮಿತ್‌ ಅವರು 
ತಮ್ಮ ವರದಿಯಲ್ಲಿ ವಿಶೇಷವಾಗಿ ದಾಖಲಿಸಿದ್ದಾರೆ. 


ಕರ್ನಾಟಕ ಭೂವಿಜ್ಞಾನ ಮತ್ತು ಕೆಜಿಎಫ್‌ ಗಣಿಗಳ... /೩೩ 


ಅಧ್ಯಾಯ ೩ 


ಕರ್ನಾಟಕ ಚಿನ್ನದ ಪರಂಪರೆ ಮತ್ತು ಗಣಿಗಾರಿಕೆ 


ಶ್ರೀರಾಮನು ತನ್ನ ಪತ್ನಿ ಸೀತಾದೇವಿ ಮತ್ತು ತಮ್ಮ ಲಕ್ಷ್ಮಣನ ಜೊತೆಗೆ ೧೪ 
ವರ್ಷಗಳ ವನವಾಸದಲ್ಲಿ ಇಂದಿನ ಆವಣಿಯ(ಕೆಜಿಎಫ್‌ನಿಂದ ೧೪ ಕಿ.ಮೀ.ದೂರ) 
ಹತ್ತಿರ (ಮುಳಬಾಗಿಲು ತಾಲೂಕು) ದಟ್ಟ ಕಾಡಿನಲ್ಲಿ ಕುಟೀರ ಕಟ್ಟಿಕೊಂಡು ವಾಸ 
ಮಾಡುತ್ತಿದ್ದನಂತೆ. ಲಂಕೇಶ್ವರನ ತಂಗಿ ಶೂರ್ಪನಖಿ ರಾಮನನ್ನು ಸಂಧಿಸಿ ತನ್ನನ್ನು 
ಮದುವೆ ಮಾಡಿಕೊಳ್ಳುವಂತೆ ಕೇಳಿಕೊಂಡಳು. ರಾಮನು ನಿರಾಕರಿಸಿದಾಗ ಆಕೆ 
ಲಕ್ಷ್ಮಣನನ್ನು ಕೇಳಿದಳು. ಲಕ್ಷ್ಮಣ ಕುಪಿತಗೊ೦ಡು ಶೂರ್ಪನಖಿಯ ಮೂಗು ಕೊಯ್ದು 
ಕಳುಹಿಸಿದ. ವಿಷಯ ತಿಳಿದ ರಾವಣ, ರಾಮನ ಮೇಲೆ ಸೇಡು ತೀರಿಸಿಕೊಳ್ಳಲು 
ಮಾರೀಚನನ್ನು ಚಿನ್ನದ ಜಿಂಕೆಯ ರೂಪದಲ್ಲಿ ಸೀತೆ ಇರುವ ಕುಟೀರದ ಹತ್ತಿರಕ್ಕೆ 
ಕಳುಹಿಸಿದ. ಜಿಂಕೆಯನ್ನು ನೋಡಿದ ಸೀತೆ ಆ ಜಿಂಕೆ ತನಗೆ ಬೇಕೇಬೇಕೆಂದು ಹಠ 
ಹಿಡಿದಳು. ರಾಮ, ಮಾಯಾ ಜಿಂಕೆಯನ್ನು ಅಟ್ಟಿಸಿಕೊಂಡು ಹಿಂದೆಯೇ ಹೋದ. 
ಜಿಂಕೆ ರಾಮನನ್ನು ಇಂದಿನ ಕೆಜಿಎಫ್‌ ಪ್ರದೇಶದವರೆಗೂ ಕರೆದುಕೊಂಡು ಹೋಯಿತು. 
ರಾಮನು ಕೊನೆಗೂ ಜಿಂಕೆಯನ್ನು ಜೀವಸಮೇತ ಹಿಡಿಯಲಾಗದೆ ಯರ್ರಕೊಂಡ 
ಬೆಟ್ಟದಲ್ಲಿ ಒಂದು ಕಾಲೂರಿ ಮಲ್ಲಪ್ಪನ ಬೆಟ್ಟದ ಮೇಲೆ ಇನ್ನೊಂದು ಕಾಲಿನ 
ಮೊಣಕಾಲೂರಿ ಜಿಂಕೆಯನ್ನು ಬಾಣದಲ್ಲಿ ಹೊಡೆದು ಸಾಯಿಸಿಬಿಟ್ಟ ಆ ಜಿಂಕೆ 
ಸಾಯುವಾಗ "ಹಾ ಲಕ್ಷ್ಮಣಾ... ಹಾ ಲಕ್ಷ್ಮಣಾ...” ಎ೦ದು ರಾಮನ ಧ್ವನಿಯಲ್ಲಿ ಕೂಗಿ 
ಕೊಂಡಿತು. ಸೀತೆಯನ್ನು ಕಾವಲು ಕಾಯುತ್ತಿದ್ದ ಲಕ್ಷ್ಮಣನಿಗೆ ಸೀತೆ "ರಾಮನಿಗೆ 
ಏನೊ ತೊಂದರೆಯಾಗಿದೆ ಹೋಗಿ ನೋಡು' ಎಂದಳು. ಲಕ್ಷ್ಮಣ ಅದೆಲ್ಲ ರಾವಣನ 
ಮೋಸ ಎನ್ನುತ್ತಾನೆ. ಆದರೆ ಸೀತೆ ಲಕ್ಷ್ಮಣನನ್ನು ನಿಂದಿಸಿ ಕಳುಹಿಸುತ್ತಾಳೆ. ಲಕ್ಷ್ಮಣ 
ಆ ಕಡೆಗೆ ಹೋಗಿದ್ದೆ, ರಾವಣ ಸೀತೆ ಇದ್ದಲ್ಲಿಗೆ ಬಂದು ಸೀತೆಯನ್ನು ತನ್ನ ಪುಷ್ಪಕ 
ವಿಮಾನದಲ್ಲಿ ಎತ್ತಿಕೊಂಡು ಹೋಗುತ್ತಾನೆ. ಸೀತೆ ಬರೀ ಕಾಲಿನಲ್ಲಿ ಓಡಾಡಿದ ಕಡೆ 
ಯಲ್ಲಿ ಚಿನ್ನ ಹುಟ್ಟಿಕೊಂಡಿತಂತೆ. ಇದು ಈ ಪದೇಶದಲ್ಲಿರುವ ಚಿನ್ನಕ್ಕೆ ಸಂಬಂಧಪಟ್ಟ ಕಥೆ. 

ಕನ್ನಡ ನಾಡು ಚಿನ್ನದ ಬೀಡು: ಕನ್ನಡದ ಕಣ್ಣ ಆಚಾರ್ಯ ಶ್ರೀ.ಬಿ.ಎಂ.ಶ್ರಿಕಿಂಠಯ್ಯನವರು 
ಕನ್ನಡ ನಾಡನ್ನು "ಚಿನ್ನದ ನಾಡು, ಗಂಧದ ಬೀಡು' ಎಂದು ಹೊಗಳಿದ್ದಾರೆ. ಕನ್ನಡ 
ನಾಡಿನ ಸೊಬಗನ್ನು ಅನೇಕ ಕವಿಗಳು ಕೊಂಡಾಡಿದ್ದಾರೆ, ಶಿಲ್ಪ ಕಲೆಗಳ ಬೀಡು 


೩೪ /ಸುವರ್ಣ ಕಥನ 


೨ 
ಎಂದಿದ್ದಾರೆ. ರನ್ನ ಪಂಪರ ನಾಡೆಂದಿದ್ದಾರೆ. ಕನ್ನಡನಾಡಿನ ಸೊಬಗು ಕೇವಲ 
ಬಾಹ್ಯಾಡ೦ಬರವಲ್ಲ. ಕರ್ನಾಟಕದ ನೆಲ ಚಿನ್ನದ ಭಂಡಾರವನ್ನೇ ತನ್ನ ಸಿರಿ ಗರ್ಭದಲ್ಲಿ 
ತುಂಬಿಕೊಂಡಿದೆ. ಸಹಸ್ರಾರು ವರ್ಷಗಳ ಇತಿಹಾಸವಿರುವ ಚಿನ್ನದ ಗಣಿಗಳಿರುವುದು 
ಕರ್ನಾಟಕದಲ್ಲಿ ಮಾತ್ರ. ೪ನೇ ಮೈಸೂರು ಯುದ್ಧದಲ್ಲಿ ಕರ್ನಾಟಕದ ಹುಲಿ ಟಿಪ್ಪು 
ಸುಲ್ತಾನ್‌ ಬ್ರಿಟಿಷರ ವಿರುದ್ಧ ಹೋರಾಡಿ ವೀರಸಾವನ್ನಪ್ಪಿದ ಮೇಲೆ ಬ್ರಿಟಿಷರ ಸೈನ್ಯ 
ಬೆಂಗಳೂರಿನ ದಂಡು ಪ್ರದೇಶದಲ್ಲಿ ಬೀಡುಬಿಟ್ಟತು. ಸೈನಿಕರಲ್ಲಿ ಅನೇಕ ರೀತಿಯ 
ವೃತ್ತಿಪರರಿದ್ದು ಯುದ್ಧಗಳು ಇಲ್ಲದಿದ್ದಾಗ ಅವರಿ೦ದ ಸುಮ್ಮನೆ ಇರಲು ಆಗಲಿಲ್ಲ. 
ಕೆಲವರು ಉದಕಮಂಡಲದ ತಂಪು ತಾಣದತ್ತ ಸಾಗಿ ಕಾಫಿ ಪ್ಲಾಂಟರುಗಳಾದರೆ 
ಇನ್ನೂ ಕೆಲವರು ನೆಲದ ಸಿರಿಯನ್ನು ಅರಸುತ್ತಾ ಅದೃಷ್ಟದ ಬೆನ್ನೇರಿದರು. ವೈನಾಡಿನ 
ಪೆರಿಯಾರ್‌ ನದಿಯ ಮರಳಿನಲ್ಲಿ ಚಿನ್ನ ಇರುವುದು ತಿಳಿದ ಕೆಲವರು ಆ ಕಡೆಗೆ 
ಹೊರಟರು. ಇನ್ನೂ ಕೆಲವರ ಗಮನ ಕೆಜಿಎಫ್‌ ಕಡೆಗೆ ಹರಿಯಿತು. ನೂರಾರು 
ವರ್ಷಗಳ ಹಿಂದೆಯೇ ಇಲ್ಲಿ ಚಿನ್ನಕ್ಕಾಗಿ ಪುರಾತನ ಕಾಲದ ಜನರು ಗಣಿಗಳನ್ನು 
ತೋಡಿ ಬಿಟ್ಟಿದ್ದ ವಿಷಯ ತಿಳಿದಿದ್ದೇ ಕೆಜಿಎಫ್‌ ಪ್ರದೇಶದ ಕಡೆಗೆ ಧಾವಿಸಿ ಬಂದರು. 


ಹಪ್‌ ಹತ್‌ ಅರು pe 


ಕರ್ನಾಟಕ ಭೂವಿಜ್ಞಾನ ನಕ್ಷೆ 


ಕರ್ನಾಟಕ ಚಿನ್ನದ ಪರಂಪರೆ ಮತ್ತು ಗಣಿಗಾರಿಕೆ /೩೫ 


KOLAR SCHIST BELT 
SHOWING VARIOUS BLOCKS 


6 ತಿ.2 6.4 ೪6೬/1೩ 


We 
ಇ 
ತ 


4 


ಕೋಲಾರ ಶಿಸ್ಟ್‌ ಪಟ್ಟಿ: ಚಾಂಪಿಯನ್‌ ನೈಸ್‌/ಬೆಣಚು ಶಿಲೆಗಳು ಚಿನ್ನ ದೊರಕುವುದು 
ಕೆಂಪು ಪಟ್ಟಿಯಲ್ಲಿನ ಶಿಲೆಗಳಲ್ಲಿ ಮಾತ್ರ. 


೩೬ /ಸುವರ್ಣ ಕಥನ 


ಮಧ್ಯ ಯುಗದ ಗಣಿಗಳು: ಕೆಜಿಎಫ್‌ನ ಮೈಸೂರು ಗಣಿಗಳನ್ನು ಪ್ರಾಚೀನರು 
೧೬೦ ಅಡಿ ಆಳದವರೆಗೂ ಇಳಿಸಿದ್ದರು. ಅನೇಕ ಕಡೆ ಈ ಆಳದ ಗಣಿಗಳಲ್ಲಿ 
ಮಡಿಕೆ/ಕುಡಿಕೆ ಚೂರುಗಳು, ಮರದ ದಿಮ್ಮಿಗಳು, ಹಗ್ಗ, ಕಬ್ಬಿಣ ಕುಟ್ಟಣಿಗಳು ಮತ್ತಿತರ 
ವಸ್ತುಗಳು ದೊರಕಿದವು. ಕ್ರಿ.ಶ.೧೯೦೬ರಲ್ಲಿ ಮೆಕ್ಸಾರೆನ್‌ ಎಂಬ ಭೂವಿಜ್ಞಾನಿ ಈ 
ಭಾಗದಲ್ಲಿ ಸಮೀಕ್ಷೆ ನಡೆಸಿ ಪುರಾತನ ಚಿನ್ನದ ಗಣಿಗಳ ಬಗ್ಗೆ ವಿವರವಾಗಿ 
ದಾಖಲಿಸಿದ್ದಾನೆ. ಮೆಕ್ತಾರೆನ್‌ ಹಟ್ಟಿ ಗಣಿ ಪ್ರದೇಶಗಳಲ್ಲೂ ಸಮೀಕ್ಷೆ ನಡೆಸಿ ಚಿನ್ನ 
ತೆಗೆದಿರುವ ಸುಮಾರು ೩೦೦ ಪುರಾತನ ಚಿನ್ನದ ಗಣಿಗಳು/ಗುಂಡಿಗಳನ್ನು ಪತ್ತೆ 
ಮಾಡಿದ್ದರು. ಇದೇ ಗಣಿಗಳಲ್ಲಿ ಬಳಸಿದ ಕಬ್ಬಿಣದ ಬಾಣಲೆ, ಕಲ್ಲಿನ ಪೀಠ, ನೀರು 
ಎತ್ತಲು ಬಳಸುತ್ತಿದ್ದ ಮಡಿಕೆ ಚೂರುಗಳು ದೊರಕಿದ್ದವು. 

ಪೂರ್ವ ಕಾಲದಲ್ಲಿ ಚಿನ್ನವಿದ್ದ ಶಿಲೆಗಳ ಮೇಲೆ ಬೆಂಕಿ ಹಾಕಿ ಕಾಯಿಸಿ ಶಿಲೆಗಳನ್ನು 
ಪದರು ಪದರಾಗಿ ಬೇಪ ೯ಡಿಸುತ್ತಿದ್ದರು. ಅನಂತರ ಶಿಲೆಗಳನ್ನು ಪುಡಿ ಮಾಡಿ, ಸಣ್ಣ 
ಸಣ್ಣ ಗುಣಿಗಳು ಮಾಡಿರುವ ಇಳಿಜಾರು ಕಲ್ಲುಗಳ ಮೇಲೆ ಷಹ ಮೇಲೆ ನೀರು 
ಹಾಯಿಸಿದಾಗ ಹೆಚ್ಚು ಸಾಂದ್ರತೆ ಇರುವ ಚಿನ್ನ ಗುಣಿಗಳಲ್ಲಿ ಸಂಗವಾಗುತ್ತಿತ್ತು. ಕೆಜಿಎಫ್‌ 
ಪ್ರದೇಶದ ಕೋರಮಂಡಲ ಗಣಿ ಸುರಂಗಗಳಲ್ಲಿ ಪುರಾತನ ಮಡಿಕೆ ಚೂರುಗಳು, 
ಸುರಂಗಗಳು ಕುಸಿಯದಂತೆ ತಡೆ ಹಿಡಿಯಲು ಉಪಯೋಗಿಸುತ್ತಿದ್ದ ಮರದ ದಿಮ್ಮಿಗಳು 
ಮತ್ತು ಶಿಲೆಗಳನ್ನು ಪುಡಿಮಾಡಲು ಉಪಯೋಗಿಸುತ್ತಿದ್ದ ಕಬ್ಬಣ ಕುಟ್ಟಣಿಗಳು 
ಹೇರಳವಾಗಿ ದೊರಕಿದ್ದವು. ಅನೇಕ ಕಡೆ ಶಿಲೆಗಳನ್ನು ಪುಡಿ ಮಾಡುತ್ತಿದ್ದ ಕಲ್ಲು 
ಗುಂಡುಗಳು ಮತ್ತು ಗಟ್ಟಿಯಾದ ಆಂಫಿಬೋಗಲ್ತೆ ೈಟ್‌ ಮತ್ತು ಬಸಾಲ್ಟ್‌ ಶಿಲೆಗಳ ಮೇಲೆ 
ಸವೆದಿರುವ ಸಾಲು ಸಾಲು ಗುಣಿಗಳು 1 ದೊರಕುತ್ತವೆ. 

ಕ್ಯಾಲಿಯೋನಾರ್ಡ್‌ ಮನ್‌ ಮತ್ತು ಪ್ರೊ ಡ್ರ.ಆಲ್ಬಿನ್‌: ಹಟ್ಟಿ ಪುರಾತನ ಚಿನ್ನದ ಗಣಿಗಳ 
ಬಗ್ಗೆ ಗಣಿ ತಂತ್ರಜ್ಞ ಕ್ಯಾ ಲಿಯೋನಾರ್ಡ್‌ ಮನ್‌ ಹೀಗೆ ದಾಖಲಿಸಿದ್ದಾರೆ: “ದಕ್ಷಿಣ 
ಭಾರತದ ಪುರಾತನ ಚಿನ್ನದ ಗಣಿಗಳಿಂದ ಒಂದು ಅಂಶ ಸ್ಪಷ್ಟವಾಗಿ ತಿಳಿಯುತ್ತದೆ. 
ಎಲ್ಲೆಲ್ಲಿ ಚಿನ್ನಭರಿತ ಶಿಲೆಗಳಿವೆಯೋ ಅಲ್ಲಿ ಎರಡು ಮೂರು ಔನ್ಸ್‌ಗಿಂತ ಹೆಚ್ಚು 
ಚಿನ್ನದಿಂದ ಕೂಡಿದ ಯಾವೊಂದು ಶಿಲಾಸ್ತರ- -ಶಿರವೂ ಪ್ರಾಚೀನರ ಕಣ್ಣಿನಿಂದ 
ತಪ್ಪಿಸಿಕೊಂಡಿಲ್ಲ. ಶಿಲೆಗಳಿಗೆ ಬೆಂಕಿ ಹಾಕಿ ಕಾವು ಕೊಟ್ಟು ಗಣಿ ಮಾಡುವ ತಂತ್ರವನ್ನು 
ಅವರು ರೂಢಿಸಿಕೊಂಡಿದ್ದರು. ಅನೇಕ ಕಡೆ ಅಂತರ್ಜಲ ಮಟ್ಟಕ್ಕಿಂತ ಕೆಳಗೆ ಸನಕ 
ಗಣಿಗಳನ್ನು ಮುಂದುವರಿಸಲಾಗಲಿಲ್ಲ. ಆದರೆ ಎಲ್ಲಾ ಕಡೆಯೂ ಹಾಗಾಗಲಿಲ್ಲ. 
ರಾಯನ ಹಟ್ಟಿ ಗಣಿಗಳಲ್ಲಿ ಚಿನ ಭರಿತ ಬೆಣಚು ಕಲ್ಲಿನ ಶಿರದಲ್ಲಿ ಪ್ರಾಚೀನರು 
೬೪೦ ಅಡಿಗಳವರೆಗೆ ಗಣಿ ಮಾಡಿದ್ದಾರೆ. ಇದು ಭಾರತದಲ್ಲೇ ಅಲ್ಲದೇ ಜಗತಿನಲೇ 
ಒಂದು ದಾಖಲೆಯಾಗಿದೆ'. ಆ 

ಪ್ರಖ್ಯಾತ ಪ್ರಾಚ್ಯ ಸಂಶೋಧಕ ಪೊ .ಆಲ್ಲಿನ್‌ ಅವರು ಈ ಪುರಾವೆಗಳನಾ ಧರಿಸಿ 
ಪ್ರಾಯಶಃ "ಇವು ಮೊದಲ ಶತಮಾನದ ಪೂರ್ವ ಭಾಗಕ್ಕೆ ಸೇರಿದವು' ಎಂದು 


ಕರ್ನಾಟಕ ಚಿನ್ನದ ಪರಂಪರೆ ಮತು ಗಣಿಗಾರಿಕೆ /೩೭ 


ಅಭಿಪ್ರಾಯಪಟ್ಟರು. ಇಂತವೇ ಕಬ್ಬಿಣದ ಬಾಣಲೆಗಳು ಕೆಜಿಎಫ್‌ ಗಣಿಗಳಲ್ಲೂ 
ಪತ್ತೆಯಾದವು. ಯಾರು ಈ ಪ್ರಾಚೀನರು? ಗಣಿ ತಂತ್ರಜ್ಞಾನ ಬಲ್ಲ ಈ ಮಂದಿ 
ಯಾರೆಂಬುದು ಇಂದಿಗೂ ಚರ್ಚೆಯ ವಿಷಯವಾಗಿದೆ. ಅಷ್ಟೊಂದು ಪರಿಣತಿ 
ಹೊಂದಿದ್ದ ಇವರಿಗೆ ಚಿನ್ನ! ಭರಿತ ಶಿಲೆಗಳ ಬಗ್ಗೆ ಸ್ಪಷ್ಟ ತಿಳಿವಳಿಕೆ ಇರುವುದು ಕಂಡು 
ಬರುತ್ತದೆ. ಮನ್‌ ಇನ್ನೋ ೦ದು ಕಡೆ ಈ ರೀತಿ ದಾಖಲಿಸಿದ್ದಾರೆ. "೬೪೦ ಅಡಿಗಳ 
ಆಳದ. ಗಣಿಗಳನ್ನು $c ಅವರಿಗಿದ್ದ ಅನುಕೂಲಗಳಾದರೂ ಏನು? ಆ ಕಾಲಕ್ಕೆ 
ಇಷ್ಟು ಆಳಕ್ಕೆ ಸ ಕೆಲಸ ನಿರ್ವಹಿಸಿದ ರೀತಿಯಾದರು ಹೇಗೆ? ಇದು ಎಷ್ಟು 
ವರ್ಷಗಳ ಶ್ರಮ?' ಎ೦ದು ಪ್ರಶ್ನಿಸಿದ್ದಾರೆ. 

ಕೆಜಿಎಫ್‌, ಹಟ್ಟ ಚಿನ್ನದ ಗಣಿಗಳೂ ಸೇರಿದಂತೆ ಕರ್ನಾಟಕದಲ್ಲಿ ೫೦ಕ್ಕೂ ಹೆಚ್ಚು 
ಸ್ಥಳಗಳಲ್ಲಿ ಪುರಾತನ ಚಿನ್ನದ ಗಣಿಗಳಿವೆ. ಹಾಸನದ ಚನ್ನರಾಯಪಟ್ಟಣದ ಬಳಿ 
ಇರುವ ಕೆಂಪಿನಕೋಟೆ ಪುರಾತನ ಚಿನ್ನದ ಗಣಿ ಏಷ್ಯಾದಲ್ಲೇ ಅತಿ ದೊಡ್ಡ ಪ್ರಾಚೀನ 
ಗಣಿ. ಇಂತಹ ಗಣಿಗಳನ್ನು ತೋಡುವುದು ಒಂದೆರಡು ವರ್ಷಗಳ ಅವಧಿಯಲ್ಲಿ 
ಅಸಾಧ್ಯವಾದ ಕೆಲಸ, ಇವುಗಳನ್ನು ತೋಡಲು ದಶಕಗಳೇ ಹಿಡಿದಿರಬೇಕು. ಎಲಿಯೆಟ್ಸ್‌ 
ಸ್ಥಿತ್‌ ಎಂಬ ಗಣಿ ತಜ್ಞ "ಈ ಗಣಿಗಳನ್ನು ತೋಡಿರುವ ಜನರು ಪ್ರಾಯಶಃ ಈಜಿಪ್ಟ್‌ನಿಂದ 
ಬಂದವರು ಅಥವಾ ಅವರೊಂದಿಗೆ ನೇರ ಸಂಪರ್ಕವಿದ್ದವರು' ಎಂದಿದ್ದಾರೆ. 
ಹೊರಗಿನಿಂದ ಬಂದ ಜನರಿಗೆ ಇಷ್ಟೊಂದು ವ್ಯಾಪಕವಾಗಿ ಗಣಿ ಕಾರ್ಯಾಚರಣೆಯಲ್ಲಿ 
ತೊಡಗಿಕೊಳ್ಳಲು ಕಾಲವಾದರೂ ಎಲ್ಲಿತ್ತು? ಇವರು ಈಜಿಪ್ಟ್‌ನ ಮೂಲದವರು 
ಎನ್ನುವುದಕ್ಕೆ ಕಬ್ಬಿಣ ಯುಗಕ್ಕೆ ಸಂಬಂಧಿಸಿದ ಅನೇಕ ಪ್ರಾಚ್ಯ ವಸ್ತುಗಳನ್ನು ಎಲಿಯೆಟ್ಸ್‌ 
ಸ್ಮಿತ್‌ ಅವರು ಹೆಸರಿಸುತ್ತಾರೆ. ಅವುಗಳಲ್ಲಿ ಕೋಡುಗಲ್ಲು ನೆಡುವ ಸಂಪ್ರದಾಯ, 
ವೃತ್ತಾಕಾರದ ಸಮಾಧಿ, ಕಲ್ಲು ನೆಡುವುದು ಇತ್ಯಾದಿಗಳನ್ನು ಮುಖ್ಯ ಕುರುಹುಗಳೆಂದು 
ಅವರು ಹೇಳುತ್ತಾರೆ. ಆದರೆ ಇಂಥಹ ಕುರುಹುಗಳು ಕೇವಲ ಚಿನ್ನದ ಗಣಿ ಪ್ರಾಂತ್ಯ 
ಗಳಿಗಪ್ಪೆ ಸೀಮಿತವಾಗಿಲ್ಲ. ನಾಡಿನ ಉದ್ದಗಲಕ್ಕೂ ಹರಡಿವೆ ಎಂದ ಮೇಲೆ ಅವರು 
ಈಜಿಪ್ಟ್‌ನಿಂದ ಬಂದ ಗಣಿ ಕಾರ್ಮಕರೆಂದು ಹೇಳುವುದು ತಪ್ಪು ಅಭಿಪ್ರಾಯ 
ಎಂದಿದ್ದಾರೆ ಮನ್‌. 

ಅಚ್ಚ ಕನ್ನಡದ ನುಡಿಗಳಾದ ಚಿನ್ನ ಮತ್ತು ಹೊನ್ನು ಹೆಸರಿಗೆ ಸಂಬಂಧಪಟ್ಟ 
ಹೆಸರುಗಳು ಕರ್ನಾಟಕದ ಅನೇಕ ಸ್ಥಳಗಳಲ್ಲಿವೆ. ಚಿನ್ನದ ಗಣಿಗಳ ಸಮೀಪವಿರುವ 
ಹಳ್ಳಿಗಳ ಹೆಸರು ಕೂಡ ಪ್ರಾಮುಖ್ಯವೆಂದು ಭಾಷಾಶಾಸ್ತ್ರದ ದೃಷ್ಟಿಯಿಂದ ಚಿನ್ನದ 
ಗಣಿಗಳ ಮೂಲವನ್ನು ತಿಳಿದುಕೊಳ್ಳಲು ಮನ್‌ ಪ್ರಯತ್ನಿಸಿದರು. ಹೊನ್ನುಗಲ್ಲು, 
ಹೊನ್ನಾಳಿ, ಹೊನ್ನಬೆಟ್ಟ ಹೊನ್ನೇಬಾಗಿ, ಹೊನ್ನೇಹಟ್ಟಿ, ಹೊನ್ನುಕುಣಿ, ಹೊನ್ನದೊಣ್ಣೆ 
ಇವೆಲ್ಲವೂ ಪುರಾತನ ಚಿನ್ನದ ಗಣಿಗಳಿಗೆ ಹೆಸರಾಗಿರುವ ಸ್ಥಳಗಳೆಂಬುದು ಗೊತ್ತಾಗುತ್ತದೆ. 

ಹಳೆಯ ತಲೆಮಾರಿನ ಜನ ತಾವು ಮಾಡಿದ ಕಾರ್ಯಗಳಿಗೆಲ್ಲ ಪುರಾವೆಗಳನ್ನು 
ಬಿಟ್ಟುಹೋಗಿಲ್ಲ. ಶಾಸನ, ದಾಖಲೆ, ಚರಿತ್ರೆಗಳ ಮೂಲಕ ಹಿಂದಿನ ಎಲ್ಲ ಸಂಗತಿಗಳನ್ನೂ 


೩೮ /ಸುವರ್ಣ ಕಥನ 


ಅರಿಯುವುದು ಸಾಧ್ಯವಿಲ್ಲದ ಮಾತು. ಗಣಿಗಳ ಚರಿತ್ರೆಯೂ ಇದೇ ಸಮಸ್ಯೆಯನ್ನು 
ಎದುರಿಸುತ್ತಿವೆ. ಪ್ರಾಚೀನರು ಬಳಸುತ್ತಿದ್ದ ಪಾತ್ರೆ, ಪದಾರ್ಥ, ಸಾಧನ ಸಾಮಗ್ರಿಗಳು, 
ಮಡಿಕೆ ಕುಡಿಕೆಗಳು ಮುಂತಾದ ಸಲಕರಣೆಗಳನ್ನು ಆಧರಿಸಿ ಗಣಿ ಮಾಡಿದ ಕಾಲವನ್ನು 
ಸ್ಥೂಲವಾಗಿ ತಿಳಿಯಬಹುದು. ಆದರೆ ನಿರ್ದಿಷ್ಟವಾಗಿ ಕಾಲದ ನಿಷ್ಕರ್ಷೆಗೆ ಇಂತಹ 
ಪರಿಕರಗಳು ಹೆಚ್ಚೆಚ್ಚು ನೆರವಿಗೆ ಬರಲಾರವು. ಹಟ್ಟಿ ಚಿನ್ನದ ಗಣಿಗಳನ್ನು ಅಭಿವೃ 
ಮಾಡುವ ಹಂತದಲ್ಲಿ ಆಳದ ಸುರಂಗಗಳಲ್ಲಿ ಶಿಲೆಗಳು ಕುಸಿಯದಂತೆ ೫ 
ಜಾಲಿಮರದ ತುಂಡುಗಳನ್ನು ಆಧಾರ ಕೊಟ್ಟಿದ್ದರು. ಜಾಲಿಮರ ಸ್ವಭಾವತಃ ಗಟ್ಟಿ 
ಮರ. ಗಣಿಯ ಪ್ರಾಚೀನತೆಯನ್ನು ಅರಿಯಲು ವಿಜ್ಞಾನಿಗಳಿಗೆ ಇದು ಅಮೂಲ್ಯ 
ವಸ್ತುವಾಯಿತು. ಇದನ್ನೇ ಕಾರ್ಬನ್‌ ಡೇಟಿಂಗ್‌ ಮಾಡಿದಾಗ ಕೆಜಿಎಫ್‌ ಮತ್ತು ಹಟ್ಟಿ 
ಗಣಿಗಳ ಕಾಲ ತಿಳಿಯಿತು. ಈ ಮಾಹಿತಿಯಂತೆ ೧೭೦೦ ವರ್ಷಗಳ ಸರರೆಯೇ 
ಕೆಜಿಎಫ್‌ ಗಣಿಗಳನ್ನು ಪ್ರಾಚೀನರು ಆಳಕ್ಕಿಳಿಸಿದ್ದರು. ಕ್ರಿಶ. ೧ನೇ ಶತಮಾನದಲ್ಲಿಯೇ 
ಹಟ್ಟಿ ಚಿನ್ನದ ಗಣಿಗಳೂ ಕೆಜಿಎಫ್‌ ಗಣಿಗಳಂತೆ ಆಳಕ್ಕಿಳಿದಿದ್ದವು. ಚಿತ್ರದುರ್ಗದ 
ಇಂಗಳದಾಳಿನ ಪುರಾತನ ತಾಮ್ರದ ಗಣಿಗಳು ಸುಮಾರು ೨೦೦೦ ವರ್ಷಗಳ 
ಹಿಂದೆಯೇ ಶಾತವಾಹನರ ಕಾಲದಲ್ಲಿ ಮಾಡಿರುವುದಾಗಿ ತಿಳಿದು ಬಂದಿವೆ. ಹಟ್ಟಿ 
ಗಣಿಗಳ ಪ್ರದೇಶದಲ್ಲಿರುವ ಊಟಿ ತೆರೆದ ಗಣಿಗಳಲ್ಲಿ ಸಂಗಹಿಸಿದ ಮರದ ತುಂಡುಗಳನ್ನು 
ಕಾರ್ಬನ್‌ ೧೪ರ ತಂತ್ರಕ್ಕೆ ಅಳವಡಿಸಿದಾಗ ಅದು ಕ್ರಿಶ.೬೬೦ ರಿಂದ ಕ್ರಿಶ.೭೮೦ 
ಮಧ್ಯಕಾಲಕ್ಕೆ ಸೇರಿರುವುದಾಗಿ ತಿಳಿಯಿತು. 

ಚಿನ್ನ ಎಂಬ ಮಾಯಾ ಲೋಹ: ಚಿನ್ನವು ಭೌತಿಕ ಮತ್ತು ರಾಸಾಯನಿಕ ಸಮ್ಮಿಲನದ 
ಅದ್ಭುತ 'ಗುಣಗಳನ್ನು ಹೊಂದಿರುವ ಲೋಹ. ಸೂರ್ಯನಂತೆ ಫಳಫಳನೆ ಹೊಳೆಯುವ 
ಚಿನ್ನದ ಸಾಂದ್ರತೆ ೧೯.೩. ಅದರ ಗಟ್ಟತನ ಮೊಹರ್‌ ಪಟ್ಟಯಲ್ಲಿ (ಚಿನ್ನದ ಗಟ್ಟಿತನವನ್ನು 
ಅಳತೆಮಾಡುವ ಒಂದು ಅಳತೆಗೋಲು) ಕೇವಲ ೩೦, ಚಿನ್ನ ೧೦೬೦ ಡಿಗ್ರಿ ಸೆಂಟಿಗ್ರೇಡ್‌ 
ಉಷ್ಣತೆಯಲ್ಲಿ ಕರಗಿದರೆ, ೨೯೬೬ ಡಿಗ್ರಿ ಸೆಂಟಿಗ್ರೇಡ್‌ 'ಉಷ್ಣತೆಯಲ್ಲಿ ನೀರಿನಂತೆ 
ಕುದಿಯುತ್ತದೆ. ತೀರ ಮೃದುವಾದ ಚಿನ್ನ ದಲ್ಲಿ ವಿದ್ಯುತ್‌ ಕೂಡ ಹಾಯುತ್ತದೆ. ಚಿನ್ನದ 
ರಾಸಾಯನಿಕ ಚಿಹ್ನೆ ಸಿ, ಅಣುಸಂಖ್ಯೆ ೭೯, ಹ ೧೯೬೯೬೭, ವಾಲ್ಯೂಮ್‌ 
(ಆವರಿಸಿಕೊಳ್ಳುವ ಸ್ಥಳ) ೧೦.೨, ಚಿನ್ನ ಸಣ್ಣ ಕಣಗಳಾಗಿ, ರೇಖುಗಳಾಗಿ, ಉಂಡ್‌ 0 
ಎಲ್ಲಾ ರೀತಿಯ ರೂಪಗಳಲ್ಲೂ ನೈಸರ್ಗಿಕವಾಗಿ ದೊರಕುತ್ತದೆ. 

೧ ಗ್ರಾಂ ಚಿನ್ನದಿಂದ ೨.೫ os ಉದ್ದದ ಎಳೆಯನ್ನು ತೆಗೆಯಬಹುದು. 
ಹಾಗೆ ೧ ಔನ್ಸ್‌ ಚಿನ್ನ ದಿಂದ ೦.೦೦೦೦೦೧ ಅಂಗುಲ ದಪ್ಪದ ೬೮ ಚದರ ಅಡಿಗಳ 
ಅಗಲದ ಫಿಲ್ಮ್‌ಗಳನ್ನು ತಯಾರಿಸಬಹುದು. ಚಿನ್ನ ಹೆಚ್ಚು ಸಾಂದ್ರತೆ ಹೊಂದಿರುವುದರಿಂದ 
೧ ಚದರ ಅಡಿ ಚಿನ್ನ ಅರ್ಧ ಟನ್ನಿನಷ್ಟು ತೂಕವಿರುತ್ತದೆ. ಚಿನ್ನ ಗುರುತ್ವಾಕರ್ಷಣೆಗೆ 
ಒಳಗಾಗುವುದಿಲ್ಲ. ಚಿನ್ನದ ಒಡವೆ ಅಥವಾ ಕಾಸುಗಳನ್ನು ನೆಲದಲ್ಲಿ ಅಥವಾ. ಸಮುದ್ರದ 
ಕಳಗೆ ಸಾವಿರಾರು ವರ್ಷಗಳು ಹೂತಿಟ್ಟರೂ ಯಾವುದೇ ರೀತಿಯಲ್ಲೂ ತನ್ನ ಗುಣಗಳನ್ನು 


ಕರ್ನಾಟಕ ಚಿನ್ನದ ಪರಂಪರೆ ಮತ್ತು ಗಣಿಗಾರಿಕೆ /೩೯ 


ಕಳೆದುಕೊಳ್ಳುವುದಿಲ್ಲ, ಅದು ಮತ್ತಷ್ಟು ಹೊಚ್ಚ ಹೊಸದಾಗಿ ಮಿರಮಿರನೆ ಹೊಳೆಯುತ್ತದೆ. 
ಚಿನ್ನ ಸೂರ್ಯನ ಕಿರಣಗಳಿಗೆ ಮತ್ತು ಇನ್ಫಾರೆಡ್‌ ಕಿರಣಗಳಿಗೆ ಫಳಫಳನೆ ಪ್ರತಿ 
ಫಲಿಸುತ್ತದೆ. ಚಿನ್ನ ಪ್ರಕೃತಿಯಲ್ಲಿ ಹಲವು ರೀತಿಯ ಖನಿಜಗಳ ಜೊತೆಗೆ ಬೆರೆತಿರುತ್ತದೆ. 
ಚಿನ್ನ ನೂರಕ್ಕೆ ನೂರು ಶುದ್ಧವಾಗಿ ದೊರಕುವುದಿಲ್ಲ. ಚಿನ್ನ ಹೆಚ್ಚಾಗಿ ಬೆಳ್ಳಿ, ತಾಮ್ರ, 
ಕಬ್ಬ, ಟೈಟೆನಿಯಂ, ಸತು, ಅಲ್ಯೂಮಿನಿಯಂ, ಆಂಟಿಮನಿ, ಪಾದರಸ, ವೆನಿಡಿಯಂ, 
ಬಿಸ್‌ಮತ್‌, ಮ್ಯಾಂಗನೀಸ್‌ ಇತ್ಯಾದಿ ಲೋಹಗಳ ಜೊತೆಗೆ ಬೆರೆತಿರುತ್ತದೆ. 
ಕ್ರಿ.ಶ.೧೮೮೦ರಲ್ಲಿ ಪ್ರಾರಂಭಗೊಂಡ ಕೋಲಾರ ಚಿನ್ನದ ಗಣಿಗಳು ಮೊದಲನೇ 
ವರ್ಷ ೬ ಕಂಪನಿಗಳು ಒಟ್ಟುಗೂಡಿ ೧,೫೮,೦೦೦ ಟನ್ನು ಅದಿರುನಿಂದ ೪೭.೫ ಕಿ.ಗ್ರಾಂ. 
ಚಿನ್ನವನ್ನು ಉತ್ಪಾದನೆ ಮಾಡಿದ್ದವು. ಮೊದಲ ದಶಕದಲ್ಲಿ ಶಿಲೆಗಳನ್ನು ಪುಡಿಮಾಡಿ 
ಗುರುತ್ವದ ಕ್ರೋಢೀಕರಣದಿಂದ ಮತ್ತು ಪಾದರಸದಿಂದ ಚಿನ್ನವನ್ನು ಪ್ರತ್ಯೇಕಿಸುವ 
ಎಧಾನವನ್ನು ಅನುಸರಿಸಿದ್ದರು. ಅನ೦ತರ ಸೈನೈಡ್‌ ಪ್ರೊಸೆಸ್‌ ಪದ್ಧತಿಯನ್ನು ಅನುಸರಿಸ 
ಲಾಯಿತು. ಮೊದಲ ೨ ದಶಕಗಳಲ್ಲಿ ಗಳಿಸಿದ ಲಾಭದ ಹಣವನ್ನೆಲ್ಲ ಗಣಿಗಳ 
ಅಭಿವೃದ್ಧಿಗೆ ತೊಡಗಿಸಲಾಯಿತು. ಅಲ್ಲಿಂದ ವರ್ಷಕ್ಕೆ ೬೦೦,೦೦೦ ಟನ್ನು ಅದಿರುನಿಂದ 
ಟನ್ನಿಗೆ ಸರಾಸರಿ ೧ ಔನ್ಸ್‌ ಚಿನ್ನ ಉತ್ಪಾದನೆಯಾಗಿ ವರ್ಷಕ್ಕೆ ೧೫ ರಿಂದ ೨೦ ಟನ್ನು 
ಚಿನ್ನ ಉತ್ಪಾದನೆಯಾಯಿತು. ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭವಾದ ಕೆಜಿಎಫ್‌ ಗಣಿಗಳು 
ಪ್ರಪಂಚದಲ್ಲಿಯೇ ಪ್ರಖ್ಯಾತ ಮತ್ತು ಲಾಭದಾಯಕ ಗಣಿಗಳಾಗಿ ಬೆಳೆಯತೊಡಗಿದವು. 


ತ್ರ) 


ಬೆಣಚು ಶಿಲೆಗಳಲ್ಲಿ ಹೊಳೆಯುತ್ತಿರುವ ಚಿನ್ನ, ಅಕ್ಕಪಕ್ಕದಲ್ಲಿ ಶಿಸ್ಟ್‌/ಮೆಟಾಜೆಸಾಲ್ಟ್‌ ಶಿಲೆಗಳು 


೪೦ / ಸುವರ್ಣ ಕಥನ 


ಗಣಿ ಕಂಪನಿಗಳು, ಮೊದಲ ೫ ದಶಕಗಳ ಕಾಲ ಪ್ರತಿವರ್ಷವೂ ತಾವು ಪಡೆದ 
ಲಾಭದ ಒಂದು ಭಾಗವನ್ನು ಅ೦ದಿನ ಮೈಸೂರು ಸರಕಾರಕ್ಕೆ ನೀಡುತ್ತಾ, ಮೈಸೂರು 
ರಾಜ್ಯ ಅಭಿವೃದ್ಧಿಗೆ ಸಹಾಯಕವಾಗಿ ನಿಂತಿದ್ದವು. ಕೆಜಿಎಫ್‌ನ ಮೊದಲ ಮತ್ತು 
ಕೊನೆಯ ಕೆಲವು ವರ್ಷಗಳನ್ನು ಬಿಟ್ಟರೆ ಉಳಿದ ೧೨೧ ವರ್ಷಗಳ ಇತಿಹಾಸದಲ್ಲಿ 
ಕಡಿಮೆಯೆಂದರೆ ೧೩೦೦೦ ಕಾರ್ಮಿಕರು ಹೆಚ್ಚೆಂದರೆ ೩೪,೪೦೦ ಕಾರ್ಮಿಕರು 
ದುಡಿಯುತ್ತಿದ್ದ ದಾಖಲೆಗಳಿವೆ. ಗಣಿಗಳು ತನ್ನ ಅಂತಿಮ ಕಾಲವನ್ನು ಸಮೀಪಿಸುವುದಕ್ಕೆ 
ಕೇವಲ ಮೂರು ನಾಲ್ಕು ವರ್ಷಗಳ ಹಿಂದೆಯೂ ೧೩.೦೦೦ ಕಾರ್ಮಿಕರು ಈ 
ಗಣಿಗಳಲ್ಲಿ ದುಡಿಯುತ್ತಿದ್ದರು. 

ನ ಚಿನ್ನದ ಗಣಿಗಳಲ್ಲಿ ತರಬೇತಿ ಪಡೆದ ಕಾರ್ಮಿಕರು, ಎಂಜಿನಿಯರ್ಸ್‌ ತಂತ್ರಜ್ಞರ 9 
ಭೂವಿಜ್ಞಾನಿಗಳು, ಲೋಹತಜ್ಞರು ದೇಶದಲ್ಲಿ ಅನೇಕ ಗಣಿಗಳು ಮತ್ತು ಕಾರ್ಬಾನೆಗಳು 
ಪ್ರಾರಂಭವಾಗಲು ಕಾರಣರಾಗಿದ್ದಾರೆ. ಈ ಕಾರಣದಿಂದ ಕೆಜಿಎಫ್‌ ಗಣಿಗಳನ್ನು 
“ತಾಯಿ ಗಣಿಗಳು' ಎಂದು ಕರೆಯಲಾಯಿತು. ಗಣಿಗಳು ೧೦೦ ವರ್ಷಗಳನ್ನು 
ಪೂರೈಸಿ ತನ್ನ ಶತವರ್ಷಗಳ ಗತವೆ ್ರಭವವನ್ನು ಕ್ರಿಶ.೧೯೮೦ರಲ್ಲಿ ಆಚರಣೆ ಮಾಡಿಕೊಂಡ 
ಮೇಲೆ ನಪ್ಪದಲ್ಲಿ ನಡೆಯ ತೊಡಗಿದವು. ಇದು ಮುಂದಿನ ೨ ದಶಕಗಳಲ್ಲಿ ವರ್ಷಕ್ಕೆ 
೫೦ ಕೋಟಿ ರೂಪಾಯಿಗಳ ನಷ್ಟವನ್ನು ತಲುಪಿದಾಗ ಕೇಂದ್ರ ಸರಕಾರ ಗಣಿಗಳನ್ನು 
ಮುಚ್ಚುವ ನಿರ್ಧಾರವನ್ನು ತೆಗೆದುಕೊಂಡಿತು. ಚಿನ್ನದ ಉತ್ಪಾದನೆಯನ್ನು ಹೆಚ್ಚಿಸಲು 
ನಡೆಸಿದ ಪ್ರಯತ್ನಗಳೆಲ್ಲ ವಿಫಲವಾದವು. ಸುತ್ತಮುತ್ತಲು ಹೆಚ್ಚು ಚಿನ್ನ ತ 
ಯಾವುದೇ ನಿಕ್ಷೇಪಗಳು ದೊರಕದೆಹೋದವು. ೨೦ನೇ ಶತಮಾನದ ಕೊನೆ ದಶಕದಲ್ಲಿ 
ಅಭಿವೃ ದ್ಧಿಗೊಳಿಸಿದ ಜಿಗುರುಗು೦ಟ-ಮಲ್ಲಪ್ಪನಕೊ೦ಡ ಗಣಿಗಳಿಂದಲೂ ಯಾವುದೇ 
ಪ್ರಯೋಜನವಾಗಲಿಲ್ಲ. 

ಕೆಜಿಎಫ್‌ ಗಣಿಗಳ ಉಸ್ತುವಾರಿಯಲ್ಲಿ ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ 
ರಾಮಗಿರಿ ಗಣಿಗಳನ್ನು ಮತ್ತೆ ತೆರೆಯಲಾಯಿತು. ಈ ಗಣಿಗಳಿಂದಲೂ ಯಾವುದೇ 
ಪ್ರಯೋಜನವಾಗಲಿಲ್ಲ. ಇದೇ ಕಾಲಕ್ಕೆ ಅಂದರೆ ಕ್ರಿಶ. ೧೯೯೯ರಲ್ಲಿ ಅಂತಾರಾಷ್ಟ್ರೀಯ 
ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ತೀರ ಕೆಳಕ್ಕೆ ಕುಸಿದುಹೋಯಿತು. ಕ್ರಿಶ.೨೦೦೧ರ 
ಫೆಬ್ರವರಿ ೨೮ರಂದು ಚಿನ್ನದ ಗಣಿಗಳನ್ನು HR ಮುಚ್ಚಲಾಯಿತು. ಈಗ 
ಚಿನ್ನದ ಗಣಿಗಳ ಜ್‌ ಏನಿದ್ದರೂ "ಟ್ಟ ಇಂಗ್ಲೆಂಡ್‌' ಎನ್ನುವ ಒಂದು ಸಿಹಿ 
ನೆನಪಿನ ಗತವೆ ಭವ ಮಾತ್ರ. ೩ ಕಿ.ಮೀ.ಗಿಂತಲೂ ಆಳವಾದ ಶ್ಯಾಫ ಫ್ಟ್‌ಗಳು ಮತ್ತು 
ಒಟ್ಟು ೧೬೭೦ ಕಿ.ಮಿ. ಉದ್ದದ ಸುರಂಗಗಳು ವಿದ್ಯುತ್‌ ಕಡಿತದಿಂದ ನಿಧಾನವಾಗಿ 
ಅಂತರ್ಜಲದಿಂದ ತುಂಬಿಹೋದವು. ಪ್ರಪಂಚ ಪ್ರಖ್ಯಾತ ಈ ಚಿನ್ನದ ಗಣಿಗಳು 
ಮತ್ತೆ ಪುನರಾರಂಭವಾಗುತ್ತವೆಯೇ? ಅಥವಾ ಸಕಳ ಇಳ ಮಣ್ಣಿನಲ್ಲಿ ಮುಚ್ಚಿ 
ಹೋಗುತ್ತವೆಯೇ ಎನ್ನುವ ಪ್ರಶ್ನೆ ಇಲ್ಲಿನ ಜನರನ್ನು ಇಂದಿಗೂ ಕಾಡುತ್ತಲೇ ಇದೆ. 
ಮುಂದಿನ ದಿನಗಳಲ್ಲಿ ಆಧುನಿಕ ತಂತ್ರಜ್ಞಾನದಿಂದ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಚಿನ್ನವನ್ನು 


ಕರ್ನಾಟಕ ಚಿನ್ನದ ಪರಂಪರೆ ಮತ್ತು ಗಣಿಗಾರಿಕೆ /೪೧ 


ತೆಗೆಯುವ ಕಾಲ ಬಂದರೆ ಈ ಚಿನ್ನದ ಗಣಿಗಳು ಮತ್ತೆ ಪ್ರಾರಂಭವಾದರೂ 
ಆಶ್ಚರ್ಯವಿಲ್ಲ. ಕೆಜಿಎಫ್‌ನ ಮುಖ್ಯ ಗಣಿಗಳನ್ನು ಬಿಟ್ಟರೂ, ಸುತ್ತಮುತ್ತಲಿನ ಗಣಿಗಳನ್ನು 
ಯಾವಾಗಲಾದರೂ ಪ್ರಾರಂಭಿಸಬಹುದು. 

ಮೇ.ಜಾನ್‌ ಟೇಲರ್‌ ಕಂಪನಿ ಪ್ರಾರಂಭವಾಗುವುದಕ್ಕಿಂತ (ಕ್ರಿಶ.೧೮೮೦ಕ್ಕೂ) 
ಮುಂಚೆ ಒಂದು ಅಂದಾಜಿನ ಪ್ರಕಾರ, ಸುಮಾರು ೬೨೦೦ ಕೆ.ಜಿ. ಚಿನವನು, 
ಕೆಜಿಎಫ್‌ ಪುರಾತನ ಗಣಿಗಳಿಂದ ತೆಗೆಯಲಾಗಿದೆ ಎಂದು ಅಂದಾಜು ಮಾಡಲಾಗಿದೆ. 
ಗು೦ಡಿಗಳ ಆಳ, ಅಗಲ ಮತ್ತು ಇಲ್ಲಿನ ಶಿಲೆಗಳಲ್ಲಿ ದೊರಕುತ್ತಿದ್ದ ಚಿನ್ನದ ಅಂಶದ 
ಆಧಾರದ ಮೇಲೆ ಇದನ್ನು ಲೆಕ್ಕ ಹಾಕಲಾಗಿದೆ. ಅಂದಿಗೆ ೧೩೦೦೦ ಅಡಿ ಆಳದ 
ಗಣೆಗಳು ಪ್ರಪಂಚದಲ್ಲಿಯೇ ಅತ್ಯ೦ತ ಆಳವಾದ ಚಿನ್ನದ ಗಣಿಗಳಾಗಿದ್ದು, ವಿಶೇಷ 
ತಂತ್ರಜ್ಞಾನ ಮತ್ತು ಪರಿಣತಿಯಿ೦ದ ಪ್ರಪಂಚದಲ್ಲಿಯೇ ಹೆಸರು ಪಡೆದಿದ್ದವು. ಪ್ರಪಂಚ 
ದಲ್ಲಿಯೇ ಹೆಚ್ಚು ಪರಿಣತಿ ಪಡೆದ ಭೂವಿಜ್ಞಾನಿಗಳು, ಗಣಿಗಾರಿಕೆ ಎಂಜಿನಿಯರುಗಳು, 
ಲೋಹತಜ್ಞರು, ತಂತ್ರಜ್ಞರು ಕೆಲಸವನ್ನು ನಿರ್ವಹಿಸಿದ ಹೆಗ್ಗಳಿಕೆ ಈ ಚಿನ್ನದ ಗಣಿಗಳಿಗೆ 
ಸಂದಿದೆ. ಅನಂತರದ ದಿನಗಳಲ್ಲಿ ಗಣಿಗಳು ಇನ್ನಷ್ಟು ಆಳವಾಗಿ ಚಿನ್ನದ ಖಜಾನೆ 
ಖಾಲಿಯಾಗುತ್ತ ಹೋಯಿತು. ಜೊತೆಗೆ ಆಳದ ಸುರಂಗ ಗಳಲ್ಲಿ ಕೆಲಸ ನಿರ್ವಹಿಸುವುದು 
ಹೆಚ್ಚೆಚ್ಚು ಅಪಾಯಕಾರಿಯಾಗಿ ಪರಿಣಮಿಸಿತು. ಶಿಲಾಸ್ಫೋಟಗಳ೦ತೂ ಲೆಕ್ಕವಿಲ್ಲದಷ್ಟು 
ಸ೦ಭವಿಸುತ್ತಿದ್ದವು. ಕೆಲವೊಮ್ಮೆ ಸಣ್ಣ ಪ್ರಮಾಣದ ಭೂಕಂಪನಗಳೂ ಘಟಿಸುತ್ತಿದ್ದವು. 

೧೮೮೦ರಿಂದ ೨೦೦೧ರ ಮಧ್ಯದ ೧೨೧ ವರ್ಷಗಳಲ್ಲಿ ದಾಖಲೆಗಳ ಪ್ರಕಾರ 
೮೦೦ ಟನ್ನುಗಳ ಚಿನ್ನವನ್ನು ಉತ್ಪಾದಿಸಲಾಗಿದೆ. ಭ್ರಷ್ಟ ಅಧಿಕಾರಿಗಳು, ಗೋಸುಂಬೆ 
ರಾಜಕಾರಣಿಗಳು, ಕಾರ್ಮಿಕ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಮಿಕರು 
ಎಷ್ಟು ಚಿನ್ನವನ್ನು ದೋಚಿದರು ಎಂಬುದು ಲೆಕ್ಕಕ್ಕೆ ದೊರಕುವುದಿಲ್ಲ. ಅಧಿಕಾರಿಗಳು, 
ರಾಜಕಾರಣಿಗಳು, ಕಾರ್ಮಿಕರು ಚಿನ್ನವನ್ನು ಕಳ್ಳತನ ಮಾಡುತ್ತಿದ್ದಾಗ ಸಿಕ್ಕಿಬಿದ್ದಿರುವ 
ಅನೇಕ ದಾಖಲೆಗಳಿವೆ. ಸುರಂಗಗಳಿಂದ, ಮಿಲ್ಲುಗಳಿಂದ, ಮತ್ತು ಗಣಿ ತ್ಯಾಜ್ಯ 
ಮಣ್ಣಿನಿಂದ ತಂದ ಅದಿರನ್ನು ಮನೆಗಳಲ್ಲಿ ಪುಡಿ ಮಾಡಿ, ಪಾದರಸ ಬೆರೆಸಿ ಚಿನ್ನವನ್ನು 
ಬೇರ್ಪಡಿಸಲಾಗುತ್ತಿತ್ತು ಮುಚ್ಚಿರುವ ಗಣಿಗಳಲ್ಲಿ ಮತ್ತು ಬೀಗಹಾಕಿರುವ ಮಿಲ್ಲುಗಳಲ್ಲಿ 
ಅದಿರನ್ನು ಕಳ್ಳತನ ಮಾಡಲಾಗುತ್ತಿತ್ತು. ಕೆಲವು ಕಾರ್ಮಿಕ ನಾಯಕರ ಮನೆಗಳಲ್ಲಿ 
ಪ್ರತಿ ಸಾಯಂಕಾಲವೂ ಕೆಲವು ನೂರು ಗ್ರಾಂ. ಚಿನ್ನ ತಯಾರಾಗುತ್ತಿತ್ತಂತೆ. ಒಟ್ಟಿನಲ್ಲಿ 
ಕಳ್ಳತನವಾದ ಚಿನ್ನದ ಪ್ರಮಾಣ ನಿಖರವಾಗಿ ಯಾವ ಕಾಲಕ್ಕೂ ದೊರಕುವ ಸಾಧ್ಯತೆ 
ಗಳಿಲ್ಲ. ಈಗಲೂ ೧೫೦-೨೦೦ ಟನ್ನುಗಳಷ್ಟು ಚಿನ್ನ ಈ ಗಣಿಗಳಲ್ಲಿ ಉಳಿದುಕೊಂಡಿರುವು 
ದಾಗಿ ತಿಳಿದುಬರುತ್ತದೆ. 

ಪಾತಾಳದ ಕಡೆಗೆ ಪಯಣ: ಕೆಜಿಎಫ್‌ ಗಣಿಗಳು ನೆಲಮಟ್ಟದಿಂದ ೩.೨೩ಕಿ.ಮೀ. 
ಆಳದ ಬಹುಮಹಡಿಯ ಕಟ್ಟಡಗಳಿಂದ ಕೂಡಿದೆ ಎಂದರೆ ಉತ್ಪ್ರೇಕ್ಷೆಯಾಗದು. 


೪೨ / ಸುವರ್ಣ ಕಥನ 


ಲ್ಲಿ ಕೆಳಕ್ಕೆ ಇಳಿಯುವಾಗ ಪ್ರತಿ ೧೦೦ ಅಡಿಗಳಿಗೆ ಒಮ್ಮೆ ಸುರಂಗಗಳ 


ಶ್ಯಾಫ್ಟ್‌ಗಳಲ್ಲ ಕಳಕ್ಕ 
ಜಂಕ್ಷನ್‌ ಎದುರಾಗಿ ಜಗ್ಗನೆ ಬೆಳಕು ಕಾಣಿಸಿಕೊಳ್ಳುತ್ತದೆ. ಅದು ಪ್ರತಿ ಗಣಿಯನ್ನು 
[oY 
ಅಭಿವೃದ್ಧಿಪಡಿಸಿರುವ ಒಂದೊಂದು ಹಂತ. ಕಜವಫ್‌ ಅತ್ಯಂತ ಆಳವಾದ 
ಓದ” 


ಚಾಂಪಿಯನ್‌ ಗಣಿಯ ೭೦ನೇ ಹಂತ ತಲಪುವವರೆಗೆ ಈ 'ಜಿಳಕನ ಕಣ್ಣಾಮುಚ್ಚಾಲೆ 

ನಡೆಯುತಲೇ ಇರುತದೆ. ಇಲಿ ಧಾರಾಳ ವಿದ್ದುತ್‌ ಬೆಳಕಿದ್ದು, ಕಾರ್ಮಿಕರ ಓಡಾಟದಿಂದ 
| ೧ ರಿ 

ರೈಲು ನಿಲ್ದಾಣದ ಗಜಿಬಿಜಿಯಂತೆ NE: ಅದಿರು ಸಾಗಿಸುವ ಬಂಡಿಗಳು 


AY 
ಲ ಎ 
ರೈಲು ನಿಲ್ದಾಣದಲ್ಲಿ ಓಡಾಡುತ್ತಿರುವಂತೆ ತೋರುತ್ತವೆ. ಇಲ್ಲಿ ಯಂತ್ರ ಸಾಮಗ್ರಿಗಳ 


ದುರಸ್ತಿ ಮಾಡುವ ಕಾರ್ಯಾಗಾರವೂ ಇದೆ. ಈ ಕಾರ್ಯಾಗಾರ ದೊಡ್ಡ ಕಾರ್ಲಾನೆ 
ಯನ್ನೇ ನೆನಪಿಸುತ್ತದೆ. ಗಣಿಯ ಮೇಲೆ ವಿಶಾಲವಾದ ಪ್ರಾಂಗಣದಲ್ಲಿ ಎತ್ತರದ ಕಟ್ಟೆ 
ಇದ್ದು ಅದನ್ನು ಹತ್ತಲು ಮಟ್ಟಿಲುಗಳಿದ್ದು ಅಲ್ಲಿ ಪಂಜರ ಸದಾ ಬಾಯಿ ತೆರೆದುಕೊಂಡೇ 
ಇರುತ್ತದೆ. ರಾ ಸುತ್ತಿದ ಕಬ್ಬಣದ ತುದಿಯು ಪಂಜರವನ್ನು ಶ್ಯಾಫ್ಟ್‌ನ ಒಳಕ್ಕೆ 
ಸುತ್ತದೆ. ಪ್ರತಿಸಲ ೧೫/೨೦ ಮಂದಿ ಸರಾಗವಾ ಇದರಲ್ಲಿ ಗಣಿಯ ಒಳಕ್ಕೆ 
ರಗಳು ಎಲ್ಲಾ ಗಣಿಗಳಲ್ಲೂ ಇರುತ್ತವೆ. 


C 


ಗೇಜ್‌ ಅಥವಾ ಪಂಜರದಲ್ಲಿ ಗಣಿಯ ಒಳಕ್ಕೆ ಇಳಿಯುತ್ತಿರುವ ಕಾರ್ಮಿಕರು 


ಚಾಂಪಿಯನ್‌ ಗಣಿಯೊಂದರಲ್ಲೇ ಕೊರೆದಿರುವ ಸುರಂಗಗಳನ್ನೆಲ್ಲ ಒಂದರ ಹಿಂದೆ 
ಒಂದರಂತೆ ಜೋಡಿಸಿದರೆ ಅದು ಚೆನೆ, ನಗರವನ್ನು ದಾಟಿಹೋಗುತ್ತದೆ. ಕೆಜಿಎಫ್‌ 


ಬ್ರ 
ಎಲ್ಲಾ ಸುರಂಗಗಳನ್ನು ಒಟು ಕೂಡಿಸಿದರೆ ಅದು ಬೆಂಗಳೂರಿ ನಿಂದ ಮುಂಬೈ ವರೆಗೆ 


ಬ 
J 
3 
೬ 


ಕ ಚಿನದ ಪರಂಪರೆ ಮತ್ತು ಗಣಿಗಾರಿಕೆ /೪೩ 


ಚಾಂಪಿಯನ್‌ ಗಣಿಯೊಂದರಿಂದಲೇ ೧ ನಿಮಿಷಕ್ಕೆ ೫೦೦ ಗ್ಯಾಲನ್‌ ನೀರನ್ನು ಮೇಲಕ್ಕೆ 
ಪಂಪು ಮಾಡಲಾಗುತ್ತಿತ್ತು. ಕ್ರಿ.ಶ.೧೯೬೬ರಲ್ಲಿ ೪ ತಿಂಗಳು ಕಾಲ ಸತತವಾಗಿ ಮಳೆ 
ಬಿದ್ದಾಗ ಚಾಂಪಿಯನ್‌ ಗಣಿಯ ತಳ ನೀರಿನಿಂದ ಆವೃತವಾಗಿ ಚಿನ್ನದ ಉತ್ಪಾದನೆ 
ಪೂರ್ಣವಾಗಿ ಇಳಿದುಹೋಗಿತ್ತು ಚಾಂಪಿಯನ್‌ ಗಣಿಯ ೭೦ನೇ ಹಂತದ ಮೇಲಿರುವ 
ಸುರಂಗದಲ್ಲೇ ಸಾಗಿದರೆ, ಅದು ನೇರವಾಗಿ ಮೈಸೂರು ಗಣಿಗಳಿಗೆ ಕೊಂಡೊಯ್ಯುತ್ತದೆ. 
ಹಾಗೆಯೇ ನೇರವಾಗಿ ೧೦.೯೦೦ ಅಡಿ ದೂರ ನಡೆದರೆ ಅದು ನಂದಿದುರ್ಗ ಗಣಿಯ 
೫೭ನೇ ಹಂತ. ಇದು ಇಲ್ಲಿನ ಚಿನ್ನದ ಗಣಿಗಳ ಅತ್ಯಂತ ಉದ್ದನೆಯ ಸುರಂಗ. 
ಬಳ್ಳಾರಿ, ಗುಲ್ಬರ್ಗ, ರಾಯಚೂರು ಪ್ರದೆ 


೮ ಡಿಗ್ರಿ ಸೆಲ್ಮಿಯಸ್‌ವರೆಗೂ ತಲುಪುತ್ತದೆ. ಈ ತಾಪಮಾನಕ್ಕೆ ಮನುಷ್ಯನ ದೇಹ 
ಇಗ pe 


ಸೆಲ್ಪಿಯಸ್‌ ತಾಪಮಾನವಿರುತ್ತದೆ. 

ಇಲ್ಲನ ಸುರಂಗಗಳಲ್ಲರುವ ಶಿಲೆಗಳನು ಮುಟಿದರೆ ಬೆರಳುಗಳು ಸುಡುತ್ತವೆ. ಈ 
ಲ ಶಕ್ತಿಯುತ ಪಂಪುಗಳ ಮೂಲಕ ತಂಪು 

ಗಾಳಿಯನ್ನು ಹಾಯಿಸಲಾಗುತ್ತದೆ. ಇದರಿಂದ ಗಣಿಯ ೭೦ನೇ ಹಂತದ ಜಂಕ್ಷನ್‌ನಲ್ಲಿ 
ಳಿ ತಣ್ಣಗೆ ಬೀಸುತ್ತದೆ. ಚಾಂಪಿಯನ್‌ ಗಣಿಯ ಮೇಲ್ಭಾಗದಲ್ಲಿರುವ 

ಗಾಳಿ ದೂಡುವ ಯಂತ್ರ, ಹವೆಯನ್ನು ೪ ಡಿಗಿ ಸೆಲ್ಮಿಯಸ್‌ಗೆ ಇಳಿಸಿ ನಿಮಿಷವೊಂದಕ್ಕೆ 


ಹ!!! 


Pe pe 
980 ಸ 
CR NR ಗ 


ig 


ಗಣಿಗಳಲ್ಲಿ ೧೮೮೦ ಮತ್ತು ೧೯೮೦ರಲ್ಲಿ ಕಾರ್ಮಿಕರು ಕೆಲಸ ಮಾಡುತ್ತಿದ್ದ 
ವಿಭಿನ್ನ ಪರಿಸ್ಥಿತಿಯನ್ನು ಬಿಂಬಿಸುವ ಚಿತ್ರ 


© / — ಗ ಸಾಗ 
೪೪ / ಸುವರ್ಣ ಕಥನ 


೩,೩೦,೦೦೦ ಘನ ಅಡಿ ಹವೆಯನ್ನು ಗಣಿಯೊಳಕ್ಕೆ ದೂಡುತ್ತದೆ. ಇಲ್ಲಿಂದ ದೂಡುವ 
ಈ ಶೈತ್ಯದ ಹವೆ ೪೦ ನಿಮಿಷಗಳಲ್ಲಿ ೮ ೮ ಕಿ.ಮೀ. ಉದ್ದದ ಗಣಿ ಸುರಂಗಗಳಲ್ಲವನ್ನು 
ಸುತಿಕೊಲಿಡು ವೆಂಟಿಲೇಟರುಗಳ ಮೂಲಕ ಹೊರಬರುತ್ತದೆ. 
ಅದಿರಿನ ಸಂಸ್ಕರಣೆ: ೧೦ ಗ್ರಾಂ ಚಿನ್ನವನ್ನು ಪಡೆಯಬೇಕಾದರೆ ಕೊನೆಯ ಪಕ್ಷ 
೩-೪ ಬನ್ನು ಅದಿರನ್ನು ಪುಡಿ ಮಾಡಬೇಕಾಗುತ್ತದೆ. 


ಸುರಂಗಗಳಿಂದ ಹೊರಕ್ಕೆ ತಂದ ಅದಿರನ್ನು ಮಿಲ್ಲಿಗೆ ಸಾಗಿಸುತ್ತಿರುವ ಚಿತ್ರಗಳು... 


ಹ ಲ್ಯಾ 
*. ಸತ್‌ ತ 


8 Su, 2 
ಸ ಕ್‌ ಇ 
HE 


A 


್ನ ಉಗಿಬಂಡಿಯ | ka ್ರ್ಯಾಲಿ 
ಸಾಗಿಸುತ್ತಿರುವುದು ರಗಳಲ್ಲಿ ಎಲ್ಲಿಗೆ 


ಕರ್ನಾಟಕ ೫ನ 7 ಇ F 
೯ಟಕ ಚಿನ್ನದ ಪರಂಪರೆ ಮತ್ತು ಗಣಿಗಾರಿಕೆ / ೪೫ 


ಪಾಳು ಬಿದ್ದಿರುವ ನಂದಿದುರ್ಗ ಕಾರ್ಯಾಗಾರ 


ದಿನಕ್ಕೆ ೩೦೦೦ ಟನ್ನು ಚಿನ್ನದ ಅದಿರನ್ನು ಸಂಸ್ಕರಿಸುವ ಸ್ಥಾವರಗಳು ಕೆಜಿಎಫ್‌ನಲ್ಲಿ 
ಕೆಲಸ ನಿರ್ವಹಿಸುತ್ತಿದ್ದವು. ಸುರಂಗಗಳಿಂದ ಹೊರತಂದ ಅದಿರನ್ನು ಸಾಗುಪಟ್ಟಿಯ 
ಮೂಲಕ ಪುಡಿಮಾಡುವ ಹಲ್ಲುಗಳಿರುವ ಯಂತ್ರದಲ್ಲಿ ಪುಡಿಯಾಗಿ ಶಂಖಾಕೃತಿಯ 
ಯಂತ್ರಕ್ಕೆ ಹೋಗಿ ಬೀಳುತ್ತದೆ. ಇಲ್ಲಿಂದ ಹೊರಬೀಳುವ ಅದಿರಿನ ಪುಡಿ ಗುಂಡು 
ಕಲ್ಲುಗಳನ್ನು ಹಾಕಿದ ಮತ್ತೊಂದು ಯಂತ್ರಕ್ಕೆ ಬ೦ದು ಬೀಳುತ್ತದೆ. ಅಲ್ಲಿ ಅದಿರು 
ಮತ್ತಷ್ಟು ನುಣ್ಣಗೆ ಪುಡಿಯಾಗುತ್ತದೆ. ಈ ಪುಡಿ ಕಂಬಳಿ ಹಾಸಿರುವ ಇಳಿಜಾರು 
ಮೇಜುಗಳ ಮೇಲೆ ನೀರಿನೊಂದಿಗೆ ಹರಿಯುತ್ತದೆ. ಹೀಗೆ ಹರಿಯುವಾಗ ಹೆಚ್ಚು 
ಸಾ೦ದ್ರತೆಯಿರುವ ಚಿನ್ನದ ಪುಡಿ/ರೇಖುಗಳು ಒರಟು ಕಂಬಳಿಗಳಿಗೆ ಅಂಟಿಕೊಳ್ಳುತ್ತವೆ. 
ಅದಿರಿನ ಪುಡಿ ಇಳಿಜಾರು ಮೇಜಿನಿಂದ ಕೆಳಕ್ಕೆ ಜಾರುತ್ತದೆ. ಮತ್ತೊಮ್ಮೆ ಈ ಪುಡಿಯನ್ನು 
ಇಳಿಜಾರು ಮೇಜಿನ ಮೇಲೆ ಹರಿಸಲಾಗುತ್ತದೆ. ಅಳಿದುಳಿದ ಚಿನ್ನದ ಅತ್ಯಲ್ಪ ಅಂಶವೂ 
ಕೂಡ ಇಲ್ಲಿ ಶೇಖರಣೆಯಾಗುತ್ತದೆ. ಹೀಗೆ ಸೇಖರಣೆಯಾದ ಚಿನ್ನವನ್ನು ಸಂಗ್ರಹಿಸಿ 
ಅದಕ್ಕೆ ಪಾದರಸ ಬೆರೆಸಲಾಗುತ್ತದೆ. ಪಾದರಸ ಚಿನ್ನವನ್ನು ಪೂರ್ಣವಾಗಿ ಆವರಿಸಿ 
ಕೊಳ್ಳುತ್ತದೆ. ನಿರ್ದಿಷ್ಟ ಅವಧಿಗೊಮ್ಮೆ ಹರಿದುಬರುವ ಚಿನ್ನವನ್ನು ಸಂಗ್ರಹಿಸಿ ಗ್ರ್ಯಾಫೈಟ್‌ 
ಮೂಸೆಯಲ್ಲಿಟ್ಟು ಫರ್ನೇಸ್‌ ಮೇಲೆ ೧೬೬೩ ಡಿಗಿಗಳಿಗಿಂತ ಹೆಚ್ಚು ಉಷ್ಣತೆಯಿಂದ 
ಕಾಯಿಸುತ್ತಾರೆ. ಆಗ ಪಾದರಸ ಆವಿಯಾಗಿ ಚಿನ್ನ ಮಾತ್ರ ಉಳಿಯುತ್ತದೆ. ಇದನ್ನೇ 
ಎರಕಹೊಯ್ದು ಚಿನ್ನದ ಗಟ್ಟಿಗಳನ್ನಾಗಿ ಪರಿವರ್ತಿಸಲಾಗುತ್ತದೆ. 

ಕ೦ಬಳಿಗಳಲ್ಲಿ ಉಳಿದ ರೊಚ್ಚೆಯನ್ನು ತೆಗೆದು ಕಡಾಯಿಯಲ್ಲಿ ಶೇಖರಿಸಿ ಅದರೊಳಗೆ 
ಸೋಡಿಯಂ ಸೈನೈಡ್‌ ಬೆರೆಸುತಾರೆ. ಅದನ್ನು ಮಿಶ್ರ ಮಾಡಲು ಕಡೆಯುತ್ತಿದ್ದಂತೆ 


ಎದಿ 


೪೬ / ಸುವರ್ಣ ಕಥನ 


NE 
B C 
n Bg 
1 1 ಸ 
SE 
ಕಶ 
| ಈ 
1 G 
. BAe 
4 8 
(ಟ್ರ 3 32% IF: 
B° 5) T 
8 ಣೌ 
ಬಜ Ry 
ye Ie: 
& Wan 
೫ 1_- 
3 ಕೆ 
BER 
ಸ RK 
ಆ ಗಿ 13 
BK HB 
[ef Fb 
ಫಿ sai 
PB 7 
ಈ. A, 6ತೆ 
$ B 
0 ೫ ಗ 
Wn) WR 
dR 
12 
1 
1 1 
ಫಿಜಿ ಬ 


೨). 


ನಗಳ 


(ಬುಲಿಯನ್‌ ಘಟಿಗ 


ಚುಗಳು 
ಚ 


ಅ 


ಚಿನ್ನದ ವಿವಿಧಾಕಾರದ 


ಇ 
ಎ 


ಎರಕ ಹೊ 


kG 
ಪ್ರಾ ) 
@ ( 

6 
ತೆ SX 


G 
IF: 53 
A. 
19 T3 
1. ಬ್ರಿ 
© ತೆ 
re 13 
p 
KEE 
hips 
» 1 
wp ತೆ 
Ve) ೧ 
(23 ಛಿ 
B'G- 
11] ಇ 
ne 
RB ತೆ 
3 ©. 
1 ಸೀ 
ಆ 
ಆ 1 


ಡ್‌ Oo WwW 
| 74 (5 ತೆ, 
13 13 
© © ಬ್‌ 
q [2 
ಲ ಛೃ 
w ಕೆ] pe; 

” 
Bg, 
12” ಟ್ರ 
೪ 32 Yo 
HQ 
( Ye [3 
B41 
ಈ 1 
[3 UL. ಣಿ 
& ಒಬ ೨ 
KD 
90238 ೧ B 
3 ಹೌ 
ಆಟ 
KA 
55) © 5 
ANC) 

ಕ ) 
ಓಡಿ | 
5B RE 
C ( ಇ 
Ps B ad 
"ಕ್ಮ ೨ ಈ 
721% 3 ಹ 
Ba 

(ಲ 
ಕೀ Be kg 
RO, 

33 ಸ್‌ 
; ಆತ we 
ಹ ಗಟಔ 
ನೀಮ ಟಟ 
DPW yy CG 
a YC 
ce 
6% 


ಖಕ 6 
(3 3: 
6.11% 
ಪ್ರ `ಓ. 
ನ್ಯ 

D 
ತೆ 
33೪ 
OD 
ಜ್‌ 0 
೨ 2 
ರ 
1೫ ಈ 
13 b, 
© 3 
20_ Yet 
p 8 ee ಈ 
೫ 
EAE 
WIS 
3 2 
೧ 
6) 
) ಕ 
1 
ಜಿ ಟ್ರ 
ತ 4 
3 ನ 
ಟ್ಟ ಗ 

13 


ಮ 


ಮತ್ತು ಮಿಲಿಟರಿ ಅಧಿಕಾರಿಗಳ ಸಹಾಯದಿಂದ ೮೦ ಪಂಜಾಬಿ (ನಿವೃತ್ತಿ ಪಂಜಾಬಿ 
ಪೊಲೀಸ್‌ ಮಿಲಿಟರಿ) ಕಾವಲುಗಾರರನ್ನು ನೇಮಿಸಿಕೊಂಡರು. ಮುಂದಿನ ನಾಲ್ಕೈದು 
ತಲೆಮಾರುಗಳ ಕಾಲ ಪಂಜಾಬಿಗಳು ಚಿನ್ನದ ಗ೬ಲಳಲ್ಲಿ ಮುಖ್ಯ ಸತ್‌ 
ಕೆಲಸ ನಿರ್ವಹಿಸಿದರು. 

ಒಂದು ಹಂತದಲ್ಲಿ ಕಾವಲು ಪಡೆಯನ್ನು ಮೂರು ವಿಭಾಗಗಳಾಗಿ ವಿಂಗಡಿಸ 
ಲಾಗಿತ್ತು. ಇಂಗ್ಲೆಂಡ್‌ ಮತ್ತು ಯೂರೋಪ್‌ ದೇಶಗಳ ಮೇಲ್ವಿಚಾರಕ ಅಧಿಕಾರಿಗಳು, 
ಪ೦ಜಾಬಿಗಳು ಮತ್ತು ಸ್ಥಳೀಯರು. ಇವರ ಕೆಳಗೆ ಮದ್ರಾಸ್‌ ಪ್ರಾಂತ್ಯದಿಂದ ವಲಸೆ 
ಬ೦ದಿದ್ದ ಕಾವಲುಗಾರರು. ಗಣಿಗಳ ಕಾವಲು ಉಸ್ತುವಾರಿಯಲ್ಲಿ ಮುಖ್ಯವಾಗಿ 
ಪಂಜಾಬಿಗಳೇ ಹೆಚ್ಚಾಗಿದ್ದು ಯಾವುದೇ ಆಯಕಟ್ಟು ಪ್ರದೇಶದಲ್ಲಿ ಪಂಜಾಬಿ ಮತ್ತು 
ಮದ್ರಾಸಿ ಕಾವಲುಗಾರರು ಇರುತ್ತಿದ್ದರು. ಮುಖ್ಯವಾಗಿ ಗಣಿ, ಶ್ಯಾಫ್ಟ್‌, ಮಿಲ್ಲುಗಳು, 
ದೂಡ್ಡ ದೂಡ್ಡ ಯಂತ್ರಗಳಿದ್ದ ಸ್ಥಳಗಳಲ್ಲಿ ಮತ್ತು ಇನ್ನಿತರ ಸ್ಥಳಗಳಲ್ಲಿ ಇವರನ್ನು 
ನೇಮಿಸಲಾಗಿತ್ತು ಅನ೦ತರ ರಾಜಸ್ಥಾನ, ಹರಿಯಾಣ ಮತ್ತು ಹಿಮಾಚಲ ಪ್ರದೇಶದಿಂದ 
ಬಂದವರು ವಿಶೇಷವಾಗಿ ಕಾವಲು ಹಿ ಕೆಲಸವನ್ನು ವಹಿಸಿಕೊಂಡರೆ, ದಕ್ಷಿಣ 
ಭಾರತದ ಕಾವಲುಗಾರರು ಸಾಮಾನ್ಯ ಕಾವಲುಗಾರರಾಗಿ 'ಕಲಸ ನಿರ್ವಹಿಸುತ್ತಿದ್ದರು. 
ಇವರಲ್ಲಿ ತಮಿಳುನಾಡಿನ ಉತ್ತರ ಆರ್ಕಾಟ್‌ ಜಿಲ್ಲೆಯಿಂದ ಬಂದ ತಮಿಳರೇ 
ಹೆಚ್ಚಾಗಿದ್ದರು. ಕಂಪನಿ ದೂಡ್ಡದಾಗುತ್ತ ಹೋದಂತೆ ಹೊಸ ಹೊಸ ಶ್ಯಾಫ್ಟ್‌ಗಳು, 
ಮಿಲ್ಲುಗಳು, ಕಾರ್ಯಾಗಾರದ ಕಟ್ಟಡಗಳು ಮತ್ತು ಬಂಗಲೆಗಳನ್ನು ಕಟ್ಟಲಾಗಿ ಕಾವಲು 
ಪಡೆಯೂ ಹೆಚ್ಚಿತು. 

ಕೆಲವು ಕುತೂಹಲಕರ ಘಟನೆಗಳು: ಒಂದು ಸಲ ಡ್ರಿಲ್ಲಿಂಗ್‌ ರಾಡ್ಸ್‌ ಇಟ್ಟಿದ್ದ 
ಕೋಣೆಯ ದೊಡ್ಡ ಬೀಗವನ್ನು ತೆಗೆದ ಕಳ್ಳರ ಗುಂಪೊಂದು ರಾಡ್ಜ್‌ಗಳನ್ನು ಕಳವು 
ಮಾಡಿತು. ಅನಂತರ ಸಿಕ್ಕಿಬಿದ್ದ ಕಳ್ಳರನ್ನು ಅದೇ ಸ್ಥಳಕ್ಕೆ ಕರೆದುಕೊಂಡು ಬಂದು 
“ಬೀಗವನ್ನು ಹೇಗೆ ತೆಗೆದಿರಿ ತೋರಿಸಿ' ಎಂದಾಗ, ಅವರಲ್ಲೊಬ್ಬ ತನ್ನ ಕೈಯಲ್ಲಿದ್ದ 
2 ಸೇಫ್ಟಿ ಪಿನ್‌ ತೆಗೆದುಕೊಂಡು ಬಾಗಿಲಿಗೆ ಹಾಕಿದ್ದ ದೊಡ್ಡ ಬೀಗವನ್ನು 
ಯಾವ ಪ್ರಯಾಸವು ಇಲ್ಲದೇ ಸಲೀಸಾಗಿ ತೆಗೆದುಬಿಟ್ಟನಂತೆ. ಇನ್ನೊಂದು ಸಲ 
ಗೋಡೆ ಹತ್ತಿ ಮಳಿಗೆ ಒಳಕ್ಕೆ ಇಳಿದು ಕಳ್ಳತನ ಮಾಡುತ್ತಿದ್ದುದ್ದನು ಸ ನೋಡಿದ 
ಕಾವಲುಗಾರ, ಮಳಿಗೆಗೆ ಹಾಕಿದ್ದ ಬೀಗವನ್ನು ನಿಧಾನವಾಗಿ ಸ ಮಳಿಗೆಯ 
ಒಳಗೆ ಹೋಗುವಷ್ಟರಲ್ಲಿ ಕಳ್ಳ ಮತ್ತೆ ಮಳಿಗೆ ಮೇಲಕ್ಕೆ ಹತ್ತಿ ಹೊರಕ್ಕೆ ಇಳಿದುಬಿ ನಿಟ್ಟನಂತೆ. 
ಅವನನ್ನು ಮತ್ತೆ ಹೇಗೋ ಹಿಡಿದು ತಂದು "ಅಷ್ಟು ಬೇಗನೆ ಗೋಡೆಯನ್ನು ಹೇಗೆ 
ಹತ್ತಿದೆ byt ಎಂದಾಗ, ಅವನು ಎರಡು ಗೋಡೆಗಳ ಮೂಲೆಯಲ್ಲಿ ನಿಂತು 
ಕೈ ಅಗಲವಾಗಿಸಿಕೊಂಡು ಹಲ್ಲಿಯಂತೆ ಗೋಡೆಯನ್ನು ಒತ್ತಿಕೊಂಡು 
He ಣಗಳಲ್ಲಿ ಮಳಿಗೆಯ ಮೇಲಕ್ಕೆ ಹತ್ತಿಬಿಟ್ಟನಂತೆ. ಇನ್ನೊಂದು ಶ್ಯಾಫ್ಟ್‌ 


೮ /ಸುವರ್ಣ ಕಥನ 


ಹತ್ತಿರದಲ್ಲಿದ್ದ ಸಣ್ಣ ಕೋಣೆಯಲ್ಲಿ ಡ್ರಿಲ್ಲಿಂಗ್‌ ರಾಡ್ಸ್‌ಗಳನ್ನು ಇಟ್ಟಿದ್ದು ಯಾವಾಗಲೂ 
ಕಾವಲುಗಾರ ಅದರ ಎದುರುಗಡೆಯೆ ಕಾವಲು ನಿಂತಿರುತ್ತಿದ್ದ. ಒಂದು ದಿನ ಬಾಗಿಲು 
ತೆಗೆದು ನೋಡಿದಾಗ ಎಲ್ಲವೂ ಕಳ್ಳತನವಾಗಿತ್ತು. ಕಳ್ಳನನ್ನು ಹೇಗೊ ಹಿಡಿದುಕೊಂಡು 
ಬಂದು ಒಳಕ್ಕೆ ಹೇಗೆ ಹೋದೆ ತೋರಿಸು ಎಂದಿದ್ದೆ ಸಣ್ಣ ತಲೆಯ ಕಳ್ಳ ದೇಹವನ್ನು 
ಹಾವಿನಂತೆ ಮಾಡಿಕೊಂಡು ರಾಡುಗಳನ್ನು ಇಟ್ಟದ್ದ ಕೋಣೆಯ ಉಕ್ಕು ಬಾಗಿಲಲ್ಲಿ 
ಗಾಳಿಯಾಡಲು ಬಿಟ್ಟಿದ್ದ ೭೬೮ ಇಂಚು ಅಗಲ ಸಂದಿಯಲ್ಲಿ ಒಳಕ್ಕೆ ಹೊರಕ್ಕೆ 
ನಿರಾಯಾಸವಾಗಿ ಸರ್ಕಸ್‌ನವರ ರೀತಿ ಹೋಗಿಬ೦ದನಂತೆ. 

ಶ್ಯಾಫ್ಟ್‌ಗಳು, ಮಿಲ್ಲುಗಳು ಮತ್ತು ಕಾರ್ಯಾಗಾರಗಳಲ್ಲಿ ತಾಮ್ರ, ಹಿತ್ತಾಳೆ, ಉಕ್ಕು, 
ಕಬ್ಬಿಣ ಇತ್ಯಾದಿ ಸಲಕರಣೆಗಳನ್ನು ಯಾವುದೋ ರೀತಿಯಲ್ಲಿ ಕಳ್ಳರು ಅನಾಯಾಸವಾಗಿ 
ದೋಚಿಕೊಂಡು ಹೋಗುತ್ತಿದ್ದು, ಅನೇಕರು ಕಳ್ಳತನ ಮಾಡಿ ಆಗಾಗ ಸಿಕ್ಕಿಕೊಳ್ಳುತ್ತಿದ್ದರಂತೆ. 
ಮಿಲ್ಲುಗಳಲ್ಲಿ, ಸುರಂಗಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಕೆಲವರು ಚಿನ್ನದ 
ಉಂಡೆಗಳನ್ನು ಮತ್ತು ಚಿನ್ನ ವಿರುವ ಅದಿರನ್ನು ತಮ್ಮ ಗುದದ್ವಾರಗಳಲ್ಲಿ ಅಡಗಿಸಿಕೊಂಡು 
ಹೊರಕ್ಕೆ ಬರುತ್ತಿದ್ದರು. ಒಬ್ಬ ಕಾರ್ಮಿಕನ ಮೇಲೆ ಜಃ ಬಂದು, ಆತನನ್ನು 
ಆಸೆಗೆ ಸಾಗಿಸಿ ಕ್ಷ- ಕಿರಣ ಪರೀಕ್ಷೆ ನಡೆಸಿದರೆ, ಅವನ ಗುದದ್ವಾರದಲ್ಲಿ ೨:೨ 
ಇಂಚಿನ ಸುತ್ತಳತೆಯಲ್ಲಿ ಒ೦ದು ಕಪ್ಪು ಗೆ ು ಕಾಣಿಸಿಕೊಂಡಿತು. ಅದನ್ನು 'ಹೊರತೆಗೆದಾಗ 
ಚಿನ್ನದ ಪುಡಿಯನ್ನು ಬಟ್ಟೆಯಲ್ಲಿ ಸುತ್ತಿ ಇಟ್ಟುಕೊಂಡಿರುವುದು ತಿಳಿಯಿತು. ಇದೇ 
೦ ಕಳ್ಳತನ ಮಾಡುತ್ತಿದ್ದ ಅನೇಕರನ್ನು “ಪತ್ತೆ ಹಚ್ಚಲಾಯಿತು. ಕೆಲವರ ಗುದದ್ವಾರಗಳು 
ಗಾಯಗೊಂಡಿದ್ದರೆ. ಇನ್ನೂ ಕೆಲವರ ಗುದದ್ದಾರಗಳು ರೋಗಪಿ ಪೀಡಿತವಾಗಿದ್ದವು. 
ಕೆಲವು ಕಾರ್ಮಿಕರು ಎಲೆ ಅಡಿಕೆ ಹಾಕುವಂತೆ ಜಗು ದವಡೆಗಳನ್ನು ಉಬ್ಬಿಸಿ 
ಕೊಂಡಿರುತ್ತಿದ್ದರಂತೆ. ಇವರಲ್ಲಿ ಕೆಲವರು ಎಲೆಅಡಿಕೆ ಸುಣ್ಣದ ಜೊತೆಗೆ ಚಿನ್ನದ 
ಪುಡಿ, ಚಿನ್ನದ € ಅದಿರನ್ನು ಬಾಯಿಗೆ ಹಾಕಿಕೊಂಡು ಸ ಸಿಕ್ಕಿಬಿದ್ದಿದ್ದರು. ಇನ್ನೂ ಕೆಲವರು 
ಚಿನ್ನವಿರುವ ಅದಿರಿನ 'ಚೂರುಗಳನ್ನು ನುಂಗಿ ಮನೆಗೆ ಬಂದು ಭೇದಿ ಮಾತ್ರೆ 
ತೆಗೆದುಕೊಳ್ಳುತ್ತಿದ್ದರಂತೆ. ಮುಖ್ಯ ಗಣಿ ಪ್ರದೇಶಗಳಿಂದ ದೂರವಿದ್ದ ಪ್ರದೇಶಗಳಲ್ಲಿರುವ 
ಕಾವಲುಗಾರರನ್ನು ಎಷ್ಟೋ by ಥಳಿಸಿ ದೋಚಿದ ಪ ಪ್ರಸಂಗಗಳು ಉಂಟು. 

ಗಣಿ ಪದೇಶಗಳ ಸುತ್ತಮುತ್ತಲು ಬಿದ್ದಿರುವ ರಾಶಿರಾಶಿ ಅದಿರನ್ನು ಸ್ಥಳೀಯರು 
ತಮ್ಮ ಮನೆಗಳಿಗೆ ಸಾಗಿಸಿ ಕುಟ್ಟ ಪುಡಿಮಾಡಿ ಅದಕ್ಕೆ ಪಾದರಸ ವನ್ನು ಬೆರೆಸಿ" ಚಿನ ವನ್ನು 
ಶೋಧಿಸುವುದು ನಡೆಯುತ್ತಲೇ ಇ ಇತ್ತು. ಕಳ್ಳರು ಸ ಮೂರು ದಿನಗಳಿಗಾಗುವಷ್ಟು. 
ಬುತ್ತಿ ಕಟ್ಟಿಕೊಂಡು ಮುಚ್ಚಿದ ಗಣಿಗಳಲ್ಲಿ ಇಳಿದು ಒಂದೆರಡು ದಿನ ಗಣಿಗಳಲ್ಲೇ 
ಇದ್ದು ಚಿನ್ನದ ಅದಿರನ್ನು ಗೋಣಿ ಚೀಲಗಳಲ್ಲಿ ತುಂಬಿ ತರುತ್ತಿದ್ದರು. ಇವರು 
ಏಿಣಿಗಳು, ಹಗ್ಗಗಳು ಮತ್ತು ಗಾಳಿಯಾಡಲು ಬಿಟ್ಟಿರುವ ವೆಂಟಿಲೇಟರುಗಳ ಮೂಲಕ 


ಗಣಿಗಳ ಒಳಕ್ಕೆ. ಇಳಿಯುತ್ತಿದ್ದರು. ಈ ರೀತಿಯ ಕಳ್ಳತನದಲ್ಲಿ ಎಷ್ಟೋ ಜನರು ಪ್ರಾಣ 


ಕರ್ನಾಟಕ ಚಿನ್ನದ ಪರಂಪರೆ ಮತು ಗಣಿಗಾರಿಕೆ /೪೯ 


ಕಳೆದುಕೊ೦ಡಿದ್ದೂ ಉಂಟು. ಕೆಲವು ವರ್ಷಗಳ ಹಿಂದೆ ನಮ್ಮ ಊರಿಗೆ ಹೋದಾಗ 
(ಯರ್ರಕೊಂಡ ಬ್ಯಾಟರಾಯನಹಳ್ಳಿ) ಯುವಕನೊಬ್ಬ ಆಸ್ಪತ್ರೆಯಲ್ಲಿ ಇರುವುದಾಗಿ 
ತಿಳಿಯಿತು. ವಿಷಯ ಏನು ಎಂದಾಗ ಅವನು ಏನ್ನವಿರುವ ಶಿಲೆಗಳನ್ನು ತರಲು 
ರಾತ್ರಿ ಶ್ಯಾಫ್ಟ್‌ ಇದ್ದ ಕಾಂಪೌಂಡ್‌ ಒಳಕ್ಕೆ ನುಗ್ಗಿ ಶಿಲಾರಾಶಿಯ ಮಧ್ಯೆ ಹೇಗೋ 
ಸೇರಿಕೊಂಡನಂತೆ. ಶಬ್ದ ಕೇಳಿಸಿಕೊ೦ಡ ಪಂಜಾಬಿ ಕಾವಲುಗಾರ ಗನ್ನಿನಿಂದ ಒಂದೆರಡು 
ಸುತ್ತ ಗುಂಡು ಹಾರಿಸಿ, ಗುಂಡುಗಳು ಶಿಲಾರಾಶಿಗೆ ಬಿದ್ದು ಹಿಂತಿರುಗಿದ ವೇಗಕ್ಕೆ 
ಅವನ ತೊಡೆಯ ಒಳಕ್ಕೆ ತೂರಿಕೊಂಡಿದ್ದವು. ಉಸಿರುಬಿಡದೆ ಕುಳಿತಿದ್ದ ಯುವಕ 
ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಆಸ್ಪತ್ರೆ ಸೇರಿಕೊಂಡಿದ್ದ. 

ಆತ್ಮಹತ್ಯೆ ಮಾಡಿಕೊಂಡ ಬಿಳಿ ಅಧಿಕಾರಿಗಳು: ಗಣಿಗಳ ಒಳಗೆ ಕಾರ್ಮಿಕರಿಗೆ ಟೀ, 
ಕಾಫಿಯನ್ನು ಸರಬರಾಜು ಮಾಡಲಾಗುತ್ತಿತ್ತು ಆದರೆ ಬ್ರಿಟಿಷ್‌ ಅಧಿಕಾರಿಗಳು ತಮಗಾಗಿ 
ವಿಶೇಷ ಟೀ ಬಾಯ್‌ಗಳನ್ನು ನೇಮಿಸಿಕೊಂಡಿದ್ದರು. ಒಮ್ಮೆ ಚಾಂಪಿಯನ್‌ ರೀಫ್‌ 
ಗಣಿಗಳ ಕ್ಯಾವಿಲಿಯಂ ರಿಚರ್ಡ್ಸ್‌ ಟೀ ಬಾಯ್‌ ಜೊತೆಗೆ ಗಣಿಯೊಳಗೆ ಇಳಿದಿದ್ದರು. 
ಆ ಹುಡುಗ ವಾಪಸ್‌ ಬರುವಾಗ ಚಿನ್ನವಿರುವ ಶಿಲೆಯೊಂದನ್ನು ಜೇಬಿಗೆ ಹಾಕಿಕೊಂಡು 
ಬಿಟ್ಟಿದ್ದ. ಇದನ್ನು ಗಮನಿಸಿದ ಭದ್ರತಾ ಸಿಬ್ಬಂದಿ ಟೀ ಬಾಯನ್ನು ಶಿಕ್ಷೆಗೆ ಗುರಿಪಡಿಸಿದರು. 
ಈ ತಪ್ಪು ಆಗಿದ್ದು ನನ್ನಿಂದಲೇ ಎಂದು ಭಾವಿಸಿದ ವಿಲಿಯಂ ರಿಚರ್ಡ್ಸ್‌ ತನ್ನ 
ಬಂಗಲೆಯಲ್ಲಿ ತಲೆಗೆ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡುಬಿಟ್ಟ. 

ಇನ್ನೊಬ್ಬ ಬ್ರಿಟಿಷ್‌ ಅಧಿಕಾರಿ ೩ ತಿಂಗಳು ರಜೆ ಹಾಕಿ ಊರಿಗೆ ತೆರಳಿದ್ದ. ತೆರಳುವ 
ಮುನ್ನ ತನ್ನ ಕೆಳಗಿನ ಇನ್ನೊಬ್ಬ ಬ್ರಿಟಿಷ್‌ ಅಧಿಕಾರಿಗೆ ಎಲ್ಲ ಉಸ್ತುವಾರಿಯನ್ನು 
ವಹಿಸಿ, ತಾನು ಬರುವವರೆಗೆ ಎಲ್ಲವನ್ನೂ ಸರಿಯಾಗಿ ನೋಡಿಕೊಳ್ಳುವಂತೆ ಹೇಳಿ 
ಹೋಗಿದ್ದನು. ಊರಿನಲ್ಲಿ ಬೇಗನೆ ಕೆಲಸ ಮುಗಿದ ಇ... ಅಧಿಕಾರಿ 
ಮುಂಚಿತವಾಗಿಯೆ ಹಿಂದಿರುಗಿ ಬಂದಿದ್ದರು. ತನ್ನ ಕೆಳಗಿನ ಅಧಿಕಾರಿಯ ಅನನುಭವ 
ಮತ್ತು ಆತನ ಕೆಳಗಿನವರ ನಿರ್ಲಕ್ಷ್ಯದಿಂದ ಕಂಪನಿಗೆ ಸಾಕಷ್ಟು ನಷ್ಟ ಉಂಟಾಗಿತ್ತು. 
ಇದರಿಂದ ಬಹಳ ನೊಂದುಕೊಂಡ ಅಧಿಕಾರಿ, ತನಗೆ ಕಂಪನಿ ವಹಿಸಿದ್ದ ಕೆಲಸವನ್ನು 
ತಾನು ಸರಿಯಾಗಿ ನಿರ್ವಹಿಸಲಿಲ್ಲ ಎಂಬುದಾಗಿ ತಲೆಗೆ ಗುಂಡು ಹೊಡೆದುಕೊಂಡು 
ಆತ್ಮಹತ್ಯೆ ಮಾಡಿಕೊಂಡುಬಿಟ್ಟ. ಯಾರೇ ತಪ್ಪು ಮಾಡಿದರೂ ಬ್ರಿಟಿಷ್‌ ಆಡಳಿತ 
ಅವರನ್ನು ಅವರ ಊರಿಗೆ "ಳುಹಿಸಿಬಿಡುತ್ತಿತ್ತು. ಕಳಂಕ ಹೊತ್ತ ಅಧಿಕಾರಿಗಳು 
ಯಾರೂ ತಮ್ಮ ಊರಿಗೆ ಹಿಂದಿರುಗಿ ಹೋಗಲು ಬಯಸುತ್ತಿರಲಿಲ್ಲ. 


೫೦ / ಸುವರ್ಣ ಕಥನ 


ಅಧ್ಯಾಯ ೪ 


ಗಣಿ ಅಭಿವೃದ್ಧಿಯ ಚಾರಿತ್ರಿಕ ಹೆಜ್ಜೆಗಳು 


ಗಣಿಗಳ ಆಧುನಿಕ ಆಸ್ಪತ್ರೆ: ೧೮೮೪ರಲ್ಲಿ ಡಾ.ಟಿ.ಜೆ.ಓ.ಡೊನ್ನೆಲ್‌ ಎಂಬ ಬ್ರಿಟಿಷ್‌ 
ವೈದ್ಯ ಮೈನಿಂಗ್‌ ಆಸ್ಪತ್ರೆ ಪ್ರಾರಂಭಿಸಿದ. ೧೮೯೩ರವರೆಗೂ ಡೊನ್ನೆಲ್‌ ಒಬ್ಬರೆ ಇದ್ದ 
ಈ ಆಸ್ಪತ್ರೆಯಲ್ಲಿ ಕೇವಲ ೧೦ ಹಾಸಿಗೆಗಳಿದ್ದು ಇವು ಎಂದೂ ೧೦ ರೋಗಿಗಳನ್ನು 
ಒಟ್ಟಾಗಿ ಕಂಡಿರಲಿಲ್ಲ. ಇದರಲ್ಲಿ ೫ ಹಾಸಿಗೆಗಳನ್ನು ಯುರೋಪ್‌ ಅಧಿಕಾರಿಗಳಿಗೆ 
ಉಳಿದ ೫ ಹಾಸಿಗೆಗಳನ್ನು ಸ್ಥಳೀಯರಿಗೆ ಕಾದಿರಿಸಲಾಗಿತ್ತು. ಆಗ ಗಣಿ ಕಂಪನಿಗಳಲ್ಲಿ 
ಒಟ್ಟು ೨೨,೫೦೦ ಕಾಮಿ ೯ಕರಿದ್ದರೂ ಅವರು ಆಸ್ಪತ್ರೆ ಕಡೆಗೆ ಹೋಗುತ್ತಿರಲಿಲ್ಲ. ಕೂಲಿ 
ಕಾರ್ಮಿಕರು ಹೆಚ ರಾಗಿ ಕಛವರ್ಗಕ್ಕ ಸೇರಿದವರಾಗಿದ್ದು ಜಾತಿ, ಅಸ್ಪಶ್ಯತೆ, ಅಧಿಕಾರವೆಂಬ 
ಗೋಡೆಗಳು ಸದೆ ಮಧ್ಯೆ ಅಡ್ಡ ನಿಂತಿದ್ದವು. Bag ಡೊನ್ನೆಲ್‌ ಎಲ್ಲರನ್ನೂ ಒಂದೇ 
ರೀತಿಯಾಗಿ ನೋಡು ತ್ತಿದ್ದರಿಂದ ಸ್ಥಳೀಯರು ನಿಧಾನವಾಗಿ ಆಸ ಸತ್ತೆಯ ಕಡೆಗೆ 
ಬರತೊಡಗಿದರು. ಅನಂತರ ಡೊನ್ನೆಲ್‌ ಜೊತೆಗೆ ಆತನ ಸಹೋದರ ಜಿ.ಡಿ. ಓ.ಡೊನ್ನೆಲ್‌ 
ಕೂಡ ಸೇರಿಕೊಂಡರು. ೧೯ನೇ ಶತಮಾನದ ಪ್ರಾರಂಭದಲ್ಲಿ ಕಾರ್ಮಿಕರಿದ್ದ ಕ್ಯಾಂಪ + 
ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಕಾಲರಾ, ಪ್ಲೇಗು, ಸಿಡುಬು, ಇನ್‌ಫುಯೆಂಜಾ 
ಇತ್ಯಾದಿ ರೋಗಗಳು ಇದ್ದಕ್ಕಿದ್ದಂತೆ ಉದ್ಭವಿಸುತ್ತಿದ್ದವು. ಈ ರೋಗಗಳನ್ನು ತಡೆಗಟ್ಟಲು 
ಕ ಆಡಳಿತ ಮತ್ತು ಡೊನ್ನೆಲ್‌ ಸಹೋದರರು ಅನೇಕ ರೀತಿಯ ಈಖ ್ಚರಿಕೆಗಳನ್ನು 
ತೆಗೆದುಕೊಳ್ಳಬೇಕಾಗಿತ್ತು. ಕಂಪನಿಯಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದ ಬಕ 
ಆಗುತ್ತಿದ್ದ ಅಪಘಾತಗಳಿಗಿ೦ತ, ಸಾಂಕ್ರಾಮಿಕ ರೋಗಗಳಿಂದ ಪಾರು ಮಾಡುವುದೇ 
ದ್ಯ ವೈದ್ಯ ಸಹೋದರರಿಗೆ ದೊಡ್ಡ ಸವಾಲಾಗಿತ್ತು. ರೋಗಿಗಳಿಗೆ ಆಸ್ಪತ್ರೆಯ ಹತ್ತಿರದಲ್ಲೇ 
ದೊಡ್ಡದೊಡ್ಡ ಶೆಡ್ಡುಗಳನ್ನು ನಿರ್ಮಿಸಲಾಗಿತ್ತು. ೧೮೯೧ರಲ್ಲಿ ಮೊದಲ ಬಾರಿಗೆ ಈ 
ಪ್ರದೇಶದಲ್ಲಿ. ಕಾಲರಾ ಇತ ಬ ಸ್ವಚ್ಛ ನೀರನ್ನು ಕುಡಿಯುವುದರಿಂದ 
ಕಾಯಿಲೆಯನ್ನು ತಡೆಗಟ್ಟಬಹುದು ಎಂದು ತಡಿ ತ್ರಾ ಕಂಪನಿ ವೈದ್ಯರು 
ಸುತ್ತಲಿನ ಸೆ ಪ್ರಚಾರ ಮಾಡಿದರು. ೧೯೦೦ರಲ್ಲಿ ಪೆನ್ನಾರ್‌ ನದಿಗೆ ಜಾ 
ಕಟ್ಟಿರುವ ಬೇತಮಂಗಲದ ಕೆರೆ ನೀರನ್ನು ಕಂಪನಿ ಬಂಗಾ ಮಾಡಿದ ಮೇಲೆ 
ಕಾಲರಾ ರೋಗ ಸ ಸ್ವಲ್ಪ ಮಟ್ಟಿಗೆ ಹಸಿಯ! 


ಗಣಿ ಅಭಿವೃದ್ಧಿಯ ಚಾರಿತ್ರಿಕ ಹೆಜ್ಜೆಗಳು "೫೧ 


ಪ್ರಖ್ಯಾತ ಆ ಆಸ್ಪತ್ರೆ 


೧೮೯೦ರಲ್ಲಿಯೆ ಕಂಪನಿ ಆಡಳಿತ ಆಸ 
ಸಣ್ಣ ಗಂಥಾಲ ಯವನ್ನು ಸ್ಥಾಪಿಸಿತ್ತು. ಸತ ಮುಖ್ಯವಾಗಿ ದಾಖಲಾಗುತ್ತಿದ್ದ 
ಬ್ರಿಟಿಷರು ಮತ್ತು ಇಟಾಲಿಯನ್ವ ರಿಗೆ ಮಾತ್ರ ಈ ಸವಲ ಲತ್ತನ್ನು ಮೊದಲು ಕಲ್ಪಿಸಲಾಗಿತ್ತು 
೧೮೯೭, ಜುಲೈಯಲ್ಲಿ ಆಸ್ಪ ತ್ರಗ ಆಗಮಿಸಿದ ಅ೦ದಿನ ಮೈಸೂರು ದಿವಾನರಾದ 
ಶೇಷಾದ್ರಿ ಐಯ್ಯರ್‌ ಅವರು ಆಸ್ಪತ್ರೆಯ ಸ್ವಚ್ಛತೆಯನ್ನು ನೋಡಿ "ಈ ಆಸ್ಪತ್ರೆ ನೋಡಿ 
ನನಗೆ ತುಂಬಾ ಭತ ಗ ಎಲ್ಲವೂ ಕ್ರಮಬ ದ್ಧವಾಗಿದೆ ' ಎಂದು ಉದ್ಗರಿಸಿದ್ದರು. 
೧೮೯೮ರಲ್ಲಿ ಒಂದು ಆಧುನಿಕ ಶಸ್ತ್ರಚಿಕಿತ್ಸೆ ಕೋಣೆಯನ್ನು ಅಳವಡಿಸಲಾಯಿತು. 
ಜೊತೆಗೆ ಇನ್ನಷ್ಟು ವಾರ್ಡ್‌ಗಳನು  ನಿರ್ಮಿ ಆಸ್ಪತ್ರೆಯ ಹಿಂದೆ ಒಂದು ನೀರಿನ 
ಟ್ಯಾಂಕನ್ನು ಕಟ್ಟಲಾಯಿತು. ೧೮ ರ್ಲಃ ರಲ್ಲಿ ಬ ನಿಯಮ ಕಾಯಿದೆ ಜಾರಿಗೆ ಬಂದಾಗ 
ಗಣಿಯಲ್ಲಿ ಯಾವುದೇ ಅಪಘಾತ ಸಂಭವಿಸಿದರೂ ಅದನ್ನು ಕೂಲಂಕಷವಾಗಿ 
ತಿಳಿದುಕೊಂಡು ವರದಿ ಸಲ್ಲಿಸುವಂತೆ ತಿಳಿಸಲಾಯಿತು. ಅದೇ ಕಾಲಕ್ಕೆ ಹೆಚ್ಚಾಗಿ 
ಕಾಣಿಸಿಕೊಳ್ಳುತ್ತಿದ್ದ ಧನುರ್ವಾಯು ಕಾಯಿಲೆಯ ಬಗ್ಗೆಯೂ ಸಂಶೋಧನೆಯನ್ನು 
ನಡೆಸುವಂತೆ. ಆಡಳಿತ ಆದೇಶಿಸಿತು. 

ಮು೦ದಿನ ದಶಕಗಳಲ್ಲಿ ಆಸ್ಪತ್ರೆಯ ಮುಂದಿನ ಭಾಗದಲ್ಲಿ ವಿಶಾಲವಾದ ದ್ವಾರವನ್ನು 
ಮತ್ತು ಒಳಗೆ ಇನ್ನಷ್ಟು ಕೋಣೆಗಳನ್ನು ನಿರ್ಮಿಸಿ ಅದಕ್ಕೆ “ಎಡ್‌ವರ್ಡ್‌ ವಾರ್ಡ್‌' 


ಎಂದು ಹೆಸರಿಡಲಾ ಯಿತು ಈ ಕಟ್ಟಡ ಗಣಿಗಳು ಮುಚ್ಚುವವರೆಗೂ ಉಳಿದುಕೊಂಡಿತ್ತು. 
೧೯೦೬ ಮತ್ತು ೧೯೦೮ರಲ್ಲಿ ಬ್ರಿ ಬ್ರಿಟಿಷ್‌ ವೈದ್ಯರಾದ ಡಾ. ಸ್ಟೋಕ್ಸ್‌ ಮತ್ತು ಡಾ. ಪೆಡ್ಜ್‌ಮಾರೈಸ್‌ 


[> 


ಎನ್ನುವ ಇಬ್ಬರು ವೈದ್ಯರು ಡೊನೆ ಲ್‌ ಸಹೋದರರ ಜೊತೆಗೆ Renda 
ಡೊನ್ನೆಲ್‌ ಘಾ ಮೊದಲ ೪ ದಶಕಗಳಲ್ಲಿ ಆಸತ್ರೆಗಾಗಿ ತುಂಬು ಹೃದಯದಿಂದ 


ದುಡಿದು, ಆಸ್ಪತ್ರೆಯನ್ನು ಒಂದು ಹಂತಕ್ಕೆ ತಂದುದಲ್ಲದೆ, ಆ ಕಾಲಕ್ಕೆ ಆಸ್ಪತ್ರೆಗೆ 


Wan 
೫4 4 
D GR 
ಈ p 
ಏ.೫ % 
Fk hs 
ea 
ತ್ಡ 
(ಎ. G5 
ವ ು 
ಬ್ದ 
89 
MEA 
ye 
" 5) 
Hy 
BP KE 
9p 


ದ ಪದಕವನ್ನು ನೀಡಿ ಗೌರ 
ಹೊಂದಿದಾಗ 
ಕಂಪನಿಯ ರೂವಾರಿಗಳಾದ ಮೆ. 


ಚಿನ 
4 
ನಿವೃತಿ 
ಲಂ 


c 


ಎ 


ದೃರಾದ ಡಾ.ಸುಂದರ೦ ಆಸತ್ರೆಗೆ 


ಲ 


ತ್ತಾ ಬಂದಿದರು. 


ER 


ಬ 


ಯ ಸಹಾಯವನು, ನೀಡು 


13 

B 

ly 
ಣ್ರ 
೧ ಟ್‌ 
Bt K 
© 
ತ 
ಟಿ 
ಸಿ ಐ 
yet 6, 
೫ @ 
C23 
ಣು € 
೭ ಎ 
ಡ್‌ ಈ, 
೪ ಜೆ 
ಚ 5 
೫” [ 
He 
33) 


ಣಿ ಡಿ pS 
ಜ್ಯ 0 ದ್ದ ಚ 
ಗ್ರ Se) 
ಣ 3 ಖಿ 
ಇಬ್ರ ವೆ 
ತೊಟ 
೨%) ೧ಎ 12 
Kp" 
p DRE 
ಗ ೧ ಗ ೧ 
(11:02 
ಗ 
0 
(ಆ 4” ಕ 
ಐ ೪ ೫ ಳಿ 
lo AP UY 
ಖು 6. ಲ 
೪ [4 ಆತ 
13 ಗ್ರ [2 17) 
3g 
ಇ @ 4 
B 
೫೭೪ 
ಸಗ್ಗ ತ್ತ 
” ( 
1 B 4 
೪ ym ರ್‌ 
AB Ye 
B 9) 4 
B 2% ot 
ನ್ನ SN 9) 
m ಭ 
ಎ೫2 ಆ ಓ 
y) ಕ್ಮೆ lo, 
1 (3. 7 ¥ 


”: ಿ B ೧4 wl 
ಗ್ರ 5 © 5) 5) 
ಇಜ೪ ಗಟ್ಟಿ 
5S K ೧ 
ಗಸಿ 
| Ya ಸ ರ್‌ ‘Kc 
ಏ IEG 
gs 
py: ನ 2 
BChkE 
s3 ಲಿ ಸ w 
NE ko A 
ು "೯ 1 ಛಿ ಬ್ರ 
peg 3 SE 
°° TH) 3 ಉ` 5 
ನಿ) 1 ಭ್‌ ಇದ 
ಚಿ 1 22) ls ಚು 
ಜಗ್‌ ಕೆವಿ yy: 
2 REE 
[3 3 ಣ್‌ B 
ys (3 60 € © 
1 ¥ p; (3 eR 
B [ (; 13) 
ಲ ನ್‌ (2 ಳ 3 
ಜಸ ಗ್‌ ಭೆ) 
ದಕ್ಕಿದ ತಾ ದು ಜಿ 
qx ಗ್ದ pe: Cc 
| 
MEE IO) 
« CR ASE: 
4 ಬೀ p ಸ; ೫ 
2) ಸಿ 
£ಇ ೦೪% 
ತೆ lo, pa (AR 13 
BC € HE 


್‌ 
ಕ್ಕೆ 


ಅವರ ಸು 
ಛಂ 


ಡಿ 


4 
ಜೀ 


೧೮೪ 


7 ಅಪಿ ರಾ ಕವ 
೧೦ ರಾಜ ವ 


ಕ 


೨ಶಕೂಂಡರು. ಇವರು ೨೫ ವರ್ಷಗಳು 


6 
ಓಂ 


ಶ್ರ 


ಕೃಷ್ಣರಾಜ ಒಡೆಯರ್‌ ಗಣಿಗಳಿಗೆ ಭೇಟಿ ನೀಡಿದಾಗಿನ 


ಚಿತ್ರ 


ಕಾಲ ಸೇವೆ ಸಲ್ಲಿಸಿದ ಮೇಲೆ ಕ್ರಿ.ಶ.೧೯೪೨ರಲ್ಲಿ ನಿವೃತ್ತಿ ಹೊಂದಿದರು. ಕಿರಿಯ 
ಡೊನ್ನೆಲ್‌ ೩೩ ವರ್ಷಗಳ ಕಾಲ ದುಡಿದ ಮೇಲೆ ೧೯೨೬ರಲ್ಲಿ ನಿವೃತ್ತಿ ಪಡೆದರು. 
ಇವರ ಸ್ಥಳದಲ್ಲಿ ಡಾ.ಸ್ಟೋಕ್ಸ್‌ ವೈದ್ಯಕೀಯ ಜಗತ್ತಿನಲ್ಲಿ ಒಳ್ಳೆ ಹೆಸರು ಮಾಡಿದರು. 
೧೯೨೭ರಲ್ಲಿ ಭಾರತದ ವೈಸ್ರಾಯ್‌ ಲಾರ್ಡ್‌ ಇರ್ವಿನ್‌ ಮತ್ತು ಶ್ರೀಮತಿ ಇರ್ವಿನ್‌ 
ಆಸ್ಪತ್ರೆಗೆ ಆಗಮಿಸಿದ್ದರು. ಅದೇ ವರ್ಷ ಸರ್‌.ಮಿರ್ಜಾ ಇಸ್ಮಾಯಿಲ್‌ ಜೊತೆಗೆ ಹೆನ್ರಿ 
ಟೇಲರ್‌ ಕೂಡ ಆಗಮಿಸಿದ್ದರು. ಡಾ.ಸ್ಟೋಕ್ಸ್‌ ಅವರ ಉಸ್ತುವಾರಿಯಲ್ಲಿ ಎಲೆಕ್ಟಿಕ್‌ 
ಸ್ಪರಿಲೈಸರ್‌ ಕೋಣೆಯನ್ನು ಹೊಸದಾಗಿ ನಿರ್ಮಿಸಲಾಯಿತು. ಇದನ್ನು ನೋಡಿದ 
ಸರ್‌.ಮಿರ್ಜಾ ಇಸ್ಮಾಯಿಲ್‌ ಅವರು ಮೈಸೂರಿನ ಸರಕಾರಿ ಆಸ್ಪತ್ರೆಗಳಲ್ಲಿ ವಿದ್ಯುತ್‌ 
ಇರುವ ಕಡೆಯಲ್ಲೆಲ್ಲ ಸ್ಪೆರಿಲೈಸರ್‌ ಕೋಣೆಗಳನ್ನು ನಿರ್ಮಿಸಲು ಯೋಚಿಸುವುದಾಗಿ 
ಹೇಳಿದರು. 

೧೯೩೦ರಲ್ಲಿ ಮಲೇರಿಯಾ ದೊಡ್ಡ ಪ್ರಮಾಣದಲ್ಲಿ ಕಾಣಿಸಿಕೊಂಡ ಕಾರಣ 
೧೯೩೨ರಲ್ಲಿ ಸೊಳ್ಳೆ ನಿವಾರಣೆ ವಿಭಾಗ ಪ್ರಾರಂಭಿಸಲಾಯಿತು. ೧೯೩೩ರಲ್ಲಿ ಆಧುನಿಕ 
ಕ್ಷ-ಕಿರಣವನ್ನು ಸ್ಥಾಪನೆ ಮಾಡಲಾಗಿ, ಇದರ ಮೂಲಕ ಸಿಲಿಕೊಸಿಸ್‌ ರೋಗದ 
ಬಗ್ಗೆ ಮೊದಲ ಬಾರಿಗೆ ಸಂಶೋಧನೆ ಪ್ರಾರಂಭವಾಯಿತು. ಇದೇ ವರ್ಷದಲ್ಲಿ ಡಾ. 
ರೋಹನ್‌ಟ್ರ ಹೊಸದಾಗಿ ಸೇರಿಕೊ೦ಡರು. ಮುಂದಿನ ವರ್ಷ ೧೯೩೫ರಲ್ಲಿ ಇನ್ನೊಬ್ಬ 
ವೈದ್ಯ ಚಾಫ್ಲಿನ್‌ ಸೇರಿಕೊಂಡರು. ಇವರು ಮುಂದಿನ ದಿನಗಳಲ್ಲಿ ನ್ಯುಮೊಕೊನಿಯೋಸಿಸ್‌ 
ಬಗ್ಗೆ ಸಂಶೋಧನೆಯನ್ನು ನಡೆಸಿ ಪ್ರಪಂಚದಾದ್ಯಂತ ಹೆಸರು ಪಡೆದರು. ಅದೇ 
ವರ್ಷ ಭಾರತೀಯ ವೈದ್ಯರಾದ ಡಾ.ಜಾನ್‌ ಕೂಡ ಸೇರಿಕೊಂಡರು. ೧೯೩೬- 
೩೭ರಲ್ಲಿ ಡಾ.ರೋಹನ್‌ಟ್ರಿಯವರು ಕೊಕ್ಕೆ ಹುಳುಗಳಿಗಾಗಿ ಉಪಯೋಗಿಸುವ ಔಷಧಿಗಳ 
ಬಗ್ಗೆ ಸಂಶೋಧನೆ ನಡೆಸಿ, ಡಬ್ಲಿನ್‌ ವಿಶ್ವವಿದ್ಯಾಲಯದಿಂದ ಎಂ.ಡಿ. ಪದವಿ ಪಡೆದರು. 
ಇದೇ ಕಾಲದಲ್ಲಿ ಆಸ್ಪತ್ರೆಯ ಪಕ್ಕದಲ್ಲಿಯೆ ಕೊಕ್ಕೆಹುಳು ರೋಗಿಗಳಿಗೆ ಒಂದು ದೊಡ್ಡ 
ಶೆಡ್ಡು ಕಟ್ಟಿಲಾಗಿ ಅದನ್ನು ಸ್ಥಳೀಯರು "ರೋಹನ್‌ಟ್ರಿ ಪೂಚಿ ಶೆಡ್‌' (ರೋಹನ್‌ಟ್ರಿ 
ಹುಳು ಶೆಡ್‌) ಎಂದು ಕರೆಯುತ್ತಿದ್ದರು. 

೧೯೩೮ರ ಜನವರಿಯಲ್ಲಿ ಡಾ.ರೋಹನ್‌ಟ್ರಿ ಅವರು ಮುಖ್ಯ ವೈದ್ಯಾಧಿಕಾರಿಯಾಗಿ 
ನೇಮಕಗೊಂಡರು. ಆ ವರ್ಷ ಆಸ್ಪತ್ರೆಯನ್ನು ಇನ್ನಷ್ಟು ವಿಸ್ತರಿಸಲಾಯಿತು. ಹೊಸ 
ವಾರ್ಡ್‌ಗಳು, ಹೊಸ ಶಸ್ತ್ರಚಿಕಿತ್ಸೆ ಕೋಣೆ, ವಿದ್ಯುತ್‌, ಅಡಿಗೆ ಕೋಣೆ ಮತ್ತು 
ಹೊರರೋಗಿಗಳ ವಿಭಾಗವನ್ನು ಇನ್ನಷ್ಟು ವಿಸ್ತರಿಸಲಾಯಿತು. ಅದೇ ವರ್ಷ ಡಾ.ಡನ್‌ಕೆದ್ಸೆ 
ಎ೦ಬ ವೈದ್ಯರು ಹೊಸದಾಗಿ ಸೇರಿಕೊ೦ಡರು. ೧೯೪೦-೫೨ರ ನಡುವೆ ಆಸ್ಪತ್ರೆಯ 
ಹೆಸರು ದೇಶದಲ್ಲಿಯೆ ಉನ್ನತ ಮಟ್ಟಕ್ಕೆ ತಲುಪಿತು. ಡಾ.ರೋಹನ್‌ಟ್ರಿ, ಡಾ.ಡನ್‌ಕೆದ್ದೆ 
ಮತ್ತು ಡಾ.ಚಾಪ್ಲಿನ್‌ ಅವರು ಇದಕ್ಕೆ ಮುಖ್ಯ ಕಾರಣರಾಗಿದ್ದರು. ೧೯೪೦ರಲ್ಲಿ ಬ್ರಿಟಿಷ್‌ 
ಸಂಜಾತರಾದ ಮಿ.ಕ್ರಾಪ್ಟನ್‌ ಆಸ್ಪತ್ರೆಯನ್ನು ನೋಡಿ ತುಂಬ ಉತ್ಸಾಹದಿಂದ ಈ 


೫೪ / ಸುವರ್ಣ ಕಥನ 


ಆಸ್ಪತ್ರೆ ಟಿಪಿಕಲ್‌ ಮೈಸೂರು ರಾಜ್ಯವನ್ನು ಪ್ರತಿಬಿಂಬಿಸುತ್ತಿದೆ' ಎಂದು ಉದ್ಗಾರ 
ತೆಗೆದಿದ್ದರು. ಆ ಕಾಲಕ್ಕೆ ಯಾವುದೇ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ರೋಗಿಗಳು ಬ೦ದರೂ, 
ವೈದ್ದರು ಶಸಚಿಕಿತೆಯನ್ನು ಸಫಲವಾಗಿ ನಡೆಸುತ್ತಿದ್ದರು. ೧೯೫೧ರಲ್ಲಿ ಆಸ್ಪತ್ರೆಯನ್ನು 
ಅ ಈ ಬು ಎ a 
ನೋಡಿದ ವಿಶ್ವ ಆರೋಗ್ಯ ಸಂಸ್ಥೆ ಪ್ರತಿನಿಧಿ ಡಾ.ಹಬ್ಬಬರ್ಗ್‌ ಅವರು ಭಾರತದಲ್ಲಿ 
ನಾನು ನೋಡಿದ ಅತ್ಯಂತ ಸ್ವಚ್ಛ ಮತ್ತು ಆಧುನಿಕ ಸವಲತ್ತುಗಳುಳ್ಳ ಆಸ್ಪತ್ರೆ' ಇದು 
ಎಂದು ಪ್ರಶಂಸಿಸಿದ್ದರು. 

ಡಾ.ರೋಹನ್‌ಟ್ರಿಯವರ ಜೊತೆಗೆ ಇನ್ನೂ ಅನೇಕ ವೈದ್ಯರು ಹೊಸಹೊಸ ಶೋಧನೆ 
ಗಳನ್ನು ಮಾಡಿ ವರದಿಗಳನ್ನು ಪ್ರಕಟಿಸಿದರು. ಡಾ.ಚಾಫ್ಲಿನ್‌ ಅವರು ಉದ್ಯೋಗಕ್ಕೆ 
ಸಂಬಂಧಪಟ್ಟ ರೋಗಗಳಿಗಾಗಿ ಔಷಧಿಗಳ ಸಂಶೋಧನೆ ನಡೆಸಿದರು. ಮುಖ್ಯವಾಗಿ 
ಪರಿಸರ ಆರೋಗ್ಯ ಮತ್ತು ನ್ಯುಮೊಕೊನಿಯೋಸಿಸ್‌ ಬಗ್ಗೆ ವರದಿಗಳನ್ನು ಪ್ರಕಟಿಸಿದರು. 
ಗಣಿ ಕಾರ್ಮಿಕರು ಮೂರ್ಛೆ ಹೋಗುವುದರ ಬಗ್ಗೆಯೂ ಸಂಶೋಧನೆ ನಡೆಸಿದರು. 
ಆಳದ ಗಣಿಗಳಲ್ಲಿ ಉಂಟಾಗುವ ಉಷ್ಣತೆಯಿ೦ದ ಕಾರ್ಮಿಕರ ಮೇಲೆ ಯಾವ ರೀತಿಯ 
ಪರಿಣಾಮಗಳು ಬೀರುತ್ತವೆ ಎನ್ನುವುದರ ಬಗ್ಗೆಯೂ ವರದಿಗಳನ್ನು ಪ್ರಕಟಿಸಲಾಯಿತು. 
ಈ ವರದಿಗಾಗಿ ಡಾ.ಚಾಫ್ಲಿನ್‌ ಮತ್ತು ಡಾ.ಲಿಂಡ್ಸೆ ಅವರಿಗೆ ದಕ್ಷಿಣ ಆಫ್ರಿಕಾದಿಂದ 
೧೯೪೮ರಲ್ಲಿ ಚಿನ್ನದ ಪದಕ ದೊರಕಿತು. 

ಭಾರತದಲ್ಲಿ ಮೊದಲ ಬಾರಿಗೆ ೧೯೪೭ರಲ್ಲಿ ನ್ಯುಮೊಕೊನಿಯೋಸಿಸ್‌ ಬಗ್ಗೆ ವರದಿ 
ಪ್ರಕಟವಾಯಿತು. ಇದೇ ವರ್ಷ ಗಾಯಾಳುಗಳಿಗಾಗಿ ಫಿಸಿಯೊಥೆರಪಿ ವಿಭಾಗವನ್ನು 
ಪ್ರಾರಂಭಿಸಲಾಯಿತು. ಇದರ ಉಸ್ತುವಾರಿಯನ್ನು ಪ್ರಖ್ಯಾತ ವೈದ್ಯ ಡಾ.ಚೊಲಮ್ಸೆ 
ವಹಿಸಿಕೊಂಡರು. ಅದೇ ವರ್ಷದಲ್ಲಿ ಗಣಿ ಮಾಲಿನ್ಯದಲ್ಲಿ ಉಂಟಾಗುವ ಧೂಳಿನ 
ಬಗ್ಗೆಯೂ ಸಂಶೋಧನೆಯನ್ನು ಕೈಗೊಳ್ಳಲಾಯಿತು. ಆಸ್ಪತ್ರೆಯಲ್ಲಿ ಕಾರ್ಮಿಕರಿಗಾಗಿ 
ಪ್ರಥಮ ಚಿಕಿತ್ತೆಯ ಬಗ್ಗೆ ತರಗತಿಗಳನ್ನು ತೆಗೆದುಕೊಳ್ಳಲಾಯಿತು. ಡಾ.ಡನ್‌ಕರ್ಲೆ ಪ್ರಥಮ 
ಚಿಕಿತ್ಸೆಯ ಬಗ್ಗೆ ಕೈಪಿಡಿ ಬರೆದು ಪ್ರಕಟಿಸಿದರು. ೧೯೫೧ರಲ್ಲಿ ಡಾ.ರೋಹನ್‌ಟ್ರ, 
ಡಾ.ಡನ್‌ಕದ್ದೆ ಮತ್ತು ೧೯೫೨ರಲ್ಲಿ ಡಾ.ಚಾಫ್ತಿನ್‌ ಆಸ್ಪತ್ರೆ ಬಿಟ್ಟು ಹೊರಟುಹೋದರು. 
ಅನಂತರ ಡಾ.ಜಫ್ರಿಯವರು ಮುಖ್ಯ ವೈದ್ಯಾಧಿಕಾರಿಯಾಗಿ ನೇಮಕಗೊಂಡರು. 
೧೯೫೬ರಲ್ಲಿ ನಿವೃತ್ತಿಹೊಂದಿದ ಇವರು ಕೊನೆ ಬ್ರಿಟಿಷ್‌ ಮುಖ್ಯ ವೈದ್ಯಾಧಿಕಾರಿ 
ಎನಿಸಿಕೊಂಡರು. ಇವರ ಸ್ಥಳದಲ್ಲಿ ಡಾ.ನಾಗೆಂದನ್‌ ಮೊದಲ ಭಾರತೀಯ ಮುಖ್ಯ 
ವೈದ್ಯಾಧಿಕಾರಿ ನೇಮಕಗೊಂಡರು. ಆದರೆ ಇವರು ಕೇವಲ ಮೂರು ವರ್ಷ ಸೇವೆ 
ಸಲ್ಲಿಸಿ ಆಸ್ಪತ್ರೆ ಬಿಟ್ಟುಹೋದರು. ಅನ೦ತರ ಭಾರತೀಯ ವೈದ್ಯರಾದ ಡಾ.ಕೃಷ್ಣಮೂರ್ತಿ 
ಮತ್ತು ಡಾ.ಶ್ರೀನಿವಾಸ ಐಯಂಗಾರ್‌ ಅವರು ಮುಂದಿನ ಮೂರು ದಶಕಗಳ ಕಾಲ 


ಗಣಿ ಅಭಿವೃದ್ಧಿಯ ಚಾರಿತ್ರಿಕ ಹೆಜ್ಜೆಗಳು / ೫೫ 


೧೯೩೦ರವರೆಗೆ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸಿದ ದಾದಿಗಳ ಬಗ್ಗೆ ಯಾವುದೇ 
ದಾಖಲೆಗಳು ದೊರಕುವುದಿಲ್ಲ. ಶ್ರೀಮತಿ ಹೋಮ್ಸ್‌ ಹೆಸರಿನ ದಾದಿ ಸಜಾ ೧೫ 
ವರ್ಷಗಳ ಕಾಲ ಕೆಲಸ ನಿರ್ಹವಹಿಸಿದುದಾಗಿ ತಿಳಿದುಬರುತ್ತದೆ. ಇವರ ನಂತರ 
ಶ್ರೀಮತಿ ಟೊಬಿಟ್‌ರವರು ೧ ವರ್ಷ ಕೆಲಸ ನಿರ್ವಹಿಸಿದುದಾಗಿ ತಿಳಿಯುತ್ತದೆ. 
ಇದೇ ಸಮಯದಲ್ಲಿ ಆಸ್ಪತ್ರೆಯಲ್ಲಿ ದಾದಿಯರ ತರಬೇತಿಯನ್ನು ನೀಡಲಾಗುತ್ತಿತ್ತು. 
ಆ ಕಾಲಕ್ಕೆ ದೇಶದಲ್ಲಿಯೆ ಮೊದಲ ಬಾರಿಗೆ ಮಹಿಳೆಯರು ಆಸ ಸ್ಪತ್ರೆಯಲ್ಲಿ ಕೆಲಸ 
ನಿರ್ವಹಿಸುತ್ತಿದ್ದರು. ೧೮೯೦ರಲ್ಲಿ ಕೇವಲ ಹತ್ತು ಹಾಸಿಗೆಗಳಿದ್ದ ಆಸ್ಪತ್ರೆ ೧೯೮೦ರ 
ಹೊತ್ತಿಗೆ ೨೭೦ ಹಾಸಿಗೆಗಳನ್ನು ಹೊಂದಿತ್ತು ಜೊತೆಗೆ ಎಲ್ಲಾ ವಿಭಾಗಗಳಲ್ಲೂ ವಿಶೇಷ 
ವೈದ್ಯರು ಆಸ್ಪತ್ರೆಯಲ್ಲಿದ್ದರು. 'ಆಸತ್ರಗೆ ಬರುತ್ತಿದ್ದ ಹೊರ ರೋಗಿಗಳ ಸಂಖ್ಯೆ ದಿನ 
ಒಂದಕ್ಕೆ ೨೦೦೦ಕ್ಕೂ ಮೀರಿತ್ತು ಆಸ್ಪತ್ರೆಯಫ್ಲಿ ನ ವೈದ್ಯರಿಗೆ ತರಬೇತಿಯನ್ನು 
ಕೊಡಲಾಗುತ್ತಿತ್ತು ಭು ವರ್ಷ ಕಾಲ ನಿರಂತರವಾಗಿ ಭಾವನ ಆರೋಗ್ಯದ 
ಶುಶ್ರೂಷೆಯನ್ನು ನೀಡಿದ ಈ ಆಸ್ಪತ್ರೆ ಗತವೈ ಭವದ ನೆನಪುಗಳನ್ನು ಮೆಲಕು ಹಾಕುತ್ತ 
ಕೇಳಲು ಶ್ರ ಇಲ್ಲದೆ ಈಗ ಗಣಿ ತ್ಯಾಜ್ಯ ವಿಷ ಗುಡ್ಡಗಳ. ನಡುವೆ ಒಂದು 
ಅನಾಥ ಸ್ಮಾರಕವಾಗಿ ನಿಂತುಕೊಂಡಿದೆ. 

ಕೋಲಾರ ಪಟ್ಟಣದ ಹೊರವಲಯದಲ್ಲಿ (ಬೆಂಗಳೂರು-ಚೆನ್ನೈ ಹೆದ್ದಾರಿಯ 
ಪಕ್ಕದಲ್ಲಿ) ಗಣಿ ಕಾರ್ಮಿಕರಿಗಾಗಿ ವಿಶೇಷವಾಗಿ ಕಮಲಾ-ನೆಹರು ಸ್ಯಾನಿಟೋರಿಯಂ 
ಆಸ್ಪತ್ರೆಯನ್ನು ಕಟ್ಟಲಾಯಿತು. ಗಣಿಗಳಲ್ಲಿ ಕೆಲಸ ಮಾಡುವುದರಿಂದ ಸಿಲಿಕಾ ಕಾರ್ಮಿಕರ 
ದೇಹ ಸೇರಿ, ಅದು ಉಸಿರುಗೂಡಿನ ಮೇಲೆ ಕುಳಿತು ನಿಧಾನವಾಗಿ ಕೊಳೆತು. 
ತೂತುಗಳಾಗಿ ಕೊನೆಗೆ ರಕ್ತ ಸಾವವಾಗುತ್ತಿತ್ತು ಉಸಿರುಗೂಡು ಎಷ್ಟು ಅಪಾಯಕ್ಕೆ 
ಸಿಲುಕಿದೆ ಎನು ವುದನ್ನು ಪಾಯಿಂಟ್ಸ್‌ ಆಧಾರದಲ್ಲಿ ಗುರುತಿಸಲಾಗುತ್ತಿತ್ತು. ೧ ಪಾಯಿಂಟ್‌ 
ಎಂದರೆ ಉಸಿರುಗೂಡಿನ ಶೇಕಡ '೧೦ರಷ್ಟು ಭಾಗ ತೊಂದರೆಗೆ ಒಳಗಾಗಿದೆ ಎಂದು 
ಅರ್ಥೈಸಲಾಗುತ್ತಿತ್ತು. ೨ ಪಾಯಿಂಟ್‌ ಎಂದರೆ ೨೦ ಭಾಗ. ವೈದ್ಯಕೀಯ ತಪಾಸಣೆ 
ಮಾಡಿದ ವೈದ್ಯರು ಅನೇಕ ಕಾರ್ಮಿಕರನ್ನು ಕೆಲಸಕ್ಕೆ ಅನರ್ಹ ಎಂದು ಘೋಷಿಸುತ್ತಿದ್ದರು. 
ಕೆಲವೊಮ್ಮೆ ಈ ಆಸ್ಪತ್ರೆಗೆ ರೋಗಿಗಳನ್ನು ಕಳುಹಿಸಲಾಗುತ್ತಿತ್ತು. 

ಕೆಲಸ ಕಳೆದುಕೊಂಡ ಕಾರ್ಮಿಕರನ್ನು ಕಂಪನಿ ಅವರ ಊರುಗಳಿಗೆ ಕಳುಹಿಸಿ 
ಬಿಡುತ್ತಿತ್ತು. ಕಾರಣ ಅವರಿಗೆ ಒಳ್ಳೆ ಗಾಳಿ ದೊರಕಿ ಕಾಯಿಲೆ ವಾಸಿಯಾದರೂ 
ಆಗಬಹುದು ಎನ್ನುವುದೇ ಕಂಪನಿಗಳ ಲೆಕ್ಕಾಚಾರ ಅಥವಾ ಅವರು ನರಳಿ 
ಸಾಯುವುದನ್ನು ಇತರ ಕಾರ್ಮಿಕರು ನೋಡದೆ ಇರಲಿ ಎನ್ನುವ ಯೋಚನೆಯೂ 
ಕಂಪನಿ ಆಡಳಿತಕ್ಕೆ ಇತ್ತು ನಿವೃತ್ತಿ ಹೊಂದಿದ ಅಥವಾ ಕೆಲಸದಿಂದ ತೆಗೆದುಹಾಕಿದ 
ಕಾರ್ಮಿಕರು ದಕ್ಷಿಣ ಕರ್ನಾಟಕದಲ್ಲೇ ಇರಬಾರದು ಎಂಬುದಾಗಿ ಕಂಪನಿಗಳು 
ಹೇಳುತ್ತಿದ್ದವು. ಈ ಪ್ರದೇಶದಲ್ಲಿ ತಂಪು ಹವೆ ಇರುವುದರಿಂದ ರೋ ಗಿಗಳಿಗೆ 


೫೬ / ಸುವರ್ಣ ಕಥನ 


ತೊಂದರೆಯಾಗುತ್ತದೆ ಎನ್ನುವುದೇ ಕಾರಣವಾಗಿತ್ತು. ಬಿಸಿ ವಾತಾವರಣ ಸಿಲಿಕೊಸಿಸ್‌ 
ರೋಗಿಗಳಿಗೆ ಒಳ್ಳೆಯದು, ಅದಕ್ಕಾಗಿ ಕಂಪನಿಗಳೇ ಅವರನ್ನು ತಮಿಳುನಾಡಿನಲ್ಲಿ 
ಬಿಟ್ಟು ಬರಲು ಏರ್ಪಾಟು ಮಾಡುತ್ತಿದ್ದವು. 

ಗಣಿಗಳಲ್ಲಿ ಅಪಾಯ: ಆಳವಾದ ಗಣಿ ಸುರಂಗಗಳಲ್ಲಿ ಕೆಲಸ ಮಾಡುವುದೆಂದರೆ 
ಭಾರಿ ಜಿ ಮತ್ತು ಸವಾಲೂ ಕೂಡ. ಇಲ್ಲಿ ಕೆಲಸ ಮಾಡುವ ಕಾರ್ಮಿಕರು 
ಹಲವು ರೀತಿಯ ನೈಸರ್ಗಿಕ ಮತ್ತು ತಾವೇ ಸೃಷ್ಟಿಸಿಕೊಳ್ಳುವ ಆಪತ್ತುಗಳನ್ನು 
ಎದುರಿಸ ಬೇಕಾಗುತ್ತದೆ. ಜೊತೆಗೆ ಯೋಧರಂತೆ ಗಟ್ಟಿ ದೇಹ ದೃಢವಾದ ಮನಸ್ಸೂ 
ಇರಬೇಕು. ಗಣಿಗಳ ಚರಿತ್ರೆಯನ್ನು ಒಮ್ಮೆ ಅವಲೋಕಿಸಿದರೆ ಅದು ನಿಜವೆನಿಸುತ್ತದೆ. 
ಅತ್ಯಂತ ಆಳವಾದ ಚಾಂಪಿಯನ್‌ ಗಣಿಗಳು ೩೨೩೦ ಮೀಟರ್‌ ಆಳ ಹೋಗಿದ್ದು, 
ಎಲ್ಲಾ ಗಣಿಗಳ ಶಾಫ್ಟ್‌ಗಳು, ಸುರಂಗಗಳು, ವಿ೦ಜುಗಳು ಮತ್ತು ರೈಸುಗಳನ್ನು ಒಟ್ಟು 
ಕೂಡಿಸಿದಾಗ ೧೮೪೭ ಕಿ.ಮೀ. ಉದ್ದವಾಗುತ್ತದೆ. ಈ ಆಳದ ಗಣಿಗಳಲ್ಲಿ ಕೆಲಸ 
ನಿರ್ವಹಿಸುವಾಗ ದಿನನಿತ್ಯವೂ ಎದುರುಗೊಳ್ಳುವ ಅಪಘಾತಗಳೆಂದರೆ; ಶಿಲಾಸ್ಫೋಟ 
ಗಳು, ಯಂತ್ರಗಳು ಹಾಳಾಗುವುದು, ಕಾರ್ಮಿಕರ ತಪ್ಪುಗಳಿಂದ ಸಂಭವಿಸುವ 
ಅಪಘಾತಗಳು, ನೀರಿನ ಪ್ರವಾಹ, ಉಷ್ಣತೆ ಮತ್ತು ವಿದ್ಯುತ್‌ನಿಂದ ಕಾಣಿಸಿಕೊಳ್ಳುವ 
ಬೆಂಕಿ ಅಪಘಾತಗಳು. 

ಬೆಂಕಿಯ ಅಪಘಾತಗಳು ಕಡಿಮೆ ಕಾಣಿಸಿಕೊಂಡರೂ ತೀವ್ರ ರೀತಿಯ ಎಚ್ಚರಿಕೆ 
ಗಳನ್ನು ತೆಗೆದುಕೊಳ್ಳಲಾಗುತ್ತಿತ್ತು. ಪಂಪುಗಳಿಂದ ಗಣಿಗಳ ಒಳಕ್ಕೆ ದೂಡುವ ಗಾಳಿಯಿಂದ 
ಬೆಂಕಿ ಅತಿವೇಗವಾಗಿ ಹರಡುತ್ತಿತ್ತು. ಸುರಂಗಗಳಲ್ಲಿ ಗಾಳಿ ಕಡಿಮೆ ಇರುವುದರಿಂದ 
ಇಂಗಾಲ ಡೈಆಕ್ಸೈಡ್‌ ತುಂಬಿಕೊಂಡು ಕಾರ್ಮಿಕರು ಉಸಿರಾಡಲಾಗದೆ ತೊಂದರೆ 
ಗೊಳಗಾಗುವುದು ಸಾಮಾನ್ಯವಾಗಿತ್ತು. ಸುರಂಗಗಳಲ್ಲಿ ಶಿಲೆಗಳು ಕುಸಿಯದಂತೆ 
ತಡೆಹಿಡಿಯಲು ನಿಲ್ಲಿಸಿರುವ ಮರದ ದಿಮ್ಮಿಗಳು ಮತ್ತು ಯಂತ್ರಗಳಿಗೆ ಬೆಂಕಿ ತಗುಲಿದರೆ 
ಹೆಚ್ಚು ನಷ್ಟವಾಗುತ್ತಿತ್ತು. ಬೆಂಕಿಯ ಅಪಘಾತಗಳು "ಲೆಕಕ್‌ ಶಾರ್ಟ್‌ ಸರ್ಕ್ಯೂಟ್‌, 
ಬ್ಲಾಸಿಂಗ್‌ ಮಾಡುವುದು, ಕಾರ್ಮಿಕರು ಎಚ್ಚರಿಕೆ ವಹಿಸದೆ ಯಂತ್ರಗಳ ಜೊತೆಗೆ 
ಕೆಲಸ ಮಾಡುವುದು, ಕೆಲವು ಕಿಡಿಗೇಡಿ ಕಾರ್ಮಿಕರು ಬೇಕೆಂತಲೇ ಸೃಷ್ಟಿಸುವ ತೊಂದರೆ 
ಗಳು ಮತ್ತು ಸುರಂಗಗಳಲ್ಲಿ ಬೆಂಕಿ ಉರಿಸುವುದು ಇತ್ಯಾದಿ. ಈ ಅಪಘಾತಗಳನ್ನು 
ತಡೆಗಟ್ಟಲು. ೧೯೩೨ರಲ್ಲಿ ಕೇಂದ್ರ ಸರಕಾರದಿಂದ ಕೇಂದ್ರ ಗಣಿ ರೆಸ್ಕ್ಯೂ ನಿಲ್ದಾಣವನ್ನು 
ಸ್ಥಾಪಿಸಲಾಗಿತ್ತು. ಈ ಘಟಕದ ಮೊದಲ ಅಧಿಕಾರಿ ಜಿ. ಬೆನ್‌ವೈಟ್‌ ಆ ಗಣಿಗಳಲ್ಲಿ 
ಕಾರ್ಯ ನಿರ್ವಹಿಸಲು ಗಟ್ಟಿಮುಟ್ಟಾದ, ದೃಢ ಮನಸ್ಸು ಮತ್ತು ಹೆಚ್ಚು ು ಆರೋಗ್ಯವುಳ್ಳ 
ಯುವಕರನ್ನು ಮಾತ್ರ ಆಯ್ಕೆ ಮಾಡಿಕೊಂಡರು. 

ಕೆಜಿಎಫ್‌ನ ಈ ಘಟಕಕ್ಕೆ ಇಂಗ್ಲೆಂಡಿನಲ್ಲಿ ತಯಾರಿಸಿದ ಅನೇಕ ರೀತಿಯ ಯಂತ್ರ 
ಗಳನ್ನು ತರಿಸಿಕೊಳ್ಳಲಾಯಿತು. ಮೊದಲ ಬಾರಿಗೆ ಹಲವು ಏಭಾಗಗಳಲ್ಲಿ ಪರಿಣತಿ 


ಗಣಿ ಅಭಿವೃದ್ಧಿಯ ಚಾರಿತ್ರಿಕ ಹೆಜ್ಜೆಗಳು / ೫೭ 


ಹೊಂದಿದ ಅಧಿಕಾರಿಗಳನ್ನು ನೇಮಿಸಿಕೊಳ್ಳಲು ಪ್ರತಿಯೊಂದು ಗಣಿಯಿಂದಲೂ 
ಇಬ್ಬರಂತೆ ಒಟ್ಟು ೨೪ ಅಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ವಿಶೇಷ 
ತರಬೇತಿಯನ್ನು ನೀಡಲಾಯಿತು. ಭಾರತದ ಇತರ ಗಣಿಗಳ ಅಧಿಕಾರಿಗಳೂ ಇಲಿಗೆ 
ಬ೦ದು ತರಬೇತಿ ಪಡೆಯುತ್ತಿದ್ದರು. ೧೯೨೩-೮೦ರ ನಡುವೆ ಅನೇಕ ಕಂಪನಿಗಳ 
೧೦೬೩ ಅಧಿಕಾರಿಗಳಿಗೆ ಈ ಘಟಕದಲ್ಲಿ ತರಬೇತಿ ನೀಡಲಾಯಿತು. ದುರಂತವೆಂದರೆ 
ಅಪಘಾತ ರಕ್ಷಣೆಯ ತ೦ಡಗಳೇ ದುರಂತದಲ್ಲಿ ಸಿಲುಕಿಕೊಳ್ಳು ೃತ್ರಿದ್ದವು. ಅಪಘಾತವಾದಾಗ 
ಆ ವಲಯ ತಲುಪುವುದೇ ದೊಡ್ಡ ಸಾಹಸ ವಾಗುತ್ತಿತ್ತು. ವಿರಾಗ ಡಬ್ರೂ.ಟಿ.ಓ. 
ಕಟ್ಟಡಗಳಿಗೆ ೨೦೦೧ ಸೆಪ್ಟಂಬರ್‌ ೧೧ ರಂದು ವಿಮಾನಗಳು ಡಿಕ್ಕಿ ಹೊಡೆದು ಬೆಂಕಿ 
ಹೊತ್ತಿಕೊಂಡಾಗ ಅಪಾಯದಿಂದ ಪಾರು ಮಾಡುವ ತಾವು ಬದುಕಿ ಹಿಂದಕ್ಕೆ 
ಬರುವುದಿಲ್ಲವೆಂದು ತಿಳಿದಿದ್ದರೂ ೩೦೦ಕ್ಕಿಂತ ಹೆಚ್ಚು ಅಧಿಕಾರಿಗಳು ಕಟ್ಟಡದ ಒಳಗೆ 
ನುಗ್ಗಿ ಪ್ರಾಣ ಕಳೆದುಕೊಂಡರು. ಇಂತಹ ಅನೇಕ ದುರಂತಗಳು ಪ್ರಪಂಚದಾದ್ಯಂತ 
ಸಂಭವಿಸುತ್ತಲೆ ಇರುತ್ತವೆ. 

ಇಂತಹ ಪರಿಸ್ಥಿತಿಗಳಲ್ಲಿ ಸಿಕ್ಕಿಕೊಂಡ ಕಾರ್ಮಿಕರಿಗೆ ಆಮ್ಲಜನಕ ದೊರಕದೇ 
ಹೋಗಿ ಪ್ರಾಣ ಕಳೆದುಕೊಳ್ಳುವುದು ಸಾಮಾನ್ಯ ಕೆಲವು ಸಲ ಆಮ್ಲಜನಕ ಕೊಂಡೊಯ್ದು 
ದ್ದರೂ ಅದು ಮುಗಿದುಹೋಗಿ ಪ್ರಾಣ ಕಳೆದುಕೊಳ್ಳಬೇಕಾಗುತ್ತದೆ. ಸಾವಿರಾರು ಅಡಿಗಳ 
ಕೆಳಗೆ ಕಾರ್ಮಿಕರ ಒಂದು ಗುಂಪು ಸಿಕ್ಕಿಕೊಂಡರೆ, ಅವರನ್ನು ನೆಲದ ಮೇಲಕ್ಕೆ 
ತರಲು ಅನೇಕ ಕಾರ್ಮಿಕರು ಒಟ್ಟುಗೂಡಿ ಕೆಲಸವನ್ನು ನಿರ್ವಹಿಸಬೇಕಾಗುತ್ತದೆ. 
ವಿದ್ಯುತ್‌ ಕಡಿತವಾದರ೦ತೂ ಇನ್ನೂ ಹೆಚ್ಚು ಶ್ರಮ ಪಡಬೇಕಾಗುತ್ತಿತ್ತು. ಸುರಂಗಗಳ 
ಕಗ್ಗತ್ತಲ ಸಾಗರದಲ್ಲಿ ಕಾರ್ಮಿಕರು ಸಾವಿರಾರು ಅಡಿಗಳು ದೂರವನ್ನು ಸುತ್ತಿ ಬಳಸಿ, 
ಹತ್ತಿ ಇಳಿದು ಬರಬೇಕಾಗುತ್ತದೆ. ೧೯೮೦ರವರೆಗೆ ೧೦೧ ಬೆಂಕಿ ಅಪಘಾತಗಳು 
ಸಂಭವಿಸಿರುವುದಾಗಿ ತಿಳಿದುಬರುತ್ತದೆ. ೧೯೩೧ ಮೇ ೨೪ರಂದು ನಂದಿದುರ್ಗ 
ಗಣಿಗಳಲ್ಲಿ ಒಂದು ದೊಡ್ಡ ಅಪಘಾತ ಸಂಭವಿಸಿತ್ತು. ಇಲ್ಲಿ ಕಾಣಿಸಿಕೊಂಡ ಬೆಂಕಿ 
ಒಂದು ತಿಂಗಳವರೆಗೂ ಉರಿಯುತ್ತಲೇ ಇತ್ತು ಈ ಅನಾಹುತದಲ್ಲಿ ೫೨ ಕಾರ್ಮಿಕರು 
ಅಸು ನೀಗಿದ್ದರು. ಗಿಪರ್ಡ್‌ ಶ್ಯಾಫ್ಟ್‌ನ ೬೪ನೇ ಹಂತದಲ್ಲಿ ಕಾಣಿಸಿಕೊಂಡ ಬೆಂಕಿಯನ್ನು 
೧೦ ಗಂಟೆಗಳ ಒಳಗೆ ನಂದಿಸಿದರೂ ೯ ಕಾರ್ಮಿಕರು ಪ್ರಾಣ ಕಳೆದುಕೊಂಡಿದ್ದರು. 
ಇದೇ ಗಣಿಯಲ್ಲಿ ೧೯೪೨ ಮೇ ತಿಂಗಳಲ್ಲಿ ಕಾಣಿಸಿಕೊಂಡ ಬೆಂಕಿ ಅದೇ ವರ್ಷ 
ಡಿಸೆಂಬರ್‌ ತಿಂಗಳುವರೆಗೂ ಉರಿಯುತ್ತಲೇ ಇತ್ತು. ೧೯೩೭ ಫೆಬ್ರವರಿ ೬ರಂದು 
ಹೆನ್ರಿ ಶ್ಯಾಫ್ಟ್‌ನಲ್ಲಿ ಬೆಂಕಿ ಕಾಣಿಸಿಕೊಂಡು ಕಾರ್ಮಿಕರು ಒಮ್ಮೆಲೆ ಗಾಬರಿಗೊಂಡು 
ಓಡಿ ಬಂದು ಕೇಜ್‌ನಲ್ಲಿ ಸೇರಿಕೊಳ್ಳುವ ನೂಕುನುಗ್ಗಲಿನಲ್ಲಿ ಒಬ್ಬ ಕಾರ್ಮಿಕ ಕಾಲು 
ತಪ್ಪಿ ಶ್ಯಾಫ್ಟ್‌ ಕೆಳಕ್ಕೆ ಬಿದ್ದು ಪ್ರಾಣ ಕಳೆದುಕೊಂಡ. "ಗಣಿ ಚರಿತ್ರೆಯಲ್ಲಿ ಒಟ್ಟು ೭೫ 
ಇರ್‌ 'ಬೆಂಕೆ "ಅಪಘಾತಗಳಲ್ಲಿ ಪ್ರಾಣ ಕಳೆದುಕೊಂಡಿರುವುದಾಗಿ ತಿಳಿದುಬರುತ್ತದೆ. 


೫೮ / ಸುವರ್ಣ ಕಥನ 


ಏಷ್ಯಾದಲ್ಲೇ ಮೊದಲ ವಿದ್ಯುತ್‌ ಸಂಪರ್ಕ: ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ 
ಹುಟ್ಟುವ ಕಾವೇರಿ ನದಿ ಶಿವನಸಮುದ್ರದಲ್ಲಿ ಗಗನಚುಕ್ಕಿ ಮತ್ತು ಭರಚುಕ್ಕಿ ಹೆಸರಿನ 
ತೊರೆಗಳಾಗಿ ೪೧೦ ಅಡಿಗಳ ಆಳಕ್ಕೆ ಧುಮುಕುತ್ತವೆ. ಸೋ ಕತ] ಇಲ್ಲಿಂದ 
ವಿದ್ಯುತ್‌ ಪಡೆಯುವುದರ ಬಗ್ಗೆ ಬೆ ಜ್‌ ಮಾಡಿದ್ದರೂ ಅಂದಿನ ತಂತ್ರಜ್ಞಾನದಿಂದ 
ಅದು ಸಾಧ್ಯವಾಗಿರಲಿಲ್ಲ. ಜಾನ್‌ಟೇಲರ್‌ ಕಂಪನಿಗೆ ಆ ಕಾಲಕ್ಕೆ ತೀರ ಕಡಿಮೆ 
ವಿದ್ಯುತ್‌ ಬೇಕಾಗಿದ್ದು, ಕಂಪನಿ ಹೆಚ್ಚು ಹಣವನ್ನು ತೊಡಗಿಸಲು ತಯಾರಿರಲಿಲ್ಲ. 
ಮೈಸೂರು ಮಹಾರಾಜರು ಸಹ ಮೊದಲಿಗೆ ಜಲವಿದ್ಯುತ್‌ ಸ್ಥಾವರವನ್ನು ಸ್ಥಾಪಿಸಲು 
ಒಲವು ತೋರಲಿಲ್ಲ. ದೂರದಿಂದ ವಿದ್ಯುತ್‌ ಹರಿಸುವ ವಿಧಾನಗಳು Hors ಹೊಸ 
ಯೋಜನೆಗಳಾಗಿದ್ದವು. ೧೮೯೦ರಲ್ಲಿ ಅಮೆರಿಕ ಮತ್ತು ಯುರೋಪ್‌ ದೇಶಗಳಲ್ಲಿ 
ಜಲವಿದ್ಯುತ್‌ ಆರಂಭವಾಗಿತ್ತು. ಇದಾದ ಕೇವಲ ೧೨ ವರ್ಷಗಳಲ್ಲಿ ಕಠಿಣವಾದ 
ಸ್ನ ಏಷ್ಯಾ ಸೂರು ಮಹಾರಾಜರಿಗೆ ಸಲ್ಲುತ್ತದೆ. 

೧೮೯೯ರಲ್ಲಿ ಲಾಬನೀರ್‌ ಎಂಬ ಎಂಜಿನಿಯರನ್ನು ಮಹಾರಾಜರು ಅಮೆರಿಕದ 


ಮತ್ತು ಇತರ ಜಲವಿದ್ಯುತ್‌ ಯೋಜನೆಗಳ ಳ ಅಧ್ಯಯನಕ್ಕಾಗಿ ಕಳುಹಿಸಿ 


ಆ) 


ನಯಾಗಾರಾ ಮ 


ಟರು. 


3%: 
£! 


ವನಸಮುದ್ರದಲ್ಲಿ ವಿದ್ಯುತ್‌ ಉತ್ಪಾದನೆ ಮಾಡಿ ಕೆಜಿಎಫ್‌ಗೆ ತಂದು 


ವನಸಮುದ್ರದಿಂದ ಕೆಜಿಎಫ್‌ವರೆಗೆ (೧೪೦ ಕಿ.ಮೀ. ದೂರ) ೩೩ ಕಿಲೋವ್ಯಾಟ್‌ 
ಸಂಪರ್ಕದ ಕ೦ಬಗಳನ್ನು ನಿಲ್ಲಿಸಲು ಜಾನ್‌ ಟೇಲರ್‌ ಕಂಪನಿ ಜೊತೆಗೆ ಒಪ್ಪಂದ 
ಮಾಡಿಕೊಳ್ಳಲಾಯಿತು. ವ್ರ ಒಪುಂದ ಕಂಪನಿಯ ರಿಸ್ಕ್‌ ಎಂದೇ ಪರಿಗಣಿಸಲಾಗಿತ್ತು 
ಜೊತೆಗೆ ೩೩ ಕಿಲೋವ್ಯಾಟ್‌ ಕಂಬ ಗಳನ್ನು ನಿಲ್ಲಿಸಿದ. ಮೇಲೆ ಎದ್ಯುತ್‌ ಹಾಯದೆ 
ಹೋದರೂ ಅಮೆರಿಕ ಕಂಪನಿ ಅದಕ್ಕೆ ಹೊಣೆಯಲ್ಲ ಎನ್ನುವ ಷರತ್ತನ್ನು ಒಪ್ಪಿಕೊಳ್ಳ 


ಗಣಿ ಅಭಿವೃದ್ಧಿಯ ಚಾರಿತ್ರಿಕ ಹೆಜ್ಜೆಗಳು /೫೯ 


೧೩ 


ಯಿ 
Ad 
© ಹಾ 


ದು ಆ ಕಾಲಕ್ಕೆ ಪಪಂ 


ಇ 


೪ 


eA 
= 


ಶಿವನಸಮುದದಿಂದ ಕೆ 
ರಿಂದ ಒಟು, ೪೨ ಮೆಗಾವಾ! 


ಎ 
ಡಾ 


ಗಾಡಿ. ಕುದುರೆಗ 


ರುಂತ್ರಗಳ 


o 


ು೦ದ 


ತನಕ ರೈಲಿನಲ್ಲಿ ಬಂದವು. ಮುಂದೆ ಎತಿ 
ಲ್‌ 5 
ು೦ತ್ರಗಳನ್ನು ಗಣಿ ಒಳಗೆ ನಿ 


ಇಂಗೆಂಡಿನಿಂದ ಸಮುದ್ರದ ಮೂಲಕ ಸಾಗಿಸಿ ತಂದ 


ಜೋಡಿಸಿ ದೈತ್ಯಾಕಾರದ 


ಮೂಲಕ ತರಲಾಯಿ 


ಆ... 1 
3೬087 
op < ಕ 
೧ಸಕ್ಛೆ ಣೆ 8ಜಿ 
“ES ಶಿ 
೪) ಎಲ್ಲ NH 
Bae Ie 
Oo ೮೧ ೮೨೫ 
೪೬% ಲ ೫ 3 
ಜ್‌ ಚ 
REE, ಧ್ಯ 
ಕನಡ 
(CSN ಆ [3 
Oo £ ABP 
(5 ಇ © 
೦ ಛಿ ನ ಟಿ. 
Io 8% 2B 
ಗ” wm BG 6c 
ಣಿ 9 0 1% `ೌ 
೨3%] 
ತಿ | fg B&B 
ಶ್‌ ೪ ಟಿ 
fel ತಿ pA) B, ಸ 
GBA 
ಇ. ಸೂಲ ಬನನ 
1 ೧ 
ತ ಸಾ ಟ್‌ 
ಜನ ಟ್‌ ಬ) 
ಆ. "ಪ ಟ್ರ 
0 ಗ 4 
1 ೧ ಇ ಗಢ್ತ ಆ 
ತ ಜಿಟ್ಚಷ್ಟಿ ದ್ದ 4 
ಕ್ಷ ಎಟ್‌ 
4 1ಜಿ 5 


ತ್ಯ 


ಲ್‌ ರಾಟೆಯ ಹಗ್ಗ) ದೈ 


ರ 


ವಿರಾರು ಅಡಿಗಳ ಆಳ ಪಂಜ 


ಸಾ 
ಯಂತ್ರ 


ಟಗಳು(Rock 


ಆಗಾ 
ಇ 


ತ್ರಿ: ಗಣಿಗ 


ನ 
ಬ 


ಶಿಲಾಸ್ಫೋಟಗಳ ಬೆ 


0 ಅಥವಾ 


ಸೋಟ( ಗಿ burs 


ವಾಯು 


ಕೆ 
ಕ್ರ 


BW 
Rs 
© 
Re 
"5B 
7. ೫ % 
© > ಆ) 
ಛಿ ¥ % ¢ 
ಕಾ RW 
೧8 
ಹಿ e 
pp ತೆ 
ys (4 
© ಸ ಸೇ 
3% 
be ©) ಹ 
5) 2 ಇ 
೧ 4 ೫3 
BBB 
O x ೆ6ಉ 
(3 5) ಳೆ 
4. ೧ 
B Py F 
AR 
ಹೀ (5 4 
3 ೧ 
ಚಿ ಭ A 
fe) ¥ le 
AE 
9p 
ಟ್ಟ Ky 
1 ಗ್ರ B 
2 1B: %3 
ತಿ ©) ke 
1) ಎ 
2] 0೦ ೫ 
(1 Ye: ಮಿ 


ತತ 


© 


3 ಇ PO 


13೬. ನ ಶಿಲೆಗಳಿಗೆ ಬ್ಲಾಸ್ಟಿಂಗ್‌ ಇಟ್ಟ ಮೇಲೆ ಅವು ) ಸ್ಫೋಟಗೊಳ್ಳುವವರೆಗೆ 
ಸುರಕ್ಷಿತ ಸ್ಥ ಸ್ಥಳದಲ್ಲಿ ಕಾಯುತ್ತಿರುವ. ಯುರೋಪ್‌ ಅಧಿಕಾರಿಗಳು "ಮತ್ತುಇಂಡಿಯನ್‌ 
ಕಾರ್ಮಿಕರು 


ಕ್ರಿ.ಶ.೧೯೬೨ರಲ್ಲಿ ಚಾಂಪಿಯನ್‌ ಗಣಿ ಒಂದರಲ್ಲಿಯೇ ೪೪ ಭಾರಿ ಶಿಲಾಸೋಟ 
ಗಳು ಕಾಣಿಸಿಕೊಂಡು ೮೫೧ ಸಲ ನೆಲ ಕಂಪಿಸಿತು. ಗಣಿಗಳಲ್ಲಿ ಸಂಭವಿಸುವ ಈ 
ಶಿಲಾಸ್ಫೋಟಗಳಿಗೆ ಕೆಲಮೊಮ್ಮೆ ಇಡೀ ಕೆಜಿಎಫ್‌ ನಗರವೇ ನಡುಗಿಹೋಗುತ್ತಿತ್ತು 
ಗಣಿಗಳಲ್ಲಿ ಮುಖ್ಯವಾಗಿ ಗ ಕುಸಿಯದಂತೆ ಶಿಲೆಗಳಿಗೆ ಆಧಾರವಾಗಿ 
ನಿಲ್ಲಿಸುತ್ತಿದ್ದ ಮರದ ದಿಮ್ಮಿಗಳು ಮತ್ತು ಸಿಮೆ೦ಟ್‌ ಗೋಡೆಗಳು ಭಾರಕ್ಕೆ ತಾಳಲಾರದೆ 
ಕುಸಿಯುವುದರಿಂದ ಶಿಲಾಸ್ಫೋಟಗಳು ಸಂಭವಿಸುತ್ತಿದ್ದವು. ಸಾಮಾನ್ಯವಾಗಿ ಚಿನ್ನವಿರುವ 
ಬೆಣಚು ಶಿಲೆಗಳು ೧ಮೀ ರಿ೦ದ ೬ಮೀ. ಅಗಲವಿದ್ದು ನೆಲದ ಮೇಲೆ ೪೦ ರಿಂದ ೪೫ 
ಡಿಗಿಗಳ ಓರೆಯಾಗಿದ್ದು, ಆಳಹೋದಂತೆ ಓರೆ ಜಾಸ್ತಿಯಾಗುತ್ತಿತ್ತು. ಈ ಚಿನ್ನವಿರುವ 
ಶಿಲೆಗಳನ್ನು ತೆಗೆದುಕೊಂಡು ಖಾಲಿಯಾದ ಸ್ಥಳಗಳಲ್ಲಿ ಆಧಾರಕ್ಕಾಗಿ ಮರದ ಕಂಬಗಳು 
ಮತ್ತು ಕಾಂಕ್ರೀಟ್‌ ಗೋಡೆಗಳ ಳನ್ನು ಅಥವಾ "ಗಾನೈಟ್‌ ಶಿಲೆ ೪ನ್ನು ನಿಲ್ಲಿಸಲಾಗುತ್ತಿತ್ತು. 

px 


ಗಣಿಗಳು ಆಳಕ್ಕೆ ಇಳಿದಷ್ಟೂ ಶಿಲೆಗಳ ಒತ್ತಡ ಜಾಸಿಯಾಗುತ್ತ SM ಶಿಲೆಗಳ 
ಸ 


ನಡುವೆ ಜರ ಮತ್ತು ಸರಭಂಗಗಳು (101/ಟ) ಇದ್ದು ಶಿಲಾಒತ್ತಡದಿಂದ 
ಅವು ಅಗಲವಾಗಿ ಶಿಲೆಗಳು ಭಾರವನ್ನು ತಾಳಲಾರದೆ ಕಂಬಗಳು ಕುಸಿದು ಶಿಲಾಸೋಟ 


0 
ಜು 


ಶಿಲಾಸ್ಫೋಟಗಳು ಸಂಭವಿಸಿದಾಗ ಇವು ರಿಕ್ಟರ್‌ ಪಟ್ಟಿಯಲ್ಲಿ ೪.೫ ರಿಂದ ೫.೦ರಷ್ಟು 
ತೀವ್ರತೆಯಿಂದ ಕೂಡಿರುತ್ತಿದ್ದವು. ಕೆಜಿಎಫ್‌ನಲ್ಲಿ ಸಂಭವಿಸುತ್ತಿದ್ದ ಶಿಲಾಸ್ಫೋಟಗಳು 
೭೬೦ಕಿ.ಮೀ. ದೂರದ ಭೂಕಂಪ ಮಾಪಕ ಕೇಂದ್ರದಲ್ಲಿ ದಾಖಲೆಯಾಗುತ್ತಿದ್ದವು. . 
ರಿಕ್ಷರ್‌ ಪಟ್ಟಿಯಲ್ಲಿ ೫.೦ ಎಂದರೆ ಸಾಮಾನ್ಯ ಭೂಕಂಪನಗಳಿಗಿಂತ ಹೆಚ್ಚೆಂದೇ ಹೇಳ 
ಬಹುದು. ಕೆಜಿಎಫ್‌ ಪ್ರದೇಶದ ಜೊತೆಗೆ ಸುತ್ತಮುತ್ತಲಿನ ಹಳ್ಳಿ ಪ್ರದೇಶಗಳು ಗಡಗಡನೆ 
ನಡುಗಿ ಹೋಗುತ್ತಿದ್ದವು. ಮನೆಯ ಗೋಡೆಗಳು, ಮಾಡುಗಳು ಮತ್ತು ಅಡಿಗೆ 
ಮನೆಯಲ್ಲಿನ ವಸ್ತುಗಳೆಲ್ಲ ದಡಬುಡನೆ ಉರುಳಾಡುತ್ತ ಕೆಳಕ್ಕೆ ಬೀಳುತ್ತಿದ್ದವು. ೧೯೨೬ 
ಮತ್ತು ೧೯೫೫ರಲ್ಲಿ ವಿಶೇಷ ಸಮಿತಿಗಳನ್ನು ಮಾಡಿ, ಶಿಲಾಸ್ಫೋಟ/ಭೂಕ೦ಪನಗಳ 
ಬಗ್ಗೆ ಸಂಶೋಧನೆಯನ್ನು ನಡೆಸಿತು. ಈ ಸಮಿತಿಯೊಂದಿಗೆ ಇಂಗ್ಲೆಂಡಿನ ನ್ಯೂಕಾಸ್ಟ್‌ 
ವಿಶ್ವವಿದ್ಯಾಲಯದ ಪ್ರೊ. ಇ.ಸಿ.ಜೆ.ಪಾಟ್ಸ್‌ ಕೈ ಜೋಡಿಸಿದ್ದರು. ಈ ಸಮಿತಿ ಶಿಲಾಸ್ಫೋಟ 
ಅಥವಾ ಭೂಕಂಪನ ಗಳನ್ನು ಪ್ರಯೋಗಾಲಯಗಳಲ್ಲಿ ಸಂಶೋಧನೆ ನಡೆಸಿ ವರದಿ . 
ನೀಡಿತ್ತು. 

ಶಿಲಾಸ್ಫೋಟಗಳು, ವಾಯು ಸ್ಟೋಫ್‌ ಮಾಡುವಾಗ ಮಣ್ಣು ಕುಸಿತ, ಕಂಬ 
ಕುಸಿಯುವುದು, ಒಂದು ಭಾಗ ಅಥವಾ ಆ ವಲಯ ಕುಸಿಯುವುದು, ಶ್ಯಾಫ್ಟ್‌ 
ಕುಸಿತ ಇತ್ಯಾದಿಗಳಿಂದ ಅಪಘಾತಗಳು ಸಂಭವಿಸುತ್ತಿದ್ದವು. ಶಿಲಾಸ್ಫೋಟ ಸಂಭವಿಸಿದ 
ಸ್ಥಳಕ್ಕೆ ವಿಶೇಷ ತಜ್ಞರು ಹೋಗಿ ಮಾಹಿತಿ ಕಲೆಹಾಕಿ ಮುನ್ನೆಚ್ಚರಿಕೆಗಳನ್ನು 
ತೆಗೆದುಕೊಳ್ಳುತ್ತಿದ್ದರು. ೧೯೫೭ ರಿಂದ ೧೯೭೮ರ ನಡುವೆ ವರ್ಷಕ್ಕೆ ಸರಾಸರಿ ೬೦೦ 
ಶಿಲಾಸ್ಫೋಟಗಳು ಸಂಭವಿಸಿದ್ದವು. ನೆಲದ ಮೇಲೆ ಮತ್ತು ಗಣಿಗಳ ಒಳಗೆ ದೂರವಾಣಿ 
ಗಳನ್ನು ಸ್ಥಾಪಿಸಲಾಗಿತ್ತು. ಇಲ್ಲಿ ದಾಖಲಾಗುತ್ತಿದ್ದ ಕಂಪನಗಳನ್ನು ಸಿಸ್ಕೋಗ್ರಾಂಗೆ 
ಪರಿವರ್ತಿಸಿ ಶಿಲಾಸ್ಫೋಟ ಮತ್ತು ಶಿಲಾಒತ್ತಡ ಇರುವ ಸ್ಥಳಗಳನ್ನು ನಿಖರವಾಗಿ 
ಗುರುತಿಸಲು ಪ್ರಯತ್ನಿಸಲಾಗುತ್ತಿತ್ತು. 

೧೯೪೯ರ ಒಂದು ರೋಚಕ ಅನುಭವ-ಎ ಸತ್ಯಪಾಲ್‌: ನಾನು ಗಣಿಗಳಲ್ಲಿ ಕೆಲಸಕ್ಕೆ 
ಸೇರಿ ಕೇವಲ ೧೦ ತಿಂಗಳು ಮಾತ್ರ ಕಳೆದಿದ್ದು ಇನ್ನೂ ಪ್ರೊಬೇಶನರಿ ಅವಧಿಯಲ್ಲೇ 
ಇದ್ದೆ. ಆದರೆ ನನಗೆ ರಾತ್ರಿ ಪಾಳಿಯ ಪೂರ್ಣ ಉಸ್ತುವಾರಿಯನ್ನು ವಹಿಸಿಕೊಟ್ಟದ್ದರು. 
ಕ್ರಿ.ಶ.೧೯೪೯, ಆಗಸ್ಟ್‌ ೨೧ರ ರಾತ್ರಿ ೯೮ನೇ ಹಂತದಲ್ಲಿ ಕೆಲಸ ನಡೆಯುತ್ತಿದ್ದು ಆ ಸ್ಥಳ 
ನೆಲಮಟ್ಟದಿಂದ ಸರಿಯಾಗಿ ೧.೬ ಕಿ.ಮೀ. ಆಳದಲ್ಲಿತ್ತು. ನನ್ನ ಉಸ್ತುವಾರಿಯಲ್ಲಿ 
ಕೆಲಸ ನಿರ್ವಹಿಸುತ್ತಿದ್ದ ಎಲ್ಲರಿಗೂ ಅಂದಿನ ಕೆಲಸವನ್ನು ತಿಳಿಸಿ, ಅಲ್ಲಿಂದ ಓಕ್ಷೇ 
ಶ್ಯಾಫ್ಟ್‌ ಮೂಲಕ ಆಕ್ಷಿಲರಿ ಶ್ಯಾಫ್ಟ್‌ನ ೯೮ನೇ ಹಂತ ತಲುಪಿ, ಅಲ್ಲಿಂದ ಬುಲೆನ್‌ 
ಶ್ಯಾಫ್ಟ್‌ನ ೯೪ನೇ ಹಂತ ತಲುಪಿದೆ. ಎಲ್ಲಾ ಕೆಲಸಗಾರರಿಗೂ ೯೮ನೇ ಹಂತದಲ್ಲಿರುವ 
ಕೆಲಸವನ್ನು ಪೂರ್ಣವಾಗಿ ಮುಗಿಸಿ ೯೪ನೇ ಹಂತಕ್ಕೆ ಬಂದು ವಿಶ್ರಾಂತಿ ತೆಗೆದು 
ಕೊಳ್ಳುವಂತೆ ತಿಳಿಸಿದೆ. ನನಗೆ ಈ ಯೋಚನೆ ಯಾಕೆ ಬಂತೊ ಗೊತ್ತಿಲ್ಲ? ಮತ್ತೆ 


ಗಣಿ ಅಭಿವೃದ್ಧಿಯ ಚಾರಿತ್ರಿಕ ಹೆಜ್ಜೆಗಳು /೬೩ 


ಅಲ್ಲಿಂದ ೧೦೦ನೇ ಹಂತದಲ್ಲಿದ್ದ ಆಕ್ಷಿಲರಿ ಶ್ಯಾಫ್ಟ್‌ನ ಮುಖ್ಯ ವಿಂಜ್‌ ತಲುಪಿದೆ. 
ಅಲ್ಲಿಂದ ೩೨ ಅಡಿಗಳ ಕೆಳಗೆ ಕಲಸ ನಡೆಯುತ್ತಿತ್ತು "ಕೆಲಸ ನಡೆಯುತ್ತಿದ್ದ ಸ್ಥಳಗಳನ್ನು 
ನೋಡಿ ನನ್ನ ಮೊದಲನೆ ಸುತ್ತನ್ನು ಮುಗಿಸಿ ಅಲ್ಲಿಂದ ೯೪ನೇ ಹಂತಕ್ಕೆ ಮುಖ್ಯ 
ಆಕ್ಷಿಲರಿ ವಿಂಚ್‌ನಲಿ ಬರುತ್ತಿದ್ದೆ. ಕ ಬೆಳಗಿನ ಜಾವ ೨:೩೫ ಗಂಟೆ. ಇದ್ದಕ್ಕಿದ್ದಂತೆ 
ಒಂದು ಭಯಂಕರ ಸ್ಫೋಟ ಸಂಭವಿಸಿತು. ಅದು ನನ್ನ ಊಹೆಗೆ ಮೀರಿದ, ವರ್ಣಿಸ 
ಲಾಗದ ಭಯಂಕರ ಶಬ ವಾಗಿತ್ತು. ನನ್ನ ಬಾಯಿ ಬೆಲೂನಿನಂತೆ ಬಗ್ಗಿ 
ಹೋಯಿತು. ಬೆಳಕು ಮಾಯವಾಗಿ 1 ಗಾಡಾ೦ಧಕಾರ ಕತ್ತಲು ತೆ 
ಹೋಯಿತು. ನನಗೆ ಕಣ್ಣುಗಳು ಇವೆಯೋ ಇಲ್ಲವೋ ಎನ್ನುವ ಅನುಮಾನ ಶುರು 
ವಾಯಿತು. ಮರುಕ್ಷಣದಲ್ಲಿಯೆ ನನ್ನ ಸುತ್ತಲೂ ಕಾರ್ಮಿಕರ ಕ ಕೇಳಿಸಿಕೊಂಡಿತು. 
ಅದರ ಹಿಂದೆಯೆ. ಕಂಪೆ ಪ್ರೆಸ್ಟರ್‌ಗಳು ಛಿದ್ರ ಛಿದ್ರವಾಗಿ ಸಿಡಿದುಹೋಗಿ ಗಾಳಿ ಒಂದೇ 
ಸಮನೆ ಸೋರಿಹೋಗುತ್ತಿತ್ತು. ಒ೦ದೆರಡು ನಿಮಿಷಗಳು ಏನು ನಡೆಯುತ್ತಿದೆ ಎನ್ನು ವುದೇ 
ನನಗೆ ಗೊತ್ತಾಗಲಿಲ್ಲ. 

ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ನಾವು ಕೆಲವರು ೯೪ನೇ ಹಂತದ ಅಡ್ಡ 
ಬಾಗಿಲುಗಳನ್ನು ಗಾಳಿ ಮತ್ತು ಧೂಳು ಹೋಗಲು ತೆರೆದುಬಿಟ್ಟೆವು. ಕಾರ್ಬೈಡ್‌ಲ್ಯಾಂಪ್‌ 
ಗಳನ್ನು ನಿಧಾನವಾಗಿ ಹೊತ್ತಿಸಿದೆವು. ೫೦ನೇ ಹಂತದಲ್ಲಿದ್ದ ಟೆಲಿಫೋನ್‌ ಎಕ್‌ಚೇಂಜ್‌ಗೆ 
ಫೋನ್‌ ಮಾಡಿ ನೋಡಿದೆ. ಫೋನ್‌ ಗಂಟೆ ಬಾರಿಸುತ್ತಿದ್ದರೂ ಯಾರೂ ಎತ್ತಲಿಲ್ಲ. 
ಈ ಆಪರೇಟರ್‌ ಎಲ್ಲಿ ಸತ್ತಿದ್ದಾನೊ? ಎಂದು ಜೋರಾಗಿ ಕೂಗಾಡಿದೆ. ಸೀನಿಯರ್‌ 
ಫೋರ್‌ಮೆನ್‌ ಗೋವಿಂದನಾಯರ್‌ ಹತ್ತಿರಕ್ಕೆ ಬಂದು 'ಶಿಲಾಸ್ಫೋಟದಿಂದ ಟೆಲಿಫೋನ್‌ 
ವೈರುಗಳೆಲ್ಲ ಕಡಿದೋಗಿರಬಹುದು' ಎಂದರು. ೯೩ನೇ ಹಂತದಲ್ಲಿರುವ ಮುಖ್ಯ 
ಹ ಏರ್‌ಹಾಯಿಸ್ಟ್‌ (ಕಾರ್ಮಿಕರನ್ನು ಹೊತ್ತು ಸಾಗಿಸುವ ಕಬ್ಬಿಣದ ರಫ್‌) 
ಕೂಡ ಶಿಲಾಸ್ಫೋಟ ಟದಿಂದ ಕಡಿದು ಬಿದ್ದಿತ್ತು. ಏರ್‌ಹಾಯಿಸ್ಟ್‌ ಕೆಲಸ ಮಾಡುವ 
ಸ್ಥಿತಿಯಲ್ಲಿ ಇಲ್ಲದ ಕಾರಣ ೯೪ನೇ ಹಂತದಲ್ಲಿದ್ದ ನಾವೆಲ್ಲ ಮೇಲಕ್ಕೆ ಏಣಿಗಳ ಮೂಲಕ 
ಹತ್ತಿಹೋದೆವು. ಅಲ್ಲಿಂದ ಕೆಳಗೆ ೧೦೦ನೇ ಹಂತದಲ್ಲಿದ್ದವರಿಗೆ ಏಣಿಗಳ ಮೂಲಕ 
ಹತ್ತಬೇಕೆಂದು ತಿಳಿಸಲಾಯಿತು. ಆ ಹೊತ್ತಿಗೆ ಅರ್ಧದಷ್ಟು ಕೆಲಸ ಮುಗಿಸಿದ್ದ ಕಾರ್ಮಿಕರು 
ಬಳಲಿ ಬೆಂಡಾಗಿ ಹೋಗಿದ್ದರು. ಕುಡಿಯಲು ನೀರೂ ಸಹ ಎಲ್ಲಿಯೂ ಇರಲಿಲ್ಲ. 

ಎಲ್ಲರೂ ೯೪ನೇ ಹಂತದಲ್ಲಿ ಒಟ್ಟುಗೂಡಿದೆವು. ಅಲ್ಲಿಂದ ಪಕ್ಕದ ಗಣಿಗೆ ನಡೆದು 
ಹೋಗಲು ಸುರಂಗ ಇರಲಿಲ್ಲ. ೯೪ನೇ ಹಂತದಿಂದ ಮುಖ್ಯ ಆಕ್ಷಿಲರಿ ವಿ೦ಂಜ್‌ 
ಶ್ಯಾಫ್ಟ್‌ ಏಣಿಯ ಮೂಲಕ ೯೩ನೇ ಹಂತಕ್ಕೆ ಏರಿ ಬಂದೆವು. ಅಲ್ಲಿಂದ ಸ್ಟೋಪ್‌ 
ಮಾಡಿದ್ದ ಬಿರುಕುಗಳ ಮೂಲಕ ಕಪ್ಪೆಗಳಂತೆ ೯೨ನೇ ಹಂತಕ್ಕೆ ತೆವಳಿಕೊಡು ಬಂದೆವು. 
೯೨ನೇ ಹಂತದ ಎಲ್ಲಾ ಸ್ಫೋಪ್‌ಗಳನ್ನು ಕಲ್ಲು ಮಣ್ಣಿನಿಂದ ಮುಚ್ಚಿದ್ದರಿಂದ ಆಕ್ಷಿಲರಿ 
ಶ್ಯಾಫ್ಟ್‌ನ ಏಣಿಯನ್ನು ಏರಿ ೯೧ನೇ ಹಂತ ತಲುಪಿದೆವು. ಅಲ್ಲೆಲ್ಲೊ ಶಿಲಾಸ್ಫೋಟ 


೬೪ /ಸುವರ್ಣ ಕಥನ 


ನಡೆದಿರಬಹುದೆಂದು ಊಹಿಸಿಕೊಂಡೆ. ಕತ್ತಲಲ್ಲಿ ನೀರು ತೊಟ್ಟಿಕ್ಕುವ ಕಬ್ಬಿಣದ ಏಣಿಗಳ 
ಮೇಲೆ ಒಬ್ಬೊಬ್ಬರೆ ಏರಬೇಕಾಗಿತ್ತು. ಆ ಏಣಿಗಳು ಸರಿಯಾಗಿವೆಯೊ ಇಲ್ಲವೊ 
ಗೊತ್ತಾಗುತ್ತಿರಲಿಲ್ಲ. ೯೨ನೇ ಹಂತದಿಂದ ೯೧ನೇ ಹಂತಕ್ಕೆ ಏರುವಾಗ ಶಿಫ್ಟ್‌ನಲ್ಲಿದ್ದ 
ಎಲ್ಲಾ "ಕಾರ್ಮಿಕರನ್ನು ಲೆಕ್ಕಹಾಕಿದೆ, ಈ ವಿಷಯ ಅಲ್ಲಿಯವರೆಗೂ ಮರೆತುಹೋಗಿತ್ತು. 
ಶಿಲಾಸ್ಫೋಟದಿ೦ದ ರ ಹಂತದಿಂದ ೮೫ನೇ ಹಂತದವರೆಗೂ ಎಲ್ಲಾ ರೀತಿಯ 
ಸಂಪರ್ಕಗಳೂ ಮುರಿದು ಬಿದ್ದಿದ್ದವು. ಕೊನೆಗೆ ನಾವೆಲ್ಲ ೮೯ನೇ ಹಂತಕ್ಕೆ ಸುರಕ್ಷಿತವಾಗಿ 
ತಲ ಗಣಿ ರಕ್ಷಣಾ ವಿಭಾಗದ ಮುಖ್ಯಸ್ಥ ನಾಗೇಶ್‌ರಾವ್‌ "ಮತ್ತು ಅವರ 
ಬ್ಲಂದಿ ನಮಗಾಗಿ ಬಾಗಿಲಲ್ಲೇ ಕಾತುರದಿಂದ ಕಾಯುತ್ತಿದ್ದರು. ಅನಂತರ "ಎಲ್ಲರೂ 
ಮಟ ಬೆಳಗ್ಗೆ ೮ ಗಂಟೆಗೆ ನೆಲದ ಮೇಲಕ್ಕೆ ಬಂದು ಸೂರ್ಯನ ಬೆಳಕು 
ನೋಡಿದ್ದೆವು. 
ಚಾಂಪಿಯನ್‌ ರೀಫ್‌ ಗಣಿಗಳ ಸೂಪರಿಂಟೆಂಡೆಂಟ್‌ ಪೆಟರ್‌ ಬೆಸ್ಟ್‌, ಗಿಪರ್ಡ್‌ 
ಶ್ಯಾಫ್ಟ್‌ನ ಕಾರ್ಮಿಕರ ಎದುರಿಗೆ ನನ್ನ ಕೈ ಕುಲಕಿ "ವೆಲ್‌ ಡನ್‌ ಮೈ ಬಾಯ್‌' 
ಎ೦ದರು. ಅಲ್ಲಿಗೆ ನನ್ನ ಉದ್ದೇಗವೆಲ್ಲ cE ಮರುಜನ್ಮ ಪಡೆದಂತೆ ಮತ್ತೆ 
ಗಣಿಗಳ ಒಳಗೆ ಮುಂದಿನ ದಿನಗಳಲ್ಲಿ ಎದುರಾಗುವ ತೊಂದರೆಗಳನ್ನು ಎದುರಿಸಲು 
ಇನ್ನಷ್ಟು ಗಟ್ಟಿ ಮನಸ್ಸಿನಿ೦ದ ತಯಾರಾಗತೊಡಗಿದೆ. ಅನ೦ತರ ತಿಳಿದ ನಮವ 
೯೧ ಮತ್ತು ೯೨ನೇ ಹಂತದ ಶ್ಯಾಫ್ಟ್‌ಗಳು ಶಿಲಾಸ್ಫೋಟದಿಂದ ಮುಚ್ಚಿಹೋಗಿದ್ದವು. 
ಆ ಹಂತದಲ್ಲಿದ್ದ ಕೇಜ್‌ ಮುರಿದುಹೋಗಿ ಸಿಂಕ್‌ ಒಳಕೆ ಬಿದ್ದು ಹೋಗಿರುವುದಾಗಿ 
ತಿಳಿದುಬಂದಿತು. ಶಿಲಾಸ್ಫೋಟವಾಗಿದ್ದ ಶಿಲೆಗಳನ್ನು ಗುಡಿಸಲು ೬ ತಿ೦ಗಳು ಬೇಕಾಯಿತು. 
ಆ ಶಿಲಾಸ್ಫೋಟವನ್ನು ನೆನಪಿಸಿಕೊ೦ಡಾಗಲೆಲ್ಲ ಆ ದಿನ ೯೫ನೇ ಹಂತಕ್ಕಿಂತ ಕೆಳಗೆ 
ಕೆಲಸ ಮಾಡುತ್ತಿದ್ದ ಕಾರ್ಮಿಕರನ್ನೆಲ್ಲ ಕೆಲಸ ಮುಗಿಸಿ ೯೪ನೇ ಹಂತಕ್ಕೆ ಬರುವಂತೆ 
ಳಿಸದೇ ಇದ್ದಿದ್ದರೆ ಅವರೆಲ್ಲ ಏನಾಗುತ್ತಿದ್ದರು ಎನ್ನುವ ಯೋಚನೆ ನನ್ನನ್ನು ಪದೇ 
ಪದೇ ಕಾಡುತ್ತಲೆ ಇರುತ್ತದೆ?. 
ಪಂಜರಗಳ ಜೊತೆಗೆ ಸಿಗ್ನಲ್‌ ಸಂಪರ್ಕ: ಕ್ರಿಶ.೧೮೭೬ರಲ್ಲಿ ಅಲೆಕ್ಸಾಂಡರ್‌ ಗ್ರಾಹ೦ಬೆಲ್‌ 
ಮೊದಲ ಬಾರಿಗೆ ಟೆಲಿಫೋನ್‌ನಲ್ಲಿ ಮಾತನಾಡಿ ತೋರಿಸಿದರು. ಅದಕ್ಕೂ ಮುಂಚೆ 
೧೮೬೧ರಲ್ಲಿ ಫಿಲಿಪ್‌ ರೈಸ್‌, ಟೆಲಿಫೋನ್‌ ಮೂಲಕ ಸಂಗೀತದ ತರಂಗಗಳನ್ನು 
ಸುವುದರಲ್ಲಿ ಸಫಲವಾಗಿದ್ದರು. ಅದೇ ಕಾಲಕ್ಕೆ ಕೆಜಿಎಫ್‌ ಚಿನ್ನದ ಗಣಿಗಳು 
ಸನ ಪ್ರಮಾಣದಲ್ಲಿ ಪ್ರಾರಂಭವಾಗಲು ಹವಣಿಸುತ್ತಿದ್ದವು. ಟೆಲಿಫೋನ್‌ ಸಂಪರ್ಕ 
ನಿಧಾನವಾಗಿ ಪ್ರಪಂಚವನ್ನು ಸುತ್ತಿಕೊಳ್ಳುತ್ತ, ಗಣಿಗಳ ಆಳಕ್ಕೂ ಇಳಿಯತೊಡಗಿದವು. 
ಆ ಕಾಲಕ್ಕೆ ಮೇಲಿದ್ದವರು ಕೆಳಗಿದ್ದವರನ್ನು ಕ ಜೋರಾಗಿ 
ಕೂಗಿಕೊಳ್ಳದೇಕಾಿತ್ತು ಶ್ಯಾಫ್ಟ್‌ಗಳು ಇನ್ನೂ ಆಳಕ್ಕೆ ಇಳಿದಾಗ ವೈರುಗಳನ್ನು ಕಟ್ಟಿ 


ಗಣಿ ಅಭಿವೃದ್ಧಿಯ ಚಾರಿತ್ರಿಕ ಹೆಜ್ಜೆಗಳು / ೬೫ 


ಸಿಗ್ನಲ್‌ ಕೊಡಲಾಗುತ್ತಿತ್ತು. ಈ ರೀತಿಯ ಸಿಗ್ನಲ್‌ಗಳಿಂದ ಒಂದು ಹಂತದವರೆಗೆ 
ಕೇಳಿಸುತ್ತಿತ್ತು ಅನಂತರ ಗಾಳಿ ಮತ್ತು ನೀರು ಹಾಯುವ ಕೊಳಾಯಿಗಳ ಮೇಲೆ 
ಹೊಡೆಯುವುದರ ಮೂಲಕ ಸಿಗ ಲ್‌ಗಳನ್ನು ಕಳುಹಿಸ ಲಾಗುತ್ತಿತ್ತು ಅನಂತರ ಪಂಜರಗಳ 
ಮೂಲಕ ಎಲೆಕ್ಟ್ರಿಕ್‌ ಸಿಗ ಲ್‌ಗಳನ್ನು ಕಳುಹಿಸಲಾಗುತ್ತಿತ್ತು. ಇದು ಅಪಾಯವಾಗಿದ್ದರಿಂದ 
ಮುಂದಿನ ದಿನಗಳಲ್ಲಿ ಸುರಂಗಗಳಲ್ಲಿ ಮಾತ್ರ ಇದನ್ನು ಉಳಿಸಿಕೊಳ್ಳಲಾಯಿತು. 
ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಸ ಬರುವ ಪಂಜರಗಳಿಗೆ 
ನೀಡುವ ಸಿಗ್ನಲ್‌ಗಳು ಬಹಳ ಮುಖ್ಯವಾದುದರಿಂದ ಪ್ರತಿಯೊಂದು ಹಂತಕ್ಕೂ 
ಪ್ರತ್ಯೇಕ ಸಿಗ್ನಲ್‌ಗಳನ್ನು ನ ಇದಕ್ಕೆ ಹೆಚ್ಚು ವೆಚ್ಚವಾಗುತ್ತಿದ್ದರಿಂದ 
ಡ್ರಾಪ್‌ ಸಿಗ್ನಲ್‌ಗಳನ್ನು ಅಳವಡಿಸಲಾಯಿತು. ಅವು ಟ್‌ ಆಧುನಿಕ ಲಿಫ್ಟ್‌ಗಳಲ್ಲಿ 
ಬರುವ ಸಿಗ್ನಲ್‌ಗಳಿಗೆ 'ಹೋಲಿಕೆಯಾಗುತ್ತಿದ್ದವು. ಆದರೆ ಇದರಿಂದ ಸಿಗ್ನಲ್‌ ಬೋರ್ಡ್‌ 
ನಲ್ಲಿ ಗೊಂದಲವಾಗುತ್ತಿತ್ತು. ಯಾವುದೇ ಹಂತದಲ್ಲಿ ಸಿಗ್ನಲ್‌ ಬಂದರೂ ಸಿಗ್ನಲ್‌ 
ಬೋರ್ಡ್‌ನಲ್ಲಿ ಗಂಟೆ ಹೊಡೆದುಕೊಂಡು ಗೊಂದಲವಾಗುತ್ತಿತ್ತು ಮುಂದಿನ ದಿನಗಳಲ್ಲಿ 
ಆಡಿಯೋ ವಿಜ್ಯುಯಲ್‌ ಲಾಕ್‌ ಔಟ್‌ ಸಿಗ್ನಲ್‌ ಪದ್ಧತಿಯನ್ನು ಅಳವಡಿಸಿ ಇದನ್ನು 
ಕೊನೆಯವರೆಗೂ ಉಳಿಸಿಕೊಳ್ಳಲಾಯಿತು. ಇದರ ಜೊತೆಗೆ ಪಂಜರಗಳು ಪ್ರತಿಯೊಂದು 
ಹಂತ ತಲುಪಿದಾಗಲೂ ಸಿಗ್ನಲ್‌ ಲ್ಯಾಂಪ್‌ಗಳನ್ನು ಅಳವಡಿಸಲಾಗಿದ್ದು, ಸೂಚನಾ 
ಫಲಕಗಳ ಮೇಲೆ ಸಿಗ್ನಲ್‌ ಕಾಣಿಸಿಕೊಳ್ಳುತಿ್ತು ಒಂದು ಹಂತದಲ್ಲಿ ಪಂಜರ ಚಲಿಸುತ್ತಿದ್ದಾಗ 
ಇನ್ನೊಂದು ಕಡೆಯಿಂದ ಬರುವ ಸೂಚನೆಗಳನ್ನು ಸಿಗ್ನಲ್‌ ಪದ್ಧತಿ ಸ್ವಯಂ 
ನಿರಾಕರಿಸುತ್ತಿತ್ತು. ಮು೦ದಿನ ದಿನಗಳಲ್ಲಿ ಬೇರೆ ಬೇರೆ ಹಂತಗಳನ್ನು ಗುರುತಿಸಲು 
ಬೇರೆ ಬೇರೆ ರೀತಿಯ ಸಿಗ್ನಲ್‌ಗಳು ಬಂದವು. ಗಣಿಗಳ ಒಳಗೆ ಮತ್ತು ಹೊರಗೆ 
ಪಂಜರಗಳು, ಅದಿರು ಸಾಗಿಸುವ ಟ್ರ್ಯಾಲಿಗಳು ಮತ್ತು ಯಂತ್ರಗಳು ಚಲಿಸುವಾಗ 
ಇನ್ನಿತರ ಕೆಲಸಗಳಿಗಾಗಿ ಅನೇಕ ರೀತಿಯ ಸಿಗ್ನಲ್‌ ಕೋಡ್‌ಗಳನ್ನು ಅಳವಡಿಸಲಾಗಿತ್ತು 
ಗಣಿ ಕಾರ್ಯಾಗಾರಗಳು: ಉರಿಗಾ೦ ಅತ್ಯಂತ ಹಳೆ ಕಾರ್ಯಾಗಾರವಾಗಿದ್ದು 
ಮೊದಲಿಗೆ ಇದರಲ್ಲಿ ಸಣ್ಣಪುಟ್ಟ ರಿಪೇರಿಗಳನ್ನು ಮಾತ್ರ ಮಾಡಲಾಗುತ್ತಿತ್ತು. ಎರಡನೇ 
ಏಶ್ವ ಮಹಾಯುದ್ಧದ ನಂತರ ಉರಿಗಾಂ, ಚಾಂಪಿಯನ್‌ ರೀಫ್ಸ್‌ ನಂದಿದುರ್ಗ 
ಮತ್ತು ಮೈಸೂರು ಗಣಿಗಳ ಕಾರ್ಯಾಗಾರಗಳಲ್ಲಿ ಅನೇಕ ರೀತಿಯ ಯಂತ್ರಗಳನ್ನು 
ನಿರ್ಮಿಸಲಾಯಿತು. ಮೊದಲಿಗೆ ತಯಾರಿಸಿದ ಪಾರ್ಕಿನ್‌ಸನ್‌ ಯೂನಿವರ್ಸಲ್‌ 
ರೇಡಿಯಲ್‌ ಡ್ರಿಲ್ಲಿಂಗ್‌ ಯಂತ್ರಗಳು ೧೦೦ ವರ್ಷಗಳಾದರೂ ಕಾರ್ಯ ನಿರ್ವಹಿಸುತ್ತಿ 
ದ್ದವು. ಗಣಿಗಳ ಮೇಲಿರುವ ಉಕ್ಕಿನ ರಾಟೆಗಳು, ಅವುಗಳನ್ನು ಇಳಿಸುವ ಕೇಬಲುಗಳನ್ನು 
ಇಲ್ಲಿಯೇ ತಯಾರಿಸಲಾಗಿತ್ತು. ಕ್ರಿ.ಶ.೧೯೦೦ರಲ್ಲಿ ೫ ಟನ್ನು ತೂಕದ ಮಾರ್ಟರ್‌ 
ಪೆಟ್ಟಿಗೆಯನ್ನು ಎರಕ ಹೊಯ್ದು ತಯಾರಿಸಲಾಯಿತು. ಭಾರಿ ತೂಕದ ಗರಗಸಗಳನ್ನು 


೬೬ / ಸುವರ್ಣ ಕಥನ 


ನಿರ್ಮಿಸಲಾಗಿತ್ತು. ಕ್ರಿಶ.೧೮೮೦ ರಿಂದ ೧೯೪೦ರ ಮಧ್ಯೆ ಎಲೆಕ್ಟಿಕಲ್‌ ಕಾರ್ಯಾಗಾರದಲ್ಲಿ 
ಸಣ್ಣ ಸಲಕರಣೆಗಳಿಂದ ಹಿಡಿದು ಅತಿ ಕ್ಲಿಷ್ಟವಾದ ದೊಡ್ಡ ಯಂತ್ರಗಳನ್ನು 
ನಿರ್ಮಿಸಲಾಯಿತು. ಕ್ರಿಶ.೧೯೩೯ರವರೆಗೆ ಎಲೆಕ್ಟ್ರಿಕಲ್‌ ಸಲಕರಣೆಗಳಾದ ಕೇಬಲ್‌, 
ಜಂಕ್ಷನ್‌ ಪೆಟ್ಟಿಗೆಗಳು, ಐಸೊಲೇಟರ್ಸ್‌ ಸರ್ಕ್ಯೂಟ್‌ ಬ್ರೇಕರ್ಸ್‌ ಇನ್ನೂಲೇಟರ್ಸ್‌ ಸ್ವಿಚ್ಚುಗಳು, 
ಫೂಸ್‌ಗಳು ಮತ್ತು ಸ್ಪಾರ್ಕ್‌ಗಳನ್ನು 2 ತರಿಸಿಕೊಳ್ಳಲಾಗುತ್ತಿ್ತು 


ಘೂ ಶಿ 


೧೯೦೦ರಲ್ಲಿ ಸ್ಥಾಪನೆಯಾದ ಚಾಂಪಿಯನ್‌ ರೀಫ್ಟ್ಸ್‌ನ ಮಿಲ್‌ 


ಕಿಶ.೧೯೬೪ರಲ್ಲಿ ಎಲ್ಲಾ ಕಾರ್ಯಾಗಾರಗಳನ್ನು ಕೇಂದ್ರೀಕರಿಸಿ ಎಲ್ಲಾ ರೀತಿಯ 


ಳ 
ಸಲಕರಣೆಗಳನ್ನು ತಯಾರಿಸಲು ಭಾಸ ಟೂಬ್‌ಮಿಲ್‌ಲೈನರ್ಸ್‌. 
ಆರ್ಕ್‌ರೈಲ್‌ ಸರ್ಪ್ಟೋರ್ಟ್‌, ರಾಕ್‌ಡ್ರಿಲ್‌ ಸಲಕರಣೆಗಳು ಮತ್ತು ಡ್ರಿಲ್‌ ರಾಡ್‌ಗಳನ್ನು 
ತಯಾರಿಸಲಾಯಿತು. ಜೊತೆಗೆ ಟಂಗ್‌ಟನ್‌ ಕಾರ್ಬೈಡ್‌ ಡ್ರಿಲ್‌ ರಾಡ್‌ಗಳನ್ನು 
ನಿರ್ಮಿಸಲಾಯಿತು. ವರ್ಷಕ್ಕೆ ಸರಾಸರಿ ೧ ಲಕ್ಷ ರಾಡುಗಳನ್ನು ಇಲ್ಲಿ ತಯಾರಿಸ ಲಾಯಿತು. 


ಎರಡನೇ ವಿಶ್ವ ಮಹಾಯುದ್ದದ ಸಮಯದಲ್ಲಿ ಅನೇಕ ರೀತಿಯ ಯಂತ್ರಗಳನ್ನು 
ಸರಕಾರ ಇಲ್ಲಿಂದಲೇ ಪಡೆದುಕೊಂಡಿತು. ಒಳ್ಳೆ ಉತ್ಕಷ್ಟ ಲೇಥ್‌ಗಳನ್ನು ಇಲ್ಲಿ ಚಾ 
ಾಗುತ್ತಿತ್ತು. ಹೊಸ ಟ್ರಯಲ್‌ ಶ್ಯಾಫ್ಟ್‌ನ್ನು ತೆರೆದಾಗ ಇಂಗ್ಲೆಂಡಿನಿಂದ ಸಕಾಲಕ್ಕೆ 
ಗಣಿಯ ಹೆಡ್‌ಗಿಯರ್‌ ಬರದ ಕಾರಣ ಸ್ಥಳೀಯ ಕಾರ್ಯಾಗಾರದಲ್ಲಿಯೆ ಟ್ರಯಲ್‌ 
ಶ್ಯಾಫ್ಟ್‌ನ ಹೆಡ್‌ಗಿಯರನ್ನು ee, ನಿಮಿ ಸಿ ನಿಲ್ಲಿಸಿಯೆಬಿಟ್ಟರು. ಅನಂತರ 
ಎಲ್ಲಾ ಗಣಿಗಳಿಗೂ ಹೆಡ್‌ಗಿಯರು ಭಾತಿ ಹಾಲಾ ಸ್ಥಳೀಯ 
ಕಾರ್ಯಾಗಾರಗಳಲ್ಲಿಯೆ ನಿರ್ಮಿಸಲಾಯಿತು. ಕ್ರಿಶ.೧೯೬೧-೬೨ರಲ್ಲಿ ರಾಕ್‌ಡಿಲ್‌ 
ಸಲಕರಣೆಗಳು, ಗಣಿ ಒಳಗೆ ಉಪಯೋಗಿಸುವ ಪಂಪ್‌ಗಳನ್ನೂ ಇಲ್ಲಿಯೇ 
ತಯಾರಿಸಲಾಯಿತು. 


ಗಣಿ ಅಭಿವ ದಿಯ ಚಾರಿತ್ರಿಕ ಹೆಜ್ಜೆಗಳು /೬೭ 


ಮರದ ದಿಮ್ಮಿಗಳಿಂದ ನಿರ್ಮಾಣ ಮಾಡಿ ಗಣಿ ಮೇಲೆ ನಿಲಿಸಿರುವ ಒಂದು ಹೆಡ್‌ ಗಿಯರ್‌ 


[xe 


ಅನಂತರ ಅತಿದೊಡ್ಡದಾದ ಕ್ರಾಂಕ್‌ ಶ್ಯಾಫ್ಟ್‌ನ್ನು ಇಲ್ಲಿಯೇ ನಿರ್ಮಾಣ 
ಮಾಡಲಾಯಿತು. ದೇವೆ ಹೆಸರಿನ ಮುಖ್ಯ ಪಂಪ್‌ನ್ನೂ ರೂಪಿಸಲಾಯಿತು. ಇದು 
೧೭೫ ಎಚ್‌ಪಿ ಶಕ್ತಿ ಇದ್ದು ೧೪೫ ಮಿ.ಮೀ. ದಪ್ಪದ ಜೊತೆಗೆ ೩೯೦ ಮಿ.ಮೀ. 
ಸ್ಟೋಕ್‌ ಹೊಂದಿದ್ದು ಒಂದು ನಿಮಿಷಕ್ಕೆ ೧೦೦೦ ಲೀಟರ್‌ ನೀರನ್ನು ೬೭೦ ಮೀ. 
ಎತ್ತರಕ್ಕೆ ಪಂಪ್‌ ಮಾಡುವ ಶಕ್ತಿಯನ್ನು ಹೊಂದಿತ್ತು ಕ್ರಿಶ. ೧೯೫೮ರಲ್ಲಿ ನಂದಿದುರ್ಗದ 
ಲೋಹಸ್ಥಾವರ ಮಿಲ್ಲು ತುಂಬಾ ಹಳಿಯದ್ದಗ ಅದನ್ನು ಪೂರ್ಣವಾಗಿ ಪರಿವರ್ತಿಸ 
ಬೇಕಾಗಿತ್ತು ಆದರೆ ಹಣದ ಕೊರತೆಯಿಂದ ಗಣಿ ಆಡಳಿತ ಮಿಲ್ಲಿನಲ್ಲಿಯೆ ಇತರ 
ಸಲಕರಣೆಗಳನ್ನು ತಯಾರಿಸಲು ತೀರ್ಮಾನ ತೆಗೆದುಕೊಂಡಿತು. ೧೯೬೧ರ ಹೊತ್ತಿಗೆ 
ಇಲ್ಲಿನ ಕಾರ್ಯಾಗಾರದಲ್ಲಿಯೇ ಎಲ್ಲಾ ರೀತಿಯ ಉಪಕರಣಗಳನ್ನು ತಯಾರಿಸಿ 
ಶಿಲೆಗಳನ್ನು ಪುಡಿ ಮಾಡಿ ಸಾಗಿಸುವ ಯಂತ್ರಗಳನ್ನು ತಯಾರು ಮಾಡಿ ನಿಲ್ಲಿಸಲಾಯಿತು. 
ಮುಂದಿನ ದಿನಗಳಲ್ಲಿ ತಯಾರಿಸಿದ ಅನೇಕ ರೀತಿಯ ಉಪಕರಣಗಳನ್ನು 
ಹಿಂದೂಸ್ಥಾನ್‌ ಕಾಪರ್‌ ಲಿ. ಮತ್ತು ಹಿಂದೂಸ್ಥಾನ್‌ ಜಿಂಕ್‌ ಲಿ. ಕಂಪನಿಗಳಿಗೆ 
ಲ ಮಾಡಲಾಯಿತು. ೧೬೦ ಎಚ್‌ಪಿ ಸಾಮರ್ಥ್ಯದ ಡಬಲ್‌ಡ್ರಮ್‌ ಏಸಿ 
ವೈಂಡರ್‌, ಸುರಂಗಗಳಲ್ಲಿ ಉಪಯೋಗಿಸುವ ಹೆಚ್ಚು ಸಾಮರ್ಥ್ಯದ ಕ್ಯಾಪ್‌ಗಿಯರ್ಸ್‌ 
ಬತ ರಾಮಗಿರಿ ಚಿನ್ನದ ಗಣಿಗಳು ಮತ್ತು ಚಿತ್ರದುರ್ಗ ತಾಮ್ರ ಗಣಿಗಳಿಗೆ ಬೇಕಾದ 


— 


[ae 


ಎಲಾ ಯಂತಗಳ: 
ಕಾರ್ಯಾಗಾರಗಳ 


¢ ಫೌ Pa ೧ . > 
“hE ESLES 09 0 8 
9 ಧ್ಯ K ಇ K ೫ ೪ 12 ೧3೩ 
ಕಕ 11] ಸ್ಟ ಳ್ಳು Ye 1 ೨ f ೦ p ೫ 
ಗವ ಗತ SA 
BSE XS ್ಯ 6೪9 
a ಇರಿ ೧ ಜೆ ಇ oO ಡ್‌ K gp 
se CGS BEBE BBC 28 
92 B C 2 A. 4 62 Te ಸ ಗ್ರ (2 
KF BD es ; ನಿರಿ 2 
ಸ p 1 9, IC: ಜಿ ಘಿ ಡಿ 1 32903 
2 ಗ್ರ ಲ ಥೌ SN 10 1 839 4 
Ne ED AS ಟು p CR ಜಿ 9 ` 
1 179 ಜಗ್ನುಗು 1 44] B ೫ ಇ 1 
A 13 PS ಟ್‌: 1] [3 4 ಲಿ 10 ೮ 17. 1S) ( 
ಲೆ 55)" ದ್ರಾ ಡೆ ] (೪ ಛಾ ಎ ಗ್ರ ಹೀ: B ಇ 1 ಇರೆ 
Je) 12 ಗ್‌ 1೨ yp o Ce ನ) XP TF; 3 _ 
G PT [ಗನ G ಬೆ B a > ಇ 3% ವ 
& ರೌ ಸರೆ 84181561 2 
6. ಇ 55)" [2 | 7 B 3, 1 ್ಸ ಬ 13 [ey ೨ 19) po 
ಇ. KREBS g OE RENO 
1 ದಿ (ಐ ಷೆ py S ಳಾ Te 3 | ೫. Ne ಬಾ ೭ 
BREAST 
ಓಡಿ ತಗ ಜನಕ 13 ಃ 
೧9 ಭ್ರ ಗ ಸ್ವ 1 GHG ಭ್ರ ಒಗೆ 
ಟ ಛೆ ಡೆ ran ೯ ed 4 ಡೇ ೨ 
ಗ್ರ ಇರೆ ಚ್‌ 0೫ ಚೆಇ SSO 
ತ ಕಟ್ಟು 4 `ಸ ಗೈ 38 13 ಇ RK ೨0೦ 
ಕೆ ಈ 24 
8 SSSR SELES 
೧ ಫ | =e 3೭ FR pe 
2 1ಇಊ ಗಿ B BER ಇತ್‌” 
2೪೫ ಇಸಾ ಗ ಟೆ 0 (0(್ಭ ಜಿ ಓಡ Bil 
ps ಕ ಸ ೦ Nd #೫ ನಿ 1 (2A 
OER ಕ್ಯ ಸ್ಟ] ನ pe ಆ fy 132 
ಗ ಚ ಬ , ಆ 6 ಎಳಿ ಟೆ ಕ. ಫ್ರಿ 
K ವ PCN AE, 
“ಟ್ಟ ಟಿ ಹ ಜಟ ್‌ 0 ಸ್ರ 13) w 5 
LEE ಗರಜ ಟ್ಟ ಕಜ ಇ ಜಸ 
® wa SHIMGBE HS 


ರೋಗರುಜಿನಗಳಿಂದ ತು೦ಬಿಹೋಗಿದ್ದವು. ಕ್ರಿಶ.೧೮೯೪ರಲ್ಲಿ ಕೆಜಿಎಫ್‌ವರೆಗೂ ರೈಲು 
ಹಾದಿ ನಿರ್ಮಾಣವಾಯಿತು. 


ಇ 


ಪ್ರಖ್ಯಾತ ಉರಿಗಾಂ ಮೈನಿಂಗ್‌ ಕ್ಲಬ್‌ 

ಬ್ರಿಟಿಷರದ್ದು ವೈಭವ ಜೀವನ. ಬಟ್ಟರ್‌, ಸರ್ವೆ೦ಟ್‌, ಮೇಟಿ, ಮಾಲಿ, ಡಾಗ್‌ 
ಬಾಯ್‌, ಆಯಾ, ಸ್ವೀಪರ್‌ ಹೆಸರಲ್ಲಿ ಪ್ರತಿ ಅಧಿಕಾರಿಯ ನಿವಾಸದಲ್ಲಿ ಕನಿಷ್ಠ ಎಂಟು 
ಜನ ಕೆಲಸಗಾರರು ಹಗಲು ರಾತ್ರಿ ದುಡಿಯುತ್ತಿದ್ದರು. ವಿದ್ಯುತ್‌ ಇಲ್ಲದ ಕಾಲದಲ್ಲಿ, 
ಬ೦ಗಲೆಯ ಹೊರಗೆ ಕುಳಿತ ಕೂಲಿಯಾಳುಗಳು ಕಿಟಕಿಗಳ ಮೂಲಕ ದೊಡ್ಡ ಹಗ್ಗಗಳಿಗೆ 
ಬೀಸಣೆಗೆಗಳನ್ನು ಕಟ್ಟ ಒಳಗಡೆ ಸರಸದಲ್ಲಿ ತೊಡಗಿದ್ದ ಬಿಳಿ ಅಧಿಕಾರಿಗಳಿಗೆ ಗಾಳಿ 
ಬೀಸುತ್ತಿದ್ದರು. ದಿನವಿಡೀ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅಧಿಕಾರಿಗಳು 
ಸಂಜೆಯಾಗುತ್ತಿದ್ದಂತೆ ಕ್ಷಬ್‌ಹೌಸ್‌ನತ್ತ ಹೆಜ್ಜೆ ಹಾಕುತ್ತಿದ್ದರು. ಸಂಗೀತ, ನೃತ್ಯ 
ಕಾರ್ಯಕ್ರಮಗಳು ಅಹೋರಾತ್ರಿ ನಡೆಯುತ್ತಿದ್ದವು. ಕ್ಷಬ್‌ಗಳಲ್ಲಿ ಸೆಟ್ಟಕಾಕ್‌, ಸ್ನೂಕರ್‌, 
ಟೇಬಲ್‌ ಟೆನಿಸ್‌, ಬಿಲಿಯರ್ಡ್ಸ್‌ ಮತ್ತಿತರ ಕ್ರೀಡೆಗಳು ನಡೆಯುತ್ತಿದ್ದವು. ಕ್ಷಬ್‌ ಹೊರಗೆ 
ಟೆನಿಸ್‌ ಮತ್ತು ಸ್ಮ್ಯಾಸ್‌ ಕೋರ್ಟ್‌ಗಳು ಸಹ ಇದ್ದವು. ನಂದಿದುರ್ಗ್‌, ಸ್ಕೇಟಂಗ್‌ರಿಂಗ್‌, 
ಚಾಂಪಿಯನ್‌ ರೀಫ್‌ ಜೆಮ್‌ಖಾನಾ, ಉರಿಗಾಂ, ಕೆಜಿಎಫ್‌ ಮತ್ತು ಮೈಸೂರ್‌ 
ಮೈನ್‌ ಹೀಗೆ ಅನೇಕ ಕ್ಷಬ್‌ಗಳಿದ್ದವು. ಕ್ರಿಶ.೧೯೭೩ರಲ್ಲಿ ನಂದಿದುರ್ಗ್‌, ಚಾಂಪಿಯನ್‌- 
ಉರಿಗಾ೦ ಮತ್ತು ಮೈಸೂರು ಗಣಿಗಳನ್ನು ಒಂದೇ ಆಡಳಿತದ ಕೆಳಗೆ ತರಲಾಯಿತು. 
ಗಣಿ ಪ್ರದೇಶದ ೧೨೫೦೦ ಎಕರೆ ಪ್ರದೇಶದಲ್ಲಿ ಒಟ್ಟು ೧೦೫೬೦ ಮನೆಗಳು ಮತ್ತು 
೧೦೦೦ಕ್ಕಿಂತ ಹೆಚ್ಚು ಬಂಗಲೆಗಳು ಹರಡಿಕೊಂಡಿದ್ದವು. ಜೊತೆಗೆ ಅನೇಕ ಕಂಪನಿ 
ಕಟ್ಟಡಗಳು, ಗಣಿಗಳು, ಆಸ್ಪತ್ರೆಗಳು, ಶಾಲಾ ಕಾಲೇಜುಗಳು, ಸಮುದಾಯ ಭವನಗಳು, 
ಗ್ರಂಥಾಲಯಗಳು, ಕ್ಷಬ್ಬುಗಳು, ಆಟದ ಮೈದಾನಗಳು, ಚರ್ಚ್‌ಗಳು, ದೇವಾಲಯಗಳು 
ಮತ್ತು ಮಸೀದಿಗಳು ಇದ್ದವು. 


೭೦ /ಸುವರ್ಣ ಕಥನ 


ಇವುಗಳ ಜೊತೆಗೆ ಪೊಲೀಸ್‌ ಠಾಣೆಗಳು, ದೂರವಾಣಿ ಕಚೇರಿಗಳು, ಸರಕಾರಿ 
ಕಚೇರಿಗಳು, ಜಿ.ಎಸ್‌.ಐ, ಮೃನ್ಸ್‌ ಭದ್ರತಾ ಕಚೇರಿ, ಕಾಸ್ಮಿಕ್‌ ಕಿರಣ ಸಂಶೋಧನೆಯ 
ಕಚೇರಿ, ನಗರ ಯೋಜನೆ ಪ್ರಾಧಿಕಾರ, ಎಂಪ್ಲಾಯ್‌ಮೆಂಟ್‌ ಎಕ್ಸ್‌ಚೇಂಜ್‌, ಎಲ್‌.ಐ.ಸಿ, 
ಆರ್‌.ಟಿ.ಓ ಇತ್ಯಾದಿ ಕಚೇರಿಗಳ ಜೊತೆಗೆ ಅನೇಕ ಹೋಟೆಲುಗಳು, ದಿನಬಳಕೆ 
ಅಂಗಡಿಗಳು, ತರಕಾರಿ, ಮಾಂಸದ ಅಂಗಡಿಗಳು ಇದ್ದವು. 

ಕಾರ್ಮಿಕರು ಕ್ಯಾಂಪ್‌ ಮನೆಗಳಲ್ಲಿ ವಾಸ ಮಾಡುತ್ತಿದ್ದು, ಅವು ಬ೦ಗಲೆಗಳಿಂದ 
ಬಹಳ ದೂರದಲ್ಲಿ ಆಯಾ ಗಣಿಗಳ ಹತ್ತಿರದಲ್ಲಿದ್ದವು. ಕಾರ್ಮಿಕರ ಮನೆಗಳೆಂದರೆ 
ಬಿದಿರು ದಟ್ಟಿಗಳು, ಜಿಂಕ್‌ಶೀಟು ಮತ್ತು ಏಸಿ ಸಿಮೆ೦ಟ್‌ಶೀಟುಗಳನ್ನು ಹೊದಿಸಿದ 
ಮನೆಗಳು. ಗಣಿಗಳು ಸ್ಥಾಪನೆಯಾದ ೫೦-೬೦ ವರ್ಷಗಳ ನಂತರವೂ ಕ್ಯಾಂಪ್‌ 
ಮನೆಗಳೆಂದರೆ ಇದೇ ಮನೆಗಳಾಗಿದ್ದವು. ಮೇಲಿನ ಎಲ್ಲಾ ರೀತಿಯ ಮನೆಗಳು 
ಹೆಚ್ಚೆಂದರೆ ೧೦x೧೦ ಮತ್ತು ೧೫೬೧೫ ಚದರ ಅಡಿಗಳ ಮನೆಗಳಾಗಿದ್ದವು. ಕಾರ್ಮಿಕರ 
ಸಂಖ್ಯೆ ೩೪೦೦೦ ಇದ್ದಾಗಲೂ ಮನೆಗಳ ಸಂಖ್ಯೆ ೧೦,೫೬೦ಕ್ಕಿಂತ ಜಾಸ್ತಿ ಆಗಲೇ 
ಇಲ್ಲ. 

ಈ ಮನೆಗಳಿಗೆ ಕ್ರಿಶ. ೧೯೭೬ರಲ್ಲಿ ವಿದ್ಯುತ್‌ ಮತ್ತು ಸಾರ್ವಜನಿಕ ನೀರಿನ 
ಕೊಳಾಯಿಗಳನ್ನು ಒದಗಿಸಲಾಯಿತು. ಅಂದರೆ ಹೆ ಶ.೧೯೦೨ರಲ್ಲಿ ಗಣಿಗಳಿಗೆ ವಿದ್ಯುತ್‌ 
ಬಂದರೂ ಹತ್ತಿರದ ಕಾರ್ಮಿಕರ ಕೆಲವು ಕಾಲೋನಿಗಳಿಗೆ ವಿದ್ಯುತ್‌ ಬಂದಿದ್ದು ಗಣಿಗಳು 
ಸ್ಥಾಪನೆಯಾದ ೬೪ ವರ್ಷಗಳ ನಂತರ. ಗಣಿಗಳ ಸ್ಥಾಪನೆಯ ೧೦೦ ವರ್ಷಗಳ 
ನೆನಪಿಗಾಗಿ ಕ್ರಿ.ಶ.೧೯೮೪-೮೫ ಮಧ್ಯೆ ೧೦೦೦ ಮನೆಗಳನ್ನು ನಿರ್ಮಿಸಿದರೂ ಅವುಗಳಿಗೆ 
ನೀರಿನ ಕೊಳಾಯಿಗಳು ಮತ್ತು ವಿದ್ಯುತ್‌ ಸಂಪರ್ಕ ನೀಡಲಿಲ್ಲ. ಸರಿಯಾದ ರಸೆ ಸೈಗಳಂತೂ 
ಇರಲೇ ಇಲ್ಲ. ಯಾವುದೇ ಗಣಿ ಪ್ರದೇಶದಲ್ಲಿ ಕಾರ್ಮಿಕರನ್ನು ಇಷ್ಟೊಂದು ಹೀನವಾಗಿ 
ದುಡಿಸಿಕೊಂಡಿದ್ದ ಕಂಪನಿ ಇನೂ ್ಲ೦ದಿಲ್ಲ. ೧೦ ಕಿ.ಮೀ ದೂರದಲ್ಲಿದ್ದ ಬೇತಮಂಗಲ 
ಕೆರೆಯಿಂದ ಕೆಜಿಎಫ್‌ ಗೆ ನೀರು ಸರಬರಾಜಾಗು ತ್ತಿತ್ತು ಈ ಕೆರೆಯ ನೀರನ್ನು ಕೆಜಿಎಫ್‌ಗೆ 
ಮಾತ್ರ ಕಾದಿರಿಸಲಾಗಿದ್ದು ಕೆರೆಯ ಒಂದು ತೊಟ್ಟು ನೀರನ್ನೂ ಸಹ ಆ 'ಪದೇಶದಲ್ಲಿ 
ಕೃಷಿಗಾಗಿ ಬಿಡುತ್ತಿರಲಿಲ್ಲ. ಅನಂತರ ಗಣಿ ಪ್ರದೇಶದ ಹತ್ತಿರದಲ್ಲಿದ್ದ ರಾಬರ್ಟ್‌ಸನ್‌ಪೇಟೆ 
ಮತ್ತು ಆಂಡಸನ್‌ಪೇಟೆ ಪಟ್ಟಣಗಳಿಗೆ ನೀರಿನ ಸಂಪರ್ಕವನ್ನು ಕಲ್ಪಿಸಲಾಯಿತು. 

ಅನಂತರದ ದಿನಗಳಲ್ಲಿ ಸಾರ್ವಜನಿಕ ಶೌಚ ಕಾಲಯಗಳನ್ನು ಕಟ್ಟಿಸಿದರೂ ಅವುಗಳಿಗೆ 
ಸರಿಯಾದ ಸೇಪ್ಪಿ ಟ್ಯಾಂಕುಗಳನ್ನು ಅಳವಡಿಸಿರಲಿಲ್ಲ. ಗಣಿಗಳು ಪೂರ್ಣವಾಗಿ 
ಸ್ಥಗಿತಗೊಳ್ಳುವ ಕಾಲದವರೆಗೂ ಹಲ. ಶೌಚಾಲಯಗಳ ಹೊಲಸನ್ನು ಆಂಧ್ರದ 
ಮಾದಿಗ ಜನಾಂಗದವರು ಕೈಗಳಲ್ಲಿ ಇಲ್ಲ ತಗಡು ರೇಖುಗಳಲ್ಲಿ ಬಾಚಿ ಬಕ್ಕೆಟ್‌ಗಳಲ್ಲಿ 
ತುಂಬಿಸಿಕೊಂಡು ದೂರ ಸಾಗಿಸುತ್ತಿದ್ದರು. ಅತ್ಯಂತ ಆಧುನಿಕರಣಗೊಂಡಿದ್ದ ಈ 
ಚಿನ್ನದ ಗಣಿಗಳ ಆಡಳಿತ ಆಂಧ್ರದ. ಮಾದಿಗ ಜನಾಂಗವನ್ನು ನಡೆಸಿಕೊಂಡ 


ಗಣಿ ಅಭಿವೃದ್ಧಿಯ ಚಾರಿತ್ರಿಕ ಹೆಜ್ಜೆಗಳು /೭೧ 


ರೀತಿಯಂತೂ ತೀರ ಅಸಹ್ಯ ಹುಟ್ಟಿಸುವಂಥದ್ದು. ಈ ಪ್ರದೇಶದಲ್ಲಿ ಈ ಹೀನ ಕೆಲಸ 
ನಿಲ್ಲಬೇಕಾದರೆ ಗಣಿಗಳು ಸ್ವತಃ ಕಣ್ಣು ಮುಚ್ಚಬೇಕಾಯಿತು. 

ಗಣಿ ನಗರಕ್ಕಿಂತ ವಿಶಾಲವಾಗಿ ಬೆಳೆದುನಿಂತ ಹತ್ತಿರದ ರಾಬರ್ಟ್‌ಸನ್‌ಪೇಟೆ, 
ಆಂಡ್ರ್‌ಸನ್‌ಪೇಟಿ ಮತ್ತು ಭಾರತ್‌ನಗರದ ಬಡಾವಣೆಗಳ ಜನಸಂಖ್ಯೆ ಹೆಚ್ಚಾದಂತೆ 
ಬೇತಮಂ೦ಗಲದ ಕೆರೆ ನೀರು ಯಾರಿಗೂ ಸಾಕಾಗದೇ ಹೋಯಿತು. ಕ್ರಿ.ಶ.೧೯೭೮ರಲ್ಲಿ 
ಹತ್ತಿರದ ನಾಗಾವರಂ ಕಣಿವೆಯಲ್ಲಿ ಅನೇಕ ಕೊಳವೆ ಬಾವಿಗಳನ್ನು ತೋಡಲಾಯಿತು. 
ಇನ್ನಿತರ ಹತ್ತಿರದ ಕೆರೆಗಳಲ್ಲಿ, ಕಣಿವೆಗಳಲ್ಲಿ ಮತ್ತು ಬೇತಮಂಗಲದ ಕೆರೆಯಲ್ಲೂ 
ಅನೇಕ ಕೊಳವೆ ಬಾವಿಗಳನ್ನು ತೋಡಿ ನೀರಿನ ಅಭಾವವನ್ನು ನೀಗಿಸಲು 
ಪ್ರಯತ್ನಿಸಲಾಯಿತು. ಆದರೆ ಇದಾವುದರಿಂದಲೂ ವಿಶಾಲವಾಗಿ ಬೆಳೆದು ನಿಂತಿದ್ದ 
ಬಡಾವಣೆಗಳ ದಾಹವನ್ನು ತಣಿಸಲಾಗಲಿಲ್ಲ. 

ಗಣಿಗಳು ಈಗ ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದು ಕ್ಯಾಂಪುಗಳೆಲ್ಲ ಪಾಳು 
ಬಿದ್ದುಹೋಗಿವೆ. ವಿಧಿಯಿಲ್ಲದೆ ಅಲ್ಲಲ್ಲಿ ಕೆಲವು ಗುಂಪು ಮನೆಗಳಲ್ಲಿ ಆದಿವಾಸಿಗಳಂತೆ 
ಉಳಿದುಕೊಂಡಿರುವ ಜನರಿಗೆ ಯಾವುದೇ ಸವಲತ್ತುಗಳು ಇಲ್ಲ. ವಿದ್ಯುತ್‌ ಮತ್ತು 
ನೀರಿನ ಸ೦ಪರ್ಕವನ್ನು ಕಡಿಯಲಾಗಿದೆ. ಪಸ್ತುತ ರಾಬರ್ಟ್‌ಸನ್‌ಪೇಟೆ, ಆಂಡ್ರಸನ್‌ಪೇಟೆ 
ಮತ್ತು ಭಾರತ್‌ ನಗರಗಳಿಗೂ ನೀರಿಲ್ಲದೆ, ದಿನನಿತ್ಯ ಟ್ಯಾಂಕರುಗಳ ಮೂಲಕ ನೀರು 
ಸರಬರಾಜಾಗುತ್ತಿದೆ. ಆಳಿನಿಂದ ಅರಸನವರೆಗೆ ಎಲ್ಲರೂ ಒಂದೆರಡು ರೂಪಾಯಿಗಳಿಗೆ 
ಒಂದು ಕೊಡದಂತೆ ನೀರನ್ನು ಕೊಂಡುಕೊಳ್ಳುತ್ತಿದ್ದಾರೆ. ಮುಂದಿನ ದಿನಗಳ ಬವಣೆಯನ್ನು 
ಕಾಲವೇ ನಿರ್ಣಯಿಸುತ್ತದೆ. 

ರಾಬರ್ಟ್‌ಸನ್‌ಪೇಟೆ ಮತ್ತು ಆಂಡ್ರ್‌ಸನ್‌ಪೇಟೆ: ಗಣಿ ಕಾಲೋನಿಗಳಿಗೆ ದೂರದಲ್ಲಿ 
ಬ್ರಿಟಿಷ್‌ ಮಿಲಿಟರಿ ಅಧಿಕಾರಿ ಕರ್ನಲ್‌ ಡೊನಾಲ್ಡ್‌ ರಾಬರ್ಟ್‌ಸನ್‌ ಹೆಸರಿನಲ್ಲಿ ಹೊಸ 
ಬಡಾವಣೆ ಸ್ಥಾಪಿ ಸಲಾಯಿತು. ಈ ಪೇಟೆ ಬೆಳೆಯಲು ಡೊನಾಲ್ಡ್‌ ರಾಬರ್ಟ್‌ಸನ್‌ 
ಮುಖ್ಯ ಪಾತ್ರ "ವಹಿಸಿದ್ದರು. ಮೊದಲಿಗೆ ಇಲ್ಲಿ ಬ್ರಿಟಷರು ಮಾತ್ರ ಇದ್ದು, ಅನಂತರ 
ಜ್‌ ಕೆಲವು ಆಂಗ್ಲೋ-ಇಂಡಿಯನ್ನರು ಸೇರಿಕೊಂಡರು. ಇಲ್ಲಿ ನೆಲೆನಿ೦ತವರು 
ಮತ್ತು ಇದರ ಸಂಪರ್ಕ ಪಡೆದವರೆಲ್ಲ ಬ್ರಿಟಿಷ್‌ ಮತ್ತು ಆಂಗ್ಲೋ-ಇಂಡಿಯನ್‌ 
ಜೀವನ ಶೈಲಿಗೆ ಮಾರುಹೋದರು. ಆಂಗ್ಲೋ-ಇಂಡಿಯನ್ನರಿಗೆ ಮೇಲ್ವಿಚಾರಣಾ 
ಕೆಲಸಗಳನ್ನು ನೀಡಲಾಯಿತು. ಭಾರತೀಯ ಹೆಣ್ಣುಮಕ್ಕಳನ್ನು BA ಬ್ರಿಟಿಷರು 
ಅವರ ಪತ್ನಿಯರ ಸಂಬಂಧಿಗಳಿಗೆ ಒಂದಷು ವ ಕೆಲಸಗಳು ದೊರಕಿಸಿಕೊಟ್ಟರು. ೧೯೧೩ರಲ್ಲಿ 
ಮೈಸೂರು ಮಹಾರಾಜ ಶ್ರೀಕೃಷ್ಣರಾಜ ಒಡೆಯರ್‌ ಅವರು ಕೆಜಿಎಫ್‌ಗೆ ಬಂದಾಗ 
ಇಂದ ರಸ್ತೆಗೆ ಅವರ ಹೆಸರನ್ನು ಇಡಲಾಯಿತು. ರಾಬರ್ಟ್‌ಸನ್‌ಪೇಟೆಯಿಂದ ೨ 
ಕಿ.ಮೀ. ದಕ್ಷಿಣದಲ್ಲಿ ವಿದೇಶಿ ಲಿಕ್ಕರ್‌ ಮಾರುತ್ತಿದ್ದ ಆಂಡ್‌ಸನ್‌ ಎಂಬವರ ಹೆಸರಿನಲ್ಲಿ 


ಅಧಿ ಎದಿ 
ರ್ತವಾಗಿ 


"ಅ 


ದೇ ಕರೆಯಲಾಗುತಿತು. 
ದ ಕಿಂಗ್‌ ಜಾರ್ಜ್‌ ಹಾಲ್‌ 


ಎ 
ಎಫ್‌ಗೆ ಭೇಟಿ ನೀಡಿದ ಜಾಪಕಾ 


ಇತಿ 
[Se] 


ಕೆ 


ಈ 


[3 


ರಾದರು. 


= 
[Y, 


ಯಲು ಕಾರ 
ಶ. ೧೯೦೫ರಲ್ಲಿ ಕಿಂಗ್‌ ಎಡ್ಡಡ್‌ 


ಬ 


3 


9 ಢ್‌ Ww 
ಕ್ಕೆ” RB 
11 ಜೆ 1 
2.40 
BBM 
ಗೆ 
೪) ೯ ಗು 
ಜ್‌ 
5 ಚತ 
KR 
B ನ ೧ 
(2 ke Ie 
ತ ಶಹ _. 
2ಬ] 
3. 
Le ಜ್ಜ ಛಿ 
1 
ಕ 18 
> 13 ( 
ಕ ಇದ ವಿ”: ಈ 
53 B N 
bE 
ಎ 
A 13 
2೫ ¥ 
(3 ದ್ಯ ಜ್ರ 
ತ್‌ 
fs 5 73 
g38 
[6 


ಇಟಾಲಿ 
ಕೊ 


ದರು. 


9 
೯ ಸು 


ಪರಿವರ್ತಿ 


ಆ 


ಹ್ಗ 


ತ್‌ ಇಲ್ಲಿ 
೧) 
Ww 


ಡನಾಗಿ 


ಗೆಂ 
ಗಳು ಸ್ಥಾ 


ಇಂ 
695 
0 


ee 


ಇಂಗೆಂಡಿನಿಂ 


ವೇರ್‌ 


4 


ಎಬಿ ರಿ 


ಎ 


ಛಿ 


ಅ 
ವಿಜೃಂಭಣೆಯಿಂದ ನಡೆಯುತಿತ್ತು, 
ಲ್ಲಿನ ಒಂದು 


3 


ಬಸ್ಸು, ಮೋಟಾರು, ಕಾರು, ಲಾರಿ, ದ್ವಿಚಕ್ರ ವಾಹನಗಳು ನಗರದಲ್ಲಿ ಚಲಿಸ 
ತೊಡಗಿದವು. ಕುದುರೆಗಳ ಮೇಲೆ ಓಡಾಡುತ್ತಿದ್ದ ಬ್ರಿಟಿಷರೆಲ್ಲ ಸೈಕಲ್‌, ದ್ವಿಚಕ್ರ ಮತ್ತು 
ಮೋಟಾರು ಕಾರುಗಳಲ್ಲಿ ಓಡಾಡತೊಡಗಿದರು. ತಾರು ಜಿ ದ್ವಿಚಕವಾಹನ 
೧೦೦ರೂ, ಸೈಕಲ ಲ್‌ ೨೦ರೂ, ಗೋಡೆ ಯಾ ೬ರೂ, ಚಿನ್ನದ ತೆ 
ವೆಸ್ಟರ್ನ್‌ ಕೈಗಡಿಯಾರ ೬ರೂ, ಕೊಡಕ್‌ ಕ್ಯಾಮರಾ ೬ರೂ.ಗೆ "ರೊರಕುತ್ತಿದ್ದವು. 
ಒ೦ದು ಗ್ಯಾಲನ್‌(೪.೫ ಲೀಟರ್‌) ಪೆಟ್ರೋಲ್‌ ೧೨ ಆಣೆ. ಚೀನಾ ಸಿರಾಮಿಕ್‌, 
ಅಮೆರಿಕ ರೇಡಿಯೊ, ಇಟಾಲಿ ಸಂಗೀತ ಸಲಕರಣೆಗಳು, ಜರ್ಮನ್‌ ಎಲೆಕ್ಟಿಕ 
ಸಾಮಾನುಗಳು ಮತ್ತು ಟೈಲರಿಂಗ್‌ ಯಂತ್ರಗಳು ನಗರದಲ್ಲಿ ದೊರಕುತ್ತಿದ್ದವು. ಆದರೆ 
ಇವುಗಳೆಲ್ಲವನ್ನು ಹಣವ೦ತರಾದ ಬ್ರಿಟಿಷರು ಮತ್ತು ಯುರೋಪ್‌ ದೇಶಗಳಿಂದ 
ಬಂದವರು ಮಾತ್ರ ಉಪಯೋಗಿಸುತ್ತಿದ್ದರು. ಯುದ್ಧದಿಂದ ಹಿಂದಿರುಗಿ ಬಂದಿದ್ದವರು 
ಮತ್ತು ಕೆಲವು ಹಣವಂತರು ಮಾತ್ರ ಕೆಲವು ದುಬಾರಿ ವಸ್ತುಗಳನ್ನು ಬಳಸುತ್ತಿದ್ದರು. 

೧೯೨೦ ರಿಂದ ೧೯೪೦ರ ನಡುವೆ ಸ್ಥಳೀಯರಲ್ಲಿ ರಾಜಕೀಯ ಪ್ರಜ್ಞೆ ಮತ್ತು 
ವಿದ್ಯಾಭ್ಯಾಸದ ಬಗ್ಗೆ ಸ್ಪಲ್ಪ ಆಸಕ್ತಿ HECK ಕ್ರಿ ಶ.೧೯೦೦ ರಿಂದ ೧೯೨೦ರ 
ನಡುವೆ ಹ 0 ಪೇಟಿಯಲ್ಲಿ ಹೊಸ ರಸ್ತೆಗಳು, ಆಸ್ಪತ್ರೆಗಳು, ಶಾಲೆಗಳು, 
ಪ್ರಯಾಣಿಕರ ಬ೦ಗಲೆ, ಲೋಕೋಪಯೋಗಿ ಇಲಾಖೆಯ ಅತಿಥಿಗೃಹ, ಮಾರ್ಕೆಟ್‌ 
ಕಾಂಪ್ಲೆಕ್ಸ್‌ ಇನ್ನಿತರ ಸೌಲಭ್ಯಗಳನ್ನು ಮಾಡಲಾಯಿತು. ಲಕ್ಷ್ಮೀಪತಿ ಹಾಲ್‌(ಈಗಿನ 
ಒಲೆಂಪಿಕ್‌ ಸಿನಿಮಾ ಹಾಲ್‌)ನಲ್ಲಿ ಲ್ಯಾಂಟೀನ್‌ ಬೆಳಕಿನಲ್ಲಿ ಸ್ಲೈಡ್‌ಗಳನ್ನು ತೋರಿಸ 
ಲಾಗುತ್ತಿತ್ತು. ಆಗ ಸಿನಿಮಾ ಬ೦ದಿರಲಿಲ್ಲ. ಅದೇ ಬೆಳಕಿನಲ್ಲಿ ಸಂಗೀತ ಕಚೇರಿಗಳು 
ಮತ್ತು ನಾಟಕಗಳು ನಡೆಯುತ್ತಿದ್ದವು. ಈ ಬಡಾವಣೆಗಳಲ್ಲಿ ಕೆಲಸ ಮಾಡುತ್ತಿದ್ದವರು, 
ಬ್ರಿಟಿಷರ ಬ೦ಗಲೆಗಳು ಮತ್ತು ಅವರ ಜೊತೆಗೆ ಕೆಲಸ ಮಾಡುತ್ತಿದ್ದವರು ಇಂಗ್ಲಿಷ್‌ 
ಕಲಿತುಕೊಂಡರು. ಬಟ್ಟರ್‌ ಕೆಲಸದಲ್ಲಿ ಹೆಚ್ಚು ತಮಿಳರಿದ್ದು ಇವರು ಬ್ರಿಟಿಷರಿಗೆ 
ತಮಿಳು ಮಾತನಾಡುವುದನ್ನು ಕಲಿಸಿಕೊಟ್ಟರು. ಇವರು ಬ್ರಿಟಿಷ್‌ ಮತ್ತು ಇಟಾಲಿಯನ್‌ 
ಶೈಲಿಯ ಉಪಾಹಾರ, ಇತರ ತಿನಿಸುಗಳನ್ನು ತಯಾರಿಸು ವುದನ್ನು ಕಲೆತುಕೊಂಡಿದ್ದರು. 
ಜಾತಾಂ ಶೂ ಹೊಲಿಯುವವರು. ಫಘೋಟೋಗಾಫರ್‌, ಧೋಬಿ. ತರಕಾರಿ 
ಮಾರುವವರು, ಮಾಲಿಗಳು, ಟೀಬಾಯ್ತ್‌, ಕಾವಲುಗಾರರು ಇನ್ನಿತರರು ಬಿಳಿಯರ 
ಸಂಪರ್ಕದಲ್ಲಿದ್ದರು. 

ಬಿಇಎಂಎಲ್‌ ಕಾರ್ಪಾನೆ: ಕ್ರಿಶ.೧೯೬೭ರಲ್ಲಿ ೧೦ ಕೋಟಿ ರೂಪಾಯಿಗಳ ಶೇರು 
ಹಣದೊಂದಿಗೆ ಬಿ.ಇ.ಎಂ.ಎಲ್‌. ಕಂಪನಿ ಪ್ರಾರಂಭಗೊಂಡಿತು. ಎಚ್‌.ಎ.ಎಲ್‌. 
ಕಂಪನಿಯ ರೈಲ್‌ಕೋಚ್‌ ವಿಭಾಗದಲ್ಲಿನ ತಾಂತ್ರಿಕತೆ ಮತ್ತು ತಂತ್ರಜ್ಞಾನವನ್ನು 
EN ಳ್ಳುವಂತೆ ಸರಕಾರ ಆದೇಶ ನೀಡಿತು. ಎಚ್‌.ಎ.ಎಲ್‌. ಒಂದು 
ಯೋಜನೆಯನ್ನು ರೂಪಿಸಿ ೧೯೬೩ರಲ್ಲಿ ಸರಕಾರಕ್ಕೆ ನೀಡಿದ ಮೇಲೆ ಸರಕಾರ ಅಮೆರಿಕದ 
ಮೆ! ವೆಸ್ಟಿಂಗ್‌ ಹೌಸ್‌ ಏರ್‌ಬೈಕ್‌ ಕಂಪನಿಯ ಜೊತೆಗೆ ಒ ಪುಂದ ಮಾಡಿಕೊಂಡಿತು. 


೭೪ /ಸುವರ್ಣ ಕಥನ 


ಬಿ.ಇ.ಎಂ.ಎಲ್‌. ಕಾರ್ಯಾನೆ, ಭಾರತ ಸರಕಾರದ ಸಯೋಗದೊಂದಿಗೆ ಮೆವೆಸ್ಟಿಂಗ್‌ 
ಹೌಸ್‌ ಕಂಪನಿಯ ತಾಂತ್ರಿಕ ಸಹಾಯದಿಂದ ಪ್ರಾರಂಭಗೊಂಡಿತು. ಈ ಕಂಪನಿಯನ್ನು 
ಇಂಡಿಯನ್‌ ಕಂಪನಿ ಕಾಯಿದೆ ೧೯೫೬ರಂತೆ ೧೯೬೪ರ ಮೇ ೧೧ ರಂದು ನೋಂದಣಿ 
ಮಾಡಲಾಯಿತು. ಭಾರತ ಸರಕಾರದ ರಕ್ಷಣಾ ಮಂತ್ರಾಲಯದ ಕೆಳಗೆ ಎಚ್‌.ಎ.ಎಲ್‌.ನ 
ಉಸ್ತುವಾರಿಯಲ್ಲಿ ಈ ಕಂಪನಿ ದೇಶದಲ್ಲಿಯೆ ಪ್ರಥಮ ಬಾರಿಗೆ ದೂಡ್ಡ ಗಾತ್ರದ 
ಯಂತ್ರಗಳನ್ನು ತಯಾರಿಸಲು ಪಾರಂಭಿಸಿತು. 

ಕೇಂದ್ರ ಸರಕಾರ ಮೊದಲಿಗೆ ೧೯.೫೬ ಕೋಟಿ ರೂ. ಬಿಡುಗಡೆ ಮಾಡಿ ೭.೬೫ 
ಕೋಟಿ ರೂ.ಗಳ ವಿದೇಶಿ ಕರೆನ್ಸಿಯನ್ನು ದೊರಕಿಸಿ ಕೊಟ್ಟಿತು. ೧೯೬೫ರಲ್ಲಿ ಕಾರ್ಲಾನೆಗೆ 
ಕಟ್ಟಡಗಳನ್ನು ಕಟ್ಟಲು ಪ್ರಾರಂಭ ಮಾಡಲಾಯಿತು. ಅದೇ ವರ್ಷದ ಕೊನೆಯಲ್ಲಿ 
ಹತ್ತಿರದಲ್ಲಿಯೆ ಕಾರ್ಮಿಕರಿಗಾಗಿ ಬಿ.ಇ.ಎಂ.ಎಲ್‌. ನಗರ ಬಡಾವಣೆಯನ್ನು ಪ್ರಾರಂಭಿ 
ಸಲು ಮೈಸೂರು ಸರಕಾರ ೧೬೪೧.೫ ಎಕರೆ ಭೂಮಿಯನ್ನು ಉಚಿತವಾಗಿ ನೀಡಿತು. 
೧೯೬೬-೬೭ರಲ್ಲಿ ಕಾರ್ಲಾನೆ ಮೊಟ್ಟ ಮೊದಲಿಗೆ ೨೦ ಎಲ್‌.ಡಬ್ಲೂ.ಸ್ಕಾಪರ್ಸ್‌ ಮತ್ತು 
೧೧ ರಿಯರ್‌ ಡಂಪ್‌ರ್ಸ್‌ ತಯಾರಿಸಿ ಬಿಡುಗಡೆ ಮಾಡಿತು. ಅಲ್ಲಿಂದ ಮುಂದೆ 
ಮೊಟರೈಸ್ಟ್‌ ಸ್ಕಾಪರ್ಸ್‌, ಮೊಟರೈಸ್ಟ್‌ ರಿಯರ್‌ ಡಂಪ್‌ರ್ಟ್‌ ಹಾಲ್ಫಾಕ್‌ ಟ್ರಕ್‌ ಡ೦ಪ್‌ರ್‌, 
ಭಾಟಂ ಡ೦ಪ್‌ರ್ಸ್‌, ಮೊಟಾರ್‌ ಗ್ರೇಡರ್ಸ್‌ ಕ್ರಾವ್ಸಲರ್‌ ಟ್ರ್ಯಾಕ್ಟ್‌ರ್ಸ್‌, ಡಿ-೧೨೦, ಡಿ- 
೮೦ ಮತ್ತು ಡಿ-೪೦ ರೀತಿಯ ಕ್ರಾವ್ಹರ್‌ ಟ್ರ್ಯಾಕ್ಟ್‌ರ್ಸ್‌ ಇತ್ಯಾದಿ ಯಂತ್ರಗಳನ್ನು ತಯಾರು 
ಮಾಡತೊಡಗಿತು. 

ಕ್ರಿ.ಶ.೧೯೬೫ರಲ್ಲಿ ಕೈಗಾರಿಕಾ ತರಬೇತಿ ಕೇಂದ್ರವನ್ನು ಕಾರ್ಬಾನೆಯ ಹತ್ತಿರವೇ 
ಸ್ಥಾಪಿಸಿ ವಿಧ್ಯಾರ್ಥಿಗಳಿಗೆ ತರಬೇತಿ ನೀಡಿ ಅವರನ್ನು ಕಾರ್ಪಾನೆಗೆ ಸೇರಿಸಿಕೊಳ್ಳ 
ಲಾರಂಭಿಸಿತು. ಗಣಿ ಕಾರ್ಮಿಕರ ಮಕ್ಕಳಿಗೆ ಮತ್ತು ಸ್ಥಳೀಯ ಅಭ್ಯರ್ಥಿಗಳಿಗೆ ಬಿ.ಇ. 
ಎ೦.ಎಲ್‌. ಕಾರ್ಯಾನೆಯಲ್ಲಿ ಅವಕಾಶಗಳು ದೊರಕಿದವು. ಸುಮಾರು ೨೦ ವರ್ಷಗಳ 
ಕಾಲ ಪ್ರತಿವರ್ಷ ತರಬೇತಿ ಪಡೆದ ವದ್ಯಾರ್ಥಿಗಳು ನಿರಂತರವಾಗಿ ಇದೇ ಕಾರ್ಲಾನೆ 
ಯಲ್ಲಿ ಕೆಲಸಕ್ಕೆ ಸೇರಿಕೊಂಡರು. ಅನಂತರ ಕರ್ನಾಟಕದ ಮೂಲೆ ಮೂಲೆ 
ಗಳಿಂದಲೂ ಮತ್ತು ಪಕ್ಕದ ರಾಜ್ಯಗಳಿಂದ ಇಲ್ಲಿಗೆ ಬಂದ ವದ್ಯಾರ್ಥಿಗಳು ಕಾರ್ಯಾನೆ 
ಯಲ್ಲಿ ಸೇರಿಕೊಂಡರು. ೧೯೯೦ರ ನಂತರ ತರಬೇತಿ ಪಡೆದ ವಿದ್ಯಾರ್ಥಿಗಳಿಗೆ ಆ 
ಅದೃಷ್ಟ ಇಲ್ಲದೆ ಹೋಯಿತು, ಏಕೆಂದರೆ ಹೊಸ ಕಾರ್ಮಿಕರನ್ನು ನೇಮಿಸಿಕೊಳ್ಳುವು 
ದನ್ನು ಕಾರ್ಪಾನೆ ನಿಲ್ಲಿಸಿತು. ಪಸ್ತುತ ಬಿ.ಇ.ಎಂ.ಎಲ್‌. ಕಾರ್ಬಾನೆ ಚೆನ್ನಾಗಿ ನಡೆಯುತ್ತಿದ್ದು 
ಈಗಲೂ ಸುಮಾರು ೫,೦೦೦ ಕಾರ್ಮಿಕರು ಕೆಲಸ ನಿರ್ವಹಿಸುತ್ತಿದ್ದಾರೆ. ಆದರೆ 
ಇಲ್ಲಿನ ದೊಡ್ಡ ಕಾರ್ಯಾನೆಯನ್ನು ಮೂರು ತುಂಡುಗಳಾಗಿಸಿ ಒಂದನ್ನು ಮೈಸೂರಿಗೆ, 
ಇನ್ನೊಂದನ್ನು ಬೆಂಗಳೂರಿಗೆ ಸಾಗಿಸಿ ಕೆ.ಜಿ.ಎ.ಎಸ್‌.ನ ಬಿ.ಇ.ಎಂ.ಎಲ್‌.ನು ಚಿಕದಾಗಿ 
ಮಾಡಲಾಯಿತು. ಬರ್ಸ 


ಗಣಿ ಅಭಿವೃದ್ಧಿಯ ಚಾರಿತ್ರಿಕ ಹೆಜ್ಜೆಗಳು / ೭೫ 


ಅಧ್ಯಾಯ ೫ 


ಗಣಿಗಳು ನಷ್ಟದ ಹಾದಿಯಲ್ಲಿ 


ಎರಡು ವಿಶ್ವ ಮಹಾಯುದ್ದಗಳ ನಂತರ ಗಣಿಗಳು ಹಿನ್ನೋಟದ ದಾರಿ 
ಹಿಡಿದಿದ್ದವು. ಗಣಿಗಳು ಆಳ ಹೋದಂತೆ ೧೯೬೦ರಿಂದ ಸಣ್ಣ ಪ್ರಮಾಣದಲ್ಲಿ ನಷ್ಟ 
ಪ್ರಾರಂಭವಾಗಿತ್ತು ಗುತ್ತಿಗೆ ಕೆಲಸಗಾರರನ್ನು ಕಡಿಮೆ ಮಾಡುತ್ತ ಖಾಯಂ ಕೆಲಸಗಾರರನ್ನು 
ನೇಮಕ ಮಾಡಿಕೊಳ್ಳುತ್ತಿದ್ದಂತೆ ಚಿನ್ನದ ಉತ್ಪಾದನೆಯೂ ಕಡಿಮೆಯಾಗತೊಡಗಿತು. 
೧೯೪೭ರ ನಂತರ ಗುತ್ತಿಗೆ ಕಾರ್ಮಿಕರಿಲ್ಲದ ಕಂಪನಿಗಳು ನಷ್ಟ ಅನುಭವಿಸತೊಡಗಿದವು. 
ಗುತ್ತಿಗೆ ಕಾರ್ಮಿಕರನ್ನು ಹಿಂಡಿ ಹಿಪ್ಪೆ ಮಾಡಿದ್ದ ಕಂಪನಿಗಳು ಅನಂತರ ಎಂದಿಗೂ 
ಚೇತರಿಸಿ ಕೊಳ್ಳಲೇ ಇಲ್ಲ. ಮೇಲಿನ ಕಾರಣಗಳ ಜೊತೆಗೆ ನಷ್ಟಕ್ಕೆ ಇನ್ನೊಂದು 
ಮುಖ್ಯ ಕಾರಣ ಆಡಳಿತದ ಒಳಗಿದ್ದ ಭ್ರಷ್ಟತೆ. ಅಧಿಕಾರಿಗಳ ಭ್ರಷ್ಟತೆಯ ಬಗ್ಗೆ ಪ್ರಶ್ನಿಸಿ 
ದಾಗಲೆಲ್ಲ ಆಡಳಿತ ಮಂಡಳಿ ಕಾರ್ಮಿಕರ ಸಂಖ್ಯೆಯನ್ನು ಕಡಿತಗೊಳಿಸುವ 
ನಿರ್ಧಾರವನ್ನು ತೆಗೆದುಕೊಂಡು ಬಿಡುತ್ತಿತ್ತು ಆಡಳಿತದ ನಿರ್ದೇಶಕರೆಲ್ಲಾ ಸೇರಿ 
ಒಂದು ಸಲಹಾ ವಿಭಾಗವನ್ನು ತೆರೆದು ಉತ್ತರವನ್ನು ಅವರಿಂದಲೇ ಪಡೆಯಿರಿ 
ಎಂದು ಕೈತೊಳೆದುಕೊಳ್ಳುತ್ತಿತ್ತು. ಅಂದರೆ ಬ್ರಿಟಿಷರ ಕೈಯಿಂದ ಆಡಳಿತವನ್ನು 
ಪಡೆದುಕೊಂಡ ಇಂಡಿಯನ್‌ ಅಧಿಕಾರಿಗಳು ಗಣಿಗಳು ಅನುಭವಿಸುತ್ತಿದ್ದ ನಷ್ಟವನ್ನು 
ನಿವಾರಿಸಲು ಯಾವ ರೀತಿಯ ಪ್ರಯತ್ನಗಳನ್ನೂ ಮಾಡಲಿಲ್ಲ. 
ನಿರಂತರವಾಗಿ ನಷ್ಟವಾಗುತ್ತಿದ್ದ ಕಂಪನಿಯ ಬಗ್ಗೆ ವರದಿಯನ್ನು ಒಪ್ಪಿಸುವಂತೆ 
ಸರಕಾರ ೧೯೮೪ರಲ್ಲಿ ಕೆ.ಎಸ್‌.ಆರ್‌.ಚಾರಿ ಅವರನ್ನು ನೇಮಿಸಿತು. ಅದಕ್ಕೆ ಮುಂಚೆಯೇ 
೧೯೮೧ರಿಂದಲೇ ಕಂಪನಿ ಅಪರಿಣತ ಕಾರ್ಮಿಕರ ನೇಮಕವನ್ನು ಪೂರ್ಣವಾಗಿ 
ನಿಲ್ಲಿಸಿತ್ತು. ಹೆಚ್ಚಿದ ಸಂಬಳ ಮತ್ತು ತುಟ್ಟಿಭತ್ಯ, ವಿದ್ಯುತ್‌ ವೆಚ್ಚ ಗಣಿಗಳಲ್ಲಿ ಉತ್ಪತ್ತಿ 
ಯಾಗುತ್ತಿದ್ದ ಕಡಿಮೆ ಚಿನ್ನದಿಂದ ಕಂಪನಿ ನಷ್ಟ ಅನುಭವಿಸಿತ್ತು. ಚಾರಿಯವರು 
೧೭.೪.೧೯೮೫ರಂದು ಮೊದಲಿಗೆ ಚಾಂಪಿಯನ್‌ ಮತ್ತು ನಂದಿದುರ್ಗ ಗಣಿಗಳು, 
ಅನ೦ತರ ಮಿಲ್ಲುಗಳು, ಯಾಪಮಾನ ಮತ್ತು ಚಿಗುರುಗುಂಟ ಗಣಿಗಳ ಆಡಳಿತ 
ಕಚೇರಿಗಳು, ಸಮೀಕ್ಷೆ ಕಚೇರಿ, ಶಿಲಾಸ್ಲೋಟ ಸಂಶೋಧನಾ ಕೇ೦ದ್ರ, ಗೋದಾಮುಗಳು, 
ಆಸ್ಪತ್ರೆ ಎಲ್ಲವನ್ನೂ ವೀಕ್ಷಿಸಿದರು. ಕರಪತ್ರಗಳ ಮೂಲಕ ಕಾರ್ಮಿಕರು ಮತ್ತು ಸಾರ್ವಜನಿಕ 


೭೬ /ಸುವರ್ಣ ಕಥನ 


© 

ಗ 

1) 

(©) 

ಳಾ 

| 

ಗ್ರ 

G- 

F)) 
11 
1 

® 

Ke 

Ye 
ನ 

(9, 

[4 

ಇ 

(ಪ 

4 
RE 
$೬8 
© p) 
“HD ೨ 
| 
ಸ 
೯ p> 
D ಣ್‌ 
B > 
3 
172 138 
ಲ್‌ ಕ 
ವ %೭ 


ಡಬೇಕಾಗಿತ್ತು. "ಹಾವು ಸಾಯಬಾರದು 


ದ ನೀತಿಯಿಂದಾಗಿ ಕಂಪನಿಗಳು 


ಕೇಂದ ಸರಕಾರ 


a0 


ಸೊರಕುತಿದ 

~ ಓ)ು 

ಮಹಿಜುಗರ 
ದೆ 


Ka ರಾರ 
Mela) 


ಮೆಂಟ್‌ 


೧ 


ಇದರಿಂದ 


ಥಮ ಪ್ರಧಾನ ಮಂತ್ರಿ ಪಂಡಿತ್‌ 
ಮಗಳು ಶ್ರೀಮತಿ ಇಂದಿರಾಗಾಂಧಿಯ 


ಜೊತೆಗೆ ಗಣಿಗಳಿಗೆ ಭೇಟಿ ನೀಡಿದಾಗಿನ ಚಿತ್ರ 


1. 


೧೬.೭.೧೯೫೧ರಂದು ಭಾರತದ ಪ 
ಜವಾಹರಲಾಲ್‌ ನೆಹರು ಅವರು 


ಇದರ ಜೊತೆಗೆ ಗಣಿಗಳಿಂದ ಚಿನ್ನದ ಕಳ್ಳತನ ಹೆಚ್ಚಾಗಿ, ಸರಕಾರವು ಕೊನೆಗೆ 
ನಷ್ಟದಿಂದ ರೋಸಿಹೋಯಿತು. ತ ಕೆಜಿಎಘ್‌ನಲ್ಲಿ ಉತ್ಪತ್ತಿಯಾಗುತ್ತಿದ್ದ ಚಿನ್ನವನ್ನು 
ಮಾರುಕಟ್ಟೆಯ ಬೆಲೆಗೆ ಮಾರಲು ಕೇ೦ದ್ರ ಸರಕಾರ ಎಂದಿಗೂ ಅವಕಾಶ ತೀ 
ಇಲ್ಲ. ಜೊತೆಗೆ ವರ್ಷ ವರ್ಷವೂ ನಷ್ಟವನ್ನು ತುಂಬುತ್ತಲೇ, ಶಪಿಸುತ್ತಲೇ ಇತ್ತು. 
ಕರ್ನಾಟಕದ ಇನ್ನೊಂದು ಮೂಲೆಯಲ್ಲಿದ್ದ ರಾಯಚೂರು ಜಿಲ್ಲೆಯ ಹಟ್ಟ ಚಿನ್ನದ 
ಗಣಿಗಳು ಕೇಂದ್ರ ಸರಕಾರದ ಈ ದ್ವಂದ್ವ ನೀತಿಯಿಂದ ತಪ್ಪಿಸಿಕೊಂಡು ಉತ್ಪಾದಿಸಿದ 
ಚಿನ್ನವನ್ನು ತೆರೆದ ಮಾರುಕಟ್ಟೆಯಲ್ಲಿ ಮಾರಿಕೊಳ್ಳುತ್ತಿದ್ದವು. ಈ ಗಣಿಗಳು ಇಂದಿಗೂ 
ಲಾಭದಾಯಕವಾಗಿ ನಡೆಯುತ್ತಿರುವ ದೇಶದ ಏಕೈಕ ಚಿನ್ನದ ಗಣಿಗಳಾಗಿವೆ. ಈ 
ಗಣಿಗಳು ವಿದ್ಯುತ್‌ ಸಂಪರ್ಕ ಪಡೆದಿದ್ದು ಕೆಜಿಎಫ್‌ ಗಣಿಗಳಿಗೆ ಬಂದ ಎಷ್ಟೋ 
ದಶಕಗಳ ನಂತರ. ಈ ಕಾರಣದಿಂದ ಹಟ್ಟಿ ಗಣಿಗಳು ಇನ್ನೂ ೫೦ ವರ್ಷಗಳಾದರೂ 
ನಡೆಯುತ್ತವೆ. ಕೆಜಿಎಫ್‌ ಗಣಿಗಳಿಗೆ ೧೯೦೨ರಲ್ಲಿಯೆ ಎದ್ಯುತ್‌ ಬಂದು ಆಧುನಿಕರಣ 
ಗೊಂಡಿದ್ದರ ಪರಿಣಾಮ ಸಾವಿರಾರು ಕಾರ್ಮಿಕರು ಹಗಲೂ ರಾತ್ರಿ ದುಡಿದು ಚಿನ್ನದ 
ನಿಕ್ಷೇಪವನ್ನು ಬಹುಬೇಗನೇ ಬರಿದು ಮಾಡಿದ್ದರು. 

೧೯೮೫ರ ಹೊತ್ತಿಗೆ ೧ ಟನ್ನು ಅದಿರನ್ನು ಸಂಸ್ಕರಿಸಲು ೯೨೧ ರೂ. ಖರ್ಚು 
ತಗಲುತ್ತಿತ್ತು ಅಂದರೆ ಉತ್ಪಾದನೆಯಾಗುತ್ತಿದ್ದ ಚಿನ್ನದ ಬೆಲೆಗಿಂತ ಎರಡು ಪಟ್ಟು 
ಹಣ ಖರ್ಚಾಗುತ್ತಿತ್ತು ೮೦ರ ದಶಕದಲ್ಲಿ ಕಾರ್ಮಿಕರ ಸಂಖ್ಯೆಯನ್ನು ಕಡಿತಗೊಳಿಸಿ 
ಹೊಸ ನೇಮಕಾತಿಗಳನ್ನು ಪೂರ್ಣವಾಗಿ ನಿಲ್ಲಿಸಲಾಯಿತು. ೧೯೮೪-೮೫ರಲ್ಲಿ ಸುಮಾರು 
೩೫೦೦-೪೦೦೦ ಕಾರ್ಮಿಕರು ಅಗತ್ಯಕ್ಕಿಂತ ಹೆಚ್ಚಾಗಿದ್ದರು ಎಂದು ಲೆಕ್ಕಹಾಕಲಾಯಿತು. 
ಪ್ರತಿ ವರ್ಷ ನಿವೃತ್ತಿ ಹೊಂದುವವರು ಮತ್ತು ಸಾಯುವವರ ಸಂಖ್ಯೆ ವರ್ಷಕ್ಕೆ 
ಸರಾಸರಿ ೭೦೦ ಇರುತ್ತಿತ್ತು. ಸ್ವಯಂ ನಿವೃತ್ತಿಯನ್ನು ಘೋಷಿಸಿದ ೩-೪ ವರ್ಷಗಳಲ್ಲಿ 
೧೦೦೦ ಕಾರ್ಮಿಕರನ್ನು ಹೊರಕ್ಕೆ ಕಳುಹಿಸುವ ಲೆಕ್ಕ ಹಾಕಲಾಯಿತು. ಇದೇ ಸಮಯದಲ್ಲಿ 
ಮೈಸೂರು ಗಣಿಗಳನ್ನು ಮುಚ್ಚಿದ್ದರಿ೦ದ ಎಲ್ಲಾ ಲೆಕ್ಕಾಚಾರವು ತಲೆಕೆಳಗಾಯಿತು. ಆ 
ಗಣಿಗಳಲ್ಲಿದ್ದ ೧೪೦೦ ಕಾರ್ಮಿಕರು ಮತ್ತು ಅಧಿಕಾರಿಗಳನ್ನು ಉಳಿದ ಎರಡು ಗಣಿಗಳಲ್ಲಿ 
ಸೇರಿಸಿಕೊಳ್ಳಲಾಯಿತು. ನಿವೃತ್ತಿ ಪಡೆಯುವವರಿಗೂ ಸರಕಾರ ಹಣ ನೀಡಬೇಕಾಗಿತ್ತು. 

ಒ೦ದು ಶತಮಾನಕ್ಕಿಂತಲೂ ಹೆಚ್ಚು ಕಾಲ ಕಾರ್ಮಿಕರನ್ನು, ಅವರ ಕುಟುಂಬ 
ಸದಸ್ಯರ ಆರೋಗ್ಯವನ್ನು ಕಾಪಾಡಿಕೊಂಡುಬಂದಿದ್ದ ಗಣಿ ಆಸತ್ರೆಯನ್ನು ಇಎಸ್‌ 
ಕಳಗೆ MO ನಷ್ಟದ ಸ್ವಲ್ಪ ಭಾಗವನ್ನು ತಪ್ಪಿಸಿಕೊಳ್ಳಬಹುದು ವ 
ಕಂಪನಿ ಲೆಕ್ಕಾಚಾರ ಕೈಗೂಡಲಿಲ್ಲ. ಮೈಸೂರು ಗಣಿಗಳನ್ನು ಮುಚ್ಚಿದ್ದರಿಂದ ಉಳಿದ 
ಎರಡು ಗಣಿಗಳ ಗರ್‌ ಮೈಸೂರು ಗಣಿ ಹಗಗ ಉಸ್ತುವಾರಿಯನ್ನು 
ನೋಡಿಕೊಳ್ಳುವಂತೆ ಕೇಳಿಕೊಳ್ಳಲಾಯಿತು. ನಗರಾಭಿವೃದ್ಧಿ ಆಡಳಿತ, ಮುದ್ರಣ ವಿಭಾಗ, 
ಶಾಲೆಗಳು, ಕ್ಯಾಂಟೀನ್‌, ಚಣ ಡೈರಿ, ನ್ಯಾಯಬೆಲೆ ಅಂಗಡಿಗಳು ಎಲ್ಲವನ್ನೂ 


೭೮ / ಸುವರ್ಣ ಕಥನ 


ಅವರವರೆ ನಡೆಸಬೇಕು, ಗಣಿ ಕೋ-ಆಪರೇಟಿವ್‌ ಸಂಸ್ಥೆಗಳು ನಡೆಸಿದರೆ ನಷ್ಟ 
ಕಡಿಮೆಯಾಗುತ್ತದೆ ಎಂದು ಚಾರಿಯವರು ತಮ್ಮ ವರದಿಯಲ್ಲಿ ಹೇಳಿದರು. ಹಾಗೆ 
ಕೆಲವು ಆಧಿಕಾರಿಗಳನ್ನು ಬೇರೆ ಕಂಪನಿಗಳಿಗೆ ಕಳುಹಿಸಿದರೆ ಹೇಗೆ? ಎಂಬುದನ್ನೂ 
ವರದಿಯಲ್ಲಿ ಪ್ರಸ್ತಾಪಿಸಿದ್ದರು. 

ಚಾಂಪಿಯನ್‌ ಗಣಿಗಳಲ್ಲಿ ಆಳವಾದ ಡ್ರಿಲ್ಲಿಂಗ್‌ ಮಾಡಿ ಹೊಸ ಅದಿರನ್ನು 
ಕಂಡುಹಿಡಿಯಲು ಪ್ರಯತ್ನಿಸಲಾಯಿತು. ಹೆಚ್ಚು ಚಿನ್ನ ಉತ್ಪತ್ತಿಯಾಗುತ್ತಿದ್ದ ಕಾಲದಲ್ಲಿ 
ಕಡಿಮೆ ಚಿನ್ನ ಇದೆ ಎಂದು ಬಿಟ್ಟಿದ್ದ ಮತ್ತು ಹೆಚ್ಚು ಆಳದಲ್ಲಿದ್ದ ಚಿನ್ನದ ರೀಘುಗಳನ್ನು 
ತೆಗೆಯಲು ಪ್ರಯತ್ನಿಸಲಾಯಿತು. ಚಿನ್ನದ ಉತ್ಪಾದನೆಯನ್ನು ಹೆಚ್ಚಿಸಿ ನಷ್ಟವನ್ನು 
ಕಡಿಮೆ ಮಾಡಬೇಕಾಗಿತ್ತು ನಂದಿದುರ್ಗದ ಗೊಲ್ಕೊಂಡ ಮತ್ತು ಹ ಶ್ಯಾಫ್ಟ್‌ ಗಣಿಗಳಲ್ಲಿ 
ದಿನಕ್ಕೆ ೫೦೦ ಟನ್ನು "ಉತ್ಪಾದನೆ ಇದ್ದುದ್ದನ್ನು ೧೫೦೦ ಟನ್ನುಗಳಿಗೆ ಏರಿಸಲು 
ಹ ಜೀ "ಆದರೆ ಅದಕ್ಕಾಗಿ ಗಣಿಗಳನ್ನು ಇನ್ನಷ್ಟು ಆಳ ಮಾಡಬೇಕಾಗಿತ್ತು. 
ಈ ಯೋಜನೆಗೆ ೨ ಕೋಟಿ ಬಸಿ ಬೇಕೆಂದು ಕಂಪನಿ ಬೇಡಿಕೆ ಇಟ್ಟಿತು. ಅದರೆ 
ಸರಕಾರ ಈ ಯೋಜನೆಗೆ ಹಣ ಬಿಡುಗಡೆ ಮಾಡಲಿಲ್ಲ. 

೧೯೭೨ರಲ್ಲಿ ಇಂಡಿಯನ್‌ ಸ್ಕೂಲ್‌ ಆಫ್‌ ಮೈನ್ಸ್‌ನಿಂದ ಬಂದ ಪ್ರೊ. ಕೆ.ವಿ. 
ಸುಬ್ರಮಣ್ಯಂ ಮೇನೆಜಿಂಗ್‌ ಡೈರೆಕ್ಟರ್‌ ಆಗಿ ೪ ರ್‌ು. ಮೇಲೆ Me: 
ಗಣಿ ಕಾರ್ಮಿಕರಿಗೆ ಸಂಬಳ ಕ್‌ ಏನು ಎನ್ನುವುದು ತಿಳಿಯಿತು ಕೇಂದ್ರ ಸರಕಾರದ 
ಸಹಾಯದಿಂದ ಹೊಸದಾಗಿ ಸಂಬಳ ನಿಗದಿಪಡಿಸಲಾಯಿತು. ಕಾರ್ಮಿಕರಿಗೆ ಕ್ಯಾಂಟೀನ್‌ 

ಸೌಕರ್ಯ ನೀಡಲಾಯಿತು. ೧೯೮೧-೧೯೯೪ರ ಮಧ್ಯೆ ವಿಶ್ವಬ್ಯಾಂಕ್‌ ನೀಡಿದ ೯೩ ಕೋಟ 
ರೂ. ಸಹಾಯದಿಂದ ಗಣಿಗಳನ್ನು ಅಭಿವ ೈದ್ಧಿಗೊಳಿಸಲಾಯಿತು. ಇದೇ ಸಮಯದಲ್ಲಿ 
ಹತ್ತಿರದ ಚಿೆಗುರುಕುಂಟ ಮತ್ತು 'ಮಲ್ಲಪನಕೊಂಡ ಗಣಿಗಳನ್ನು ತೆರೆಯಲಾಯಿತು. 

ಫೆಬ್ರವರಿ ೨೧, ೨೦೦೪ರಂದು ದಕ್ಷಿಣ ಭಾರತ ಮಾನವ ಶಿಕ್ಷಣ ಮತ್ತು ಹಕ್ಕುಗಳ 
ಸೆಲ್‌ನಿಂದ ಕೆಜಿಎಫ್‌ನಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಕೇಳಲು ಸಭೆ 
ಕರೆಯಲಾಗಿತ್ತು. ಸಭೆಯಲ್ಲಿ ಎಚ್‌.ಸುರೇಶ್‌ ನ್ಯಾಯಾಧೀಶರು (ನಿವೃತ್ತ ಡಾ.ಜೀವನ್‌ 
ಕುಮಾರ್‌, ಶ್ರೀಮತಿ ಗೀತಾ ಮೆನನ್‌ ಮತ್ತು ನ್ಯಾಯವಾದಿ ಮನೋಹರ್‌ ವಸಿಯಾ 
ಅವರಿದ್ದರು. ಈ ಸಭೆ ಜಿಲ್ಲೆಯ ಮಾನವ "ಹಕ್ಕುಗಳ ಕೇಂದ್ರ ಸಮಿತಿಯ ಆಹ್ವಾನದ 
ಮೇರೆಗೆ ೪೦ ಜನರಿಂದ ವರದಿಯನ್ನು ಸಂಗ್ರಹಿಸಿತ್ತು. ವರದಿಯಲ್ಲಿನ ಕೆಲವು 
ಅಂಶಗಳಿಂದ ಸರಕಾರ ಮತ್ತು ಕಂಪನಿ ಮಾನವ ಹಕ್ಕುಗಳನ್ನು ಸಂಪೂರ್ಣವಾಗಿ 
ಉಲ್ಲಂಘಿಸಿದ ನಿರ್ದೇಶನಗಳು : ಕ೦ಡುಬ೦ದಿದ್ದವು. ಗಣಿಗಳನ್ನು ಏಕಾಏಕಿ ಮುಚ್ಚಿದಾಗ 
೩೮೧೪ ಕಾರ್ಮಿಕರು ಮತ್ತು ಅವರ ಕುಟುಂಬಗಳು ದಿನ ಸಾಸ” 
ಎಲ್ಲವನ್ನೂ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದವು. ಸಂಬಳ ನಿಂತುಹೋಯಿತು. 
ಕಾರ್ಮಿಕರಿಗೆ ಯಾವುದೇ ಪರಿಹಾರ ನೀಡಲಿಲ್ಲ. ಕಾಲೋನಿಗಳಿಗೆ ನೀರಿನ ಪೂರೈಕೆ 


ಗಣಿಗಳು ನಷ್ಟದ ಹಾದಿಯಲ್ಲಿ !೭೯ 


ಯನ್ನು ನಿಲ್ಲಿಸಲಾಯಿತು. ವಿದ್ಯುತ್‌ ಸಂಪರ್ಕವನ್ನು ಕಡಿತಗೊಳಿಸಲಾಯಿತು. ಪಡಿತರ 
ಅಂಗಡಿಗಳನ್ನು ಮುಚ್ಚಲಾಯಿತು. ೨೪೮ ಸಾರ್ವಜನಿಕ ಶೌಚಾಲಯಗಳು ನೀರಿಲ್ಲದೆ 
ನಾತ ಹೊಡೆಯತೊಡಗಿದವು. ಗಣಿಗಳು ಮುಬ್ಬಬವರೆಗೆ ಆಂಧ್ರ ಮೂಲದ ಮಾದಿಗ 
ಜನಾಂಗದವರು ಕೈಯಿಗಳಲ್ಲಿ ಹೊಲಸನ್ನು ಬಾಚಿ ಹೊರಗೆ ಹಾಕುತ್ತಿದ್ದ ಪದ್ಧತಿ 
ಕೊನೆಗೂ ನಿಂತುಹೋಗಿತ್ತು. 

ಕೆಜಿಎಫ್‌ ನಗರದ ಶೇಕಡ ೧೫ ಭಾಗದ ಪ್ರದೇಶದಲ್ಲಿ ಗುಡ್ಡೆಗಳಾಗಿ ಬಿದ್ದಿರುವ 
ಗಣಿ ತ್ಯಾಜ್ಯ ಮಣ್ಣು ಗಾಳಿಯಲ್ಲಿ ತೂರಿ, ನೀರಿನಲ್ಲಿ ಹರಿದು ಜನರು ಕಾಯಿಲೆಗಳಿಗೆ 
ಈಡಾದರು. ೧೨೧ ವರ್ಷಗಳ ಗಣಿ ಆಸ್ಪತ್ರೆಯನ್ನು ಮುಚ್ಚಲಾಯಿತು. ಗಣಿಗಳನ್ನು 
ಮುಚ್ಚಿದ ಮೇಲೆ ೪ ವರ್ಷಗಳಲ್ಲಿ ೬೦ ಕಾರ್ಮಿಕರು ಗಣಿ ರೋಗಗಳು, ಪರಿಸರ 
ಮಾಲಿನ್ಯ ಮತ್ತು ತೀವ್ರ ಒತ್ತಡಗಳಿ೦ದ ನರಳಿ ಅಸು ನೀಗಿದ್ದರು. ಈಗಲೂ ಮುರುಕಲು 
ಗುಡಿಸಿಲುಗಳಲ್ಲಿ ಜೀವನ ನಡೆಸುವ ಜನರಲ್ಲಿ ಸುಮಾರು ೬೦೦೦ ಯುವಕ ಮತ್ತು 
ಯವತಿಯರು ದಿನಾ "ಸ್ವರ್ಣ ಎಕ್ಸ್‌ಪ್ರೆಸ್‌ ರೈಲಿನಲ್ಲಿ ಕೆಜಿಎಫ್‌ನಿಂದ ಬೆಂಗಳೂರಿಗೆ 
ಬ೦ದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ರಾತ್ರಿಗೆ ಹಿಂದಿರುಗುತ್ತಾರೆ. ಅವರು 
ಐದಾರು ಸಾವಿರ ರೂಪಾಯಿಗಳ ಸಂಬಳದಲ್ಲಿ ಬದುಕು ಸಾಗಿಸುತ್ತಿದ್ದಾರೆ. ಮಹಿಳೆಯರು, 
ಮುದುಕರು ಹತ್ತಿರದ ಕಾಡು ಮೇಡುಗಳಿಗೆ ಹೋಗಿ ಸೌದೆ ತಂದು ಅದರಲ್ಲಿ ಸ್ವಲ್ಪ 
ಒಲೆ ಉರಿಸಿ ಉಳಿದಿದ್ದನ್ನು ಮಾರಿಕೊಂಡು ಬರುತ್ತಾರೆ. 

ಗಣಿಗಳು ನಡೆಯುತ್ತಿದ್ದ ಕಾಲದವರೆಗೆ ಕಾರ್ಮಿಕರ ಮಕ್ಕಳು ಶಾಲೆಗಳಲ್ಲಿ ಉಚಿತ 
ಶಿಕ್ಷಣ ಪಡೆಯುತ್ತಿದ್ದರು. ಈಗ ಎಲ್ಲವೂ ಖಾಸಗಿಯವರ ಪಾಲಾದ ಕಾರಣ ಮಕ್ಕಳು 
ಹಣವಿಲ್ಲದೆ ಶಾಲೆಗೆ ಹೋಗದೆ ಪೋಲಿಗಳಾಗಿ, ಬಾಲ ಕಾರ್ಮಿಕರಾಗಿದ್ದಾರೆ. ಗಣಿಗಳು 
ಮುಚ್ಚಿದಾಗಲೂ ಕಾರ್ಮಿಕರಿಗೆ ೫೦೦೦ಕ್ಕಿಂತ ಹೆಚ್ಚು ಸಂಬಳ ಬರಲಿಲ್ಲ. ಹಾಗಾಗಿ 
ಅವರು ನಿವೃತ್ತಿ ಪರಿಹಾರದ ಕಡಿಮೆ ಹಣವನ್ನು ಪಡೆಯಲು ನಿರಾಕರಿಸಿದ್ದರು. 
ಸರಕಾರಗಳ ಮಲತಾಯಿ ಧೋರಣೆ, ರಾಜಕಾರಣಿಗಳ ಹೇಳಿಕೆಗಳು. ನ್ಯಾಯಾಲಯಗಳ 
ಮೊಂಡುತನದಿಂದ ಜೀವನ ನಿರ್ವಹಣೆಗೆ ಯಾವುದೇ ಆಶಾಭಾವನೆಗಳು ಕಾರ್ಮಿಕರಲ್ಲಿ 
ಉಳಿದುಕೊಳ್ಳಲಿಲ್ಲ. ಹಣವಿಲ್ಲದೆ ಎಷ್ಟೋ ಹೆಣ್ಣು ಗಂಡುಗಳಿಗೆ ಮದುವೆ ನಡೆಯಲಿಲ್ಲ. 
ಸಾಲ ತೆಗೆದುಕೊಂಡವರ ಹೊರೆ ಹೇಳಲಾಗದ ಪರಿಸ್ಥಿತಿಯನ್ನು ತಲುಪಿದೆ. ಕೆಲವು 
ಪತ್ರಿಕೆಗಳು ಎರಡು ಮೂರು ದಶಕಗಳಿಂದ ಕೆಜಿಎಫ್‌ನಲ್ಲಿ ರೌಡಿತನ ನಡೆಯುತ್ತಿದೆ, 
ನಗರ ತಲ್ಲಣಿಸಿದೆ ಎಂದು ಸಾರ್ವಜನಿಕರನ್ನು ತಪ್ಪು ಹಾದಿಗೆ ಎಳೆಯುವ ಕೆಲಸ 
ಮಾಡುತ್ತಲೇ ಬರುತ್ತಿವೆ. 

ನಗರದ ಪುರಸಭೆ ನಿಗಮ ಗಣಿ ಕಾಲೋನಿಗಳ ನೀರಿನ ವ್ಯವಸ್ಥೆಯನ್ನು ತಾನೇ 
ವಹಿಸಿಕೊಳ್ಳುವುದಾಗಿ ಮುಂದೆ ಬಂದರೂ ಕರ್ನಾಟಕ ಸರಕಾರ ೨೯.೧೦.೨೦೦೨ರಂದು 
ಒಂದು ಆದೇಶ ಹೊರಡಿಸಿ ನಿರಾಕರಿಸಿತ್ತು ಎಲ್ಲಾ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು 


೮೦ / ಸುವರ್ಣ ಕಥನ 


೧೫ ದಿನಗಳ ಒಳಗೆ ಮರು ಸ್ಥಾಪಿಸುವಂತೆ ಸಭೆ ವರದಿಯಲ್ಲಿ ಕೇಳಿಕೊಂಡಿತ್ತು. 
ಗಣಿಗಳು ಮುಚ್ಚಿದ ೬ ವರ್ಷಗಳ ನ೦ತರ ೨೦೦೭ರಲ್ಲಿ ನ್ಯಾಯಾಲಯ ನೀಡಿದ 
ತೀರ್ಪಿನ ಆಧಾರದ ಮೇಲೆ ರಾಜಿನಾಮೆ ನೀಡದೆ ಉಳಿದುಕೊಂಡಿದ್ದ ಸುಮಾರು 
೩೫೦೦ ಕಾರ್ಮಿಕರು ಸರಕಾರ ನೀಡಿದ ಅಲ್ಪಸ್ವಲ್ಪ ಹಣವನ್ನು ಪಡೆದುಕೊಂಡಿದ್ದರು. 
ಆ ಹಣದಲ್ಲಿ ಅವರು ಉಳಿದುಕೊಂಡಿದ್ದ ಗುಡಿಸಿಲುಗಳನ್ನು ಅವರಿಗೆ ನೀಡಿದಂತೆ 
ತಿಳಿಸಿ ೭ ವರ್ಷಗಳ ಬಾಡಿಗೆ ಮುರಿದುಕೊ೦ಡು ಉಳಿದ ಹಣ ನೀಡಿದ್ದರು. ಆ 
ಹೊತ್ತಿಗೆ ಅವರಲ್ಲಿ ಬಹಳಷ್ಟು ಕಾರ್ಮಿಕರು ಸತ್ತುಹೋಗಿದ್ದು, ಉಳಿದವರ ಹಣ 
ಸಾಲುಗಾರರ ಪಾಲಾಗಿತ್ತು. 

ಮೈಸೂರು ರಾಜ್ಯಕ್ಕೆ ಗೌರವ ಧನ: ಕ್ರಿಶ.೧೯೧೦ರಿ೦ದಲೂ ಗಣಿಗಳು ಜೆ 
ಮಾಡುತ್ತಿದ್ದ ಚಿನ್ನದ ಲಾಭದಲ್ಲಿ ಶೇಕಡ ೫ ರಷ್ಟು ಗೌರವ ಧನವನ್ನು ಮೈಸೂ 
ಸರಕಾರ ಪಡೆಯುತ್ತಿತ್ತು ಇದರ ಜೊತೆಗೆ ಶೇಕಡ ೨.೫ ಲಾಭಾಂಶವನ್ನು ಕೂಡ 
ನೀಡಲಾಗುತ್ತಿತ್ತು. ೧೯೩೦ಕ್ಕೆ ೩.೮ ಮಿಲಿಯನ್‌ ಪೌಂಡ್ಸ್‌ ಗೌರವಧನ ಮತ್ತು ೨೨.೫ 
ಮಿಲಿಯನ್‌ ಪೌಂಡ್ಸ್‌ ಲಾಭಾಂಶವನ್ನು ಮೈಸೂರು ಸರಕಾರಕ್ಕೆ ನೀಡಲಾಗಿತ್ತು. 
ಇದೇ ಸಮಯದಲ್ಲಿ ಜಾನ್‌ ಟೇಲರ್‌ ಮತ್ತು ಆತನ ಮಕ್ಕಳು ೫ 'ಗಣಿ ಕಂಪನಿಗಳ 
ಒಟ್ಟಾರೆ ಆಡಳಿತವನ್ನು ವಹಿಸಿಕೊಂಡಿದ್ದರು. ಅವರು ಯಾಃ ಗುತ್ತಿಗೆಯನ್ನು 
ನಿರಾಕರಿಸುವ ಅಥವಾ ಹೊಸದಾಗಿ ನೀಡುವ ಅಧಿಕಾರವನ್ನು ಪಡೆದಿದ್ದರು. 
ಕಾರ್ಮಿಕರನ್ನು ಹೊಸದಾಗಿ ಸೇರಿಸಿಕೊಳ್ಳುವ ಅಥವಾ ಸಿ ತೆಗೆದುಹಾಕುವ 
ಅಧಿಕಾರವನ್ನು ಪಡೆದಿದ್ದರು. ಹಾಗೆಯೇ ಸಂಬಳ ಮತ್ತು ಲಾಭಾಂಶದ ಬೆಲೆಯನ್ನು 
ನಿಗದಿಪಡಿಸುವ ಒಟ್ಟು ಅಧಿಕಾರವನ್ನು ಕೂಡ ಪಡೆದಿದ್ದರು. ಲಂಡನ್‌ನ ಒಂದು 
ಸಣ್ಣ ಕಚೇರಿಯಿಂದ ಸಾವಿರಾರು ಮೈಲಿಗಳ ದೂರದಲ್ಲಿ ಸಾವಿರಾರು ಅಡಿಗಳ 
ಆಳದಲ್ಲಿರುವ ಚಿನ್ನದ ನಿಕ್ಷೇಪಗಳ ಮೇಲಿನ ಅಧಿಕಾರವನ್ನು ಅವರು ಚಲಾಯಿಸುತ್ತಿದ್ದರು. 
ಈ ಕಚೇರಿ ಲಂಡನ್‌ನ ಕ್ವೀನ್‌ ಸ್ಟ್ರೀಟ್‌ ಅರಮನೆಯಲಿತ್ತು 

ಬ್ರಿಟಿಷರು ಭಾರತದ ಹಲವು ಭಾಗಗಳನ್ನು ಇಬ್ಬಾಗ ಮಾಡಿ ಆಳುತ್ತಿದ್ದ ಪ್ರದೇಶಗಳಲ್ಲಿ 
ಮೈಸೂರು ಸಂಸ್ಥಾನ ೫ನೇ ದೊಡ್ಡ ಪ್ರದೇಶವಾಗಿದ್ದು ೨೯೪೭೫ ಚ.ಕಿ.ಮೀ. ವಿಸೀರ್ಣ 
ಹೊಂದಿತ್ತು ಜನಸಂಖ್ಯೆಯ ಆಧಾರದ ಮೇಲೆ ಈ ಸಂಸ್ಥಾನ ೧೯ಗನ್‌ಸೆ ಸಿಲ್ಕೂಟ್‌ಗಳ 
ಆರ್ಹತೆ ಪಡೆದುಕೊಂಡಿತ್ತು ಆ ಕಾಲಕ್ಕೆ Se ಸರಕಾರಕ್ಕೆ ದೇಶದ ಎಲ್ಲಾ ರಾಜ್ಯ ಗಳು 
ಕೊಡುತ್ತಿದ್ದ ಒಟ್ಟು ಹಣದಲ್ಲಿ ಮೈಸೂ ಜ್ಯ 6; ಶೇಕಡ ೪೦ ಪಾಲು 
ಕೊಡುತ್ತಿತ್ತು. ಇಷ್ಟೆಲ್ಲ ನೀಡುತ್ತಿದ್ದ ಇಚ ಸರಕಾರಕ್ಕೆ ಕೇಂದ್ರ ಸರಕಾರದಿಂದ 
ಯಾವುದೇ ರೀತಿಯ ಆದ್ಯತೆ Ld ೧೮೮೧ ರಿಂದ ೧೯೪೭ರ ಮಧ್ಯೆ 
ಮೈಸೂರು ರಾಜ್ಯದಲ್ಲಿ ಹ ವಾಗಿ ರೈಲು ರಸ್ತೆಗಳು ಮತ್ತು ಯಾವುದೇ ಕ 


ಗಣಿಗಳು ನಷ್ಟದ ಹಾದಿಯಲ್ಲಿ /೮೧ 


ತಲೆ ಎತ್ತಲಿಲ್ಲ. ಆಗಿನ ಮೈಸೂರು ಸಂಸ್ಥಾನಕ್ಕೆ ಕೇಂದ್ರ ಸರಕಾರದ ಮೂಲಕ 
ನೇಮಕಗೊಂಡ ದಿವಾನರೆಲ್ಲ ಪಶ್ಚಿಮ ದೇಶಗಳ ಪ್ರಭಾವ ಪಡೆದವರಾಗಿದ್ದು, ಇವರೆಲ್ಲ 
ಯುರೋಪ್‌ ಮಾದರಿ ಕಾರ್ಬಾನೆಗಳು ಮತ್ತು ಆರ್ಥಿಕ ಸುಧಾರಣೆಗಳನ್ನು ತರುವಲ್ಲಿ 
ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಿದ್ದರು. ಇದರ ಫಲದಿಂದ ಮೈಸೂರು ರಾಜ್ಯ 
ಮಾದರಿ ರಾಜ್ಯವೆಂದು ಹೆಸರು ಪಡೆದಿತ್ತು ೧೮೮೬ ರಿಂದ ೧೮೯೪ರವರೆಗೆ ಗಣಿ 
ಕಂಪನಿಗಳು ಮೈಸೂರು ಸರಕಾರಕ್ಕೆ ನೀಡಿದ ಗೌರವಧನ ವರ್ಷಕ್ಕೆ ೫೦,೦೦೦ 
ರೂ.ಗಳಿಂದ ೭.೨೫ ಲಕ್ಷಕ್ಕೆ ಏರುತ್ತಾ ಹೋಗಿತ್ತು. 
ಗಣಿಗಳ ರಾಷ್ಟ್ರೀಕರಣ: ೨೯.೧೧.೧೯೫೬ರಲ್ಲಿ ಮೈಸೂರು ಸರಕಾರದ ಕಂಪನಿಗಳನ್ನು 
ರಾಷ್ಟ್ರೀಕರಣ ಮಾಡಲಾಯಿತು. ೧೯೫೮ರಲ್ಲಿ ಕೇಂದ್ರ ಸರಕಾರ ಗಣಿಗಳಿಗೆ ಹೆಚ್ಚು 
ಸಹಾಯವನ್ನು ನೀಡುವ ಉದ್ದೇಶದಿಂದ ಐ.ಎಂ.ಎಫ್‌. ಬೆಲೆಯಂತೆ ೧ ಔನ್ಸ್‌ 
ಚಿನ್ನಕ್ಕೆ ೩೫ ಡಾಲರ್‌ ನೀಡುವುದಾಗಿ ಒಪ್ಪಿಗೆ ನೀಡಿತು. ಐ.ಎಂ.ಎಫ್‌. ಮತ್ತು ಚಿನ್ನದ 
ಬೆಲೆಯ ಅಂತರದ ನಷ್ಟವನ್ನು ಕೇಂದ್ರ ಸರಕಾರ ರಾಜ್ಯ ಸರಕಾರಕ್ಕೆ ನೀಡುವುದಾಗಿ 
ಒಪ್ಪಿಕೊಂಡಿತು(ಆರ್ಟಿಕಲ್‌ ತತ ಪ್ರಕಾರ). ರಾಜ್ಯ ಸರಕಾರಕ್ಕೆ ಭಾರ 
ಬಾರದು ಎನ್ನುವ ಕಾರಣದಿಂದ ಕೇಂದ್ರ ಸರಕಾರ ೧೯೬೨ರಲ್ಲಿ ಗಣಿಗಳ ಒಟ್ಟು 
ಉಸ್ತುವಾರಿಯನ್ನು ತಾನೇ ವಹಿಸಿಕೊಂಡಿತು. ಗಣಿಗಳನ್ನು ಕೇಂದ್ರ ವಿತ್ತ ಮಂತ್ರಿಯ 
ಕೆಳಗೆ ಕೆ.ಜಿ.ಎಂ.ಯು. ಎ೦ದು ಕರೆಯಲಾಯಿತು. ವಿತ್ತ ಮಂತ್ರಿ ಅಧ್ಯಕ್ಷರಾಗಿ, ಉಪ 
ವಿತ್ತಮಂತ್ರಿ ಉಪ ಅಧ್ಯಕ್ಷರಾಗಿ, ಜಾನ್‌ ಟೇಲರ್‌ ಮಗ ಸೇರಿದಂತೆ ಇನ್ನೂ ಕೆಲವರನ್ನು 
ಸದಸ್ಯರನ್ನಾಗಿ ನೇಮಿಸಿಕೊಳ್ಳಲಾಯಿತು. 
೧೯೬೮ರಲ್ಲಿ ಪೂರ್ಣ ಅವಧಿಯ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು 
ಅಧಿಕಾರವನ್ನು ವಹಿಸಿಕೊಂಡರು. ೧೯೭೧ರಲ್ಲಿ ಚಿನ್ನದ ಗಣಿಗಳ ಆಡಳಿತವನ್ನು 
ಉಕ್ಕು ಮತ್ತು ಗಣಿ ಮಂತ್ರಿಗಳ ಕೆಳಗೆ ತರಲಾಯಿತು. ಫು ಸಮಯದಲ್ಲಿ ಚಾಂಪಿಯನ್‌ 
ಫ್‌ ಗಣಿಗಳಲ್ಲಿ ಹಲವು ಶಿಲಾಸ್ಫೋಟಗಳು ಮತ್ತು ಬೆಂಕಿ ಅನಾಹುತಗಳು ಕಾಣಿಸಿ 
ಸ ಇದರಿಂದ ಚಿನ್ನದ ಒಟ್ಟು ಉತ್ಪಾದನೆಯಲ್ಲಿ ಶೇಕಡ ೪೫ರಷ್ಟು ಕಡಿಮೆ 
ಯಾಯಿತು. ೧೯೬೨ರಲ್ಲಿ ಕೇಂದ್ರ ಸರಕಾರ ಗಣಿಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡ 
ತಕ್ಷಣ ಒಂದು ಸಮಿತಿಯನ್ನು ಮಾಡಿ ಉತ್ಪಾದನೆಯ ವೆಚ್ಚವನ್ನು ಕಡಿಮೆ ಮಾಡುವುದರ 
ಬಗ್ಗೆ ವರದಿ ಎಡೆ ಕೇಳಿಕೊಂಡಿತು. ಸ ಸಮಿತಿ "ಸಲ್ಲಿಸಿದ ವರದಿಯಲ್ಲಿ 
ಕಾರ್ಯಾಗಾರಗಳ ಕೇಂದ್ರೀಕರಣ, ನಗರಾಭಿವೃದ್ಧಿ ಮತ್ತು ಆಡಳಿತದ ವೆಚ್ಚ ಕಡಿತ 
ಗೊಳಿಸುವುದು ಮತ್ತಿತರ ವಿವರಗಳಿದ್ದವು. ಗಣಿ' ತಂತ್ರಜ್ಞಾನದ ಲ ಹೆಚ್ಚು 
ಉತ್ಪಾದನೆ ಮಾಡುವ ವಿಧಾನಗಳನ್ನು ಅಳವಡಿಸ ಲಾಯಿತು. ಕಾರ್ಮಿಕರ ಸ್ವಯಂ 
ನಿವೃ ತಿಯನ್ನು ಘೋಷಿಸಿದಾಗ ೬೭೦ ಕಾರ್ಮಿಕರು ನಿವೃತ್ತಿ ಪಡೆದು ಲ್‌ ೮೦ 
ಲಕ್ಷ ರೂ. ಬ ಉಳಿಯಿತು. ೧೯೭೨ರಲ್ಲಿ ಕಂಪನಿಯನ್ನು ಕೆ.ಜಿ.ಎಂ.ನಿಂದ 


೮೨ / ಸುವರ್ಣ ಕಥನ 


ಬಿ.ಜಿ.ಎಂ.ಎಲ್‌ ಎಂದು ಘೋಷಿಸಲಾಯಿತು. ೧.೪.೧೯೭೨ ರಿಂದ ೧.೪.೧೯೭೯ರ 
ವರೆಗೆ ಕಂಪನಿ ಅನುಭವಿಸಿದ ಒಟ್ಟು ನಷ್ಟ ೧೦ ಕೋಟಿ. 

ಗಟ್ಟಿ ಶಿಲೆಗಳ ಕೆಜಿಎಫ್‌ ಗಣಿಗಳು ತಾಂತ್ರಿಕವಾಗಿ ಹೆಚ್ಚು ತೊ೦ದರೆಗಳನ್ನು 
ಅನುಭವಿಸುತ್ತಲೇ ಬಂದಿದ್ದವು. ಇದೆಲ್ಲಕ್ಕಿಂತ ಮಿಗಿಲಾಗಿ ಗಣಿಗಳು ಪ್ರಾರಂಭದಿಂದ 
ಸುಮಾರು ೬೦ ವರ್ಷಗಳು ಕಾಲ ಅಂದರೆ ೧೯೩೦ರವರೆಗೂ ೧ ಗ್ರಾಂ ಚಿನ್ನಕ್ಕೆ 
ಕಂಪನಿ ಕೇವಲ ೧.೮೨ ರೂ. ಮಾತ್ರ ಪಡೆಯುತ್ತಿತ್ತು ೧೯೩೦ ರಿ೦ದ ೧೯೬೦ರವರೆಗೂ 
ಸರಾಸರಿ ೧ ಗ್ರಾಂಗೆ ೫.೩೦ ರೂ.ನಂತೆ ಐ.ಎಂ.ಎಫ್‌. ಜೊತೆಗೆ ಒಪ್ಪಂದವಾಗಿತ್ತು. 
೧ ಔನ್‌ಗೆ ೩೫ ಡಾಲರ್‌(೧೬೭ರೂ.) ಅನಂತರ ೧೯೮೪ರ ಸುಮಾರಿಗೆ ೧ ಗ್ರಾಂ 
ಚಿನ್ನಕ್ಕೆ "೨೨೦ ರೂ. ೧೯೮೦ರ ಜನವರಿ ಮಧ್ಯದಲ್ಲಿ ದಿಢೀರನೆ ೧ ಔನ್ಸ್‌ ಚಿನ್ನಕ್ಕೆ 
೮೨೦ ಡಾಲರ್‌ ಆಯಿತು. ೧ ಔನ್ಸ್‌ ಚಿನ್ನಕ್ಕೆ ೩೫ ಡಾಲರ್‌ ನಿಗದಿಪಡಿಸಿದ್ದ ಕಾಲದಲ್ಲಿ 
ಪ್ರಪಂಚದಾದ್ಯಂತ ಅನೇಕ ಗಣಿಗಳನ್ನು ಮುಚ್ಚಲಾಯಿತು. ಆದರೆ ಕೆ.ಜಿ.ಎಫ್‌. ಗಣಿಗಳು 
ಮಾತ್ರ ಕುಂಟುತ್ತಲೇ ಇದೆಲ್ಲವನ್ನು ಮೀರಿ ಸಾಗಿ ನಡೆದಿದ್ದವು. 

ಮೈಸೂರು, ಚಾಂಪಿಯನ್‌ ಮತ್ತು ನಂದಿದುರ್ಗ ಗಣಿಗಳನ್ನು ಮುಂದಿನ ೭ 
ವರ್ಷಗಳಲ್ಲಿ ಮುಚ್ಚವ ನಿರ್ಧಾರನ್ನು "೧೯೮೭ರಲ್ಲಿ ಕೈಗೊಳ್ಳಲಾಯಿತು. ಮೈಸೂರು 
ಮತ್ತು ಚಾಂಪಿಯನ್‌ ಗಣಿಗಳಲ್ಲಿ ಕೆಲಸವನ್ನು ಮೊದಲಿಗೆ ಸ್ಥಗಿತಗೊಳಿಸ ಮತ್ತ 
ಈ ಪೈಕಿ ನಂದಿದುರ್ಗ ಗಣಿಗಳಲ್ಲಿ ಕೆಲಸ ನಡೆಯುತ್ತಿದ್ದರಿಂದ ಉಳಿದ ೨ ಗಣಿಗಳಲ್ಲಿನ 
ನೀರನ್ನು ಹೊರಕ್ಕೆ ನಿರಂತರವಾಗಿ ಎತ್ತಲಾಗುತ್ತಿತ್ತು ಎಲ್ಲಾ ಗಣಿ ಸಮೂಹಗಳ ನಡುವೆ 
ರಂಗಗಳ ಸಂಪರ್ಕವಿದ್ದು ನೀರು ತುಂಬಿಕೊಳ್ಳತ್ತಿತ್ತು. ಮುಂದಿನ ದಿನಗಳಲ್ಲಿ 
ನಂದಿದುರ್ಗದಲ್ಲೂ ೨೨೫೦ ಅಡಿಗಳ ಕೆಳಗಿನ ಹಂತದವರೆಗೆ ಕೆಲಸ ಸವನ್ನು ನಿಲ್ಲಿಸ 
ಲಾಯಿತು. ಚಿನ್ನದ ಉತ್ಪಾದನೆಯನ್ನು ೨೮.೨.೨೦೦೧ ರಂದು ಸಂಪೂರ್ಣವಾಗಿ 
ನಿಲ್ಲಿಸಲಾಯಿತು. ವಿದ್ಯುತ್‌ ಸಂಪರ್ಕವನ್ನು ಅಂದೇ ಕಡಿದು ಹಾಕಲಾಯಿತು. ೧.೦೮. 
೨೦೦೨ರಂದು ೨೦೦೦ ಅಡಿಗಳ ಹಂತದವರೆಗೆ ನೀರು ತುಂಬಿಕೊಂಡು, ಅನಂತರ 
ನಿಧಾನವಾಗಿ ಎಲ್ಲಾ ಗಣಿಗಳಲ್ಲೂ ಮೊದಲನೇ ಹಂತದವರೆಗೂ ನೀರು ತುಂಬಿಕೊಂಡಿತು. 

೧೯೯೪ ರಿಂದ ೧೯೯೭ರ ನಡುವೆ ಗಣಿಗಳನ್ನು ಪುನಶ್ಚೇತನಗೊಳಿಸಲು ಮತ್ತು 
ಗಣಿ ತ್ಯಾಜ್ಯದಲ್ಲಿ ಚಿನ್ನವನ್ನು ತೆಗೆಯಲು ಹೊರ "ದೇಶಗಳ ಹಲವು ಕಂಪನಿಗಳು 
ಮುಂದೆ ಬಂದರೂ ಪ್ರಯೋ ಜನವಾಗಲಿಲ್ಲ. 

ಸರಕಾರ ೨೪.೦೬.೧೯೯೭ರಲ್ಲಿಯೇ ಗಣಿಗಳನ್ನು ಮುಚ್ಚಲು ತೀರ್ಮಾನಿಸಿ ಎಲ್ಲಾ 
ಕಾರ್ಮಿಕರಿಗೂ ಸ್ವಯಂ ನಿವೃತ್ತಿ ನೀಡುವುದಾಗಿ ಘೋಷಿಸಿತು. ೩೧.೧೨.೧೯೯೯ರಲ್ಲಿ 
ಬಿ.ಐ.ಎಫ್‌.ಆರ್‌. ತನ್ನ ಹೇಳಿಕೆಯೊಂದರಲ್ಲಿ ಗಣಿಗಳನ್ನು ಪುನಶ್ಚೇತನಗೊಳಿಸಲು 
ಸಾ! ಎಲ್ಲಾ ಪ್ರಯತ ಗಳು ಸಫಲವಾದ. ಕಾರಣ ಸರಕಾರ ಗಣಿಗಳನ್ನು ಮುಚ್ಚ 
ಬಹುದೆಂದು ಘೋಷಿಸಿತು. ೧೬.೦೬.೨೦೦೦: ಗಣಿಗಳನ್ನು ಮುಚ್ಚಲು ಬಿ.ಐ.ಎಫ್‌, ಆರ್‌. 
ತನ್ನ ಅಂತಿಮ ತೀರ್ಮಾನವನ್ನು ನೀಡಿತು. 


ಗಣಿಗಳು ನಷದ ಹಾದಿಯಲ್ಲಿ /೮೩ 


೧೫.೧೧.೨೦೦೦: ಬಿ.ಐ.ಎಫ್‌.ಆರ್‌. ಆಜ್ಞೆಯ ಎರುದ್ಧ ಕಾರ್ಮಿಕರು ಮಂಡಿಸಿದ 
ಮನವಿಯನ್ನು ಬಿ.ಐ.ಎಫ್‌.ಆರ್‌. ತಳ್ಳಿಹಾಕಿತು. ೨೯.೧೧.೨೦೦೦: ಸೆಕ್ಸನ್‌ ೨೫(ಓ) 
ಐ.ಡಿ.ಅ್ಯಕ್ಟ್‌ ಪ್ರಕಾರ ಗಣಿಗಳನ್ನು ಮುಚ್ಚುವುದರ ಬಗ್ಗೆ ಕಾರ್ಮಿಕ ಮಂತ್ರಿಗಳಿಗೆ ಪತ್ರವನ್ನು 
ಬರೆಯಲಾಯಿತು. 

೧೧.೧೨.೨೦೦೦:ಸ್ವಯಂ ನಿವೃತ್ತಿಯ ಯೋಜನೆಯಡಿಯಲ್ಲಿ ಒಂದು ತಿಂಗಳು 
ಕಾಲ ಹೆಚ್ಚು ಸಾಮರ್ಥ್ಯ ಕಾರ್ಯಾನೆಗಳು ಅಥವಾ ಗುಜರಾತ್‌ ರೀತಿಯಲ್ಲಿ (ಗುಜರಾತ್‌ 
ಸರಕಾರ ನಿವೃತ್ತಿ ಯೋಜನೆಯಡಿಯಲ್ಲಿ ಒಂದು ಪ್ಯಾಕೇಜ್‌ ಮುಂದಿಟ್ಟಿತ್ತು) ಆಯ್ಕೆ 
ಮಾಡಿಕೊಳ್ಳಲು ಕಾರ್ಮಿಕರಿಗೆ ತಿಳಿಸಲಾಯಿತು. ಕೇವಲ ಕೆಲವರು ಮಾತ್ರ ಸ್ವಯಂ 
ನಿವೃತ್ತಿಯ ಯೋಜನೆಯನ್ನು ಆಯ್ಕೆ ಮಾಡಿಕೊಂಡರು. ಕಾರಣ ಮೇಲಿನ ಎರಡೂ 
ಯೋಜನೆಯಲ್ಲಿ ಪರಿಹಾರ ತೀರಾ ಕಡಿಮೆಯಾಗಿತ್ತು ಆದರೂ ಎಲ್ಲರನ್ನೂ ಕೆಲಸದಿಂದ 
ಬಿಡುಗಡೆಗೊಳಿಸಲಾಯಿತು. ಕಾರ್ಮಿಕ ಮಂತ್ರಿಗಳು ೦೧.೦೩.೨೦೦೧ರಂದು ಗಣಿಗಳನ್ನು 
ಮುಚ್ಚುವಂತೆ ಆದೇಶ ನೀಡಿದ್ದರು. 


೮೪ / ಸುವರ್ಣ ಕಥನ 


ಅಧ್ಯಾಯ ೬ 


ಗಣಿ ಕಂಪನಿಯಗಳ ಉಳಿದ ಸಂಪತ್ತು ಮತ್ತು 
ಪರ್ಯಾಯ ಯೋಜನೆಗಳು 


೨೮.೨.೨೦೦೧ರಲ್ಲಿ ಚಿನ್ನದ ಗಣಿಗಳನ್ನು ಸಂಪೂರ್ಣವಾಗಿ ಮುಚ್ಚಲಾಯಿತು. 
೧೨೧ ವರ್ಷಗಳಿಂದ ಗಣಿಗಳ ಜೊತೆಗೆ ಎಲ್ಲಾ ರೀತಿಯ ಸಂಬಂಧಗಳನ್ನೂ ಹೊಂದಿದ್ದ 
ಕಾರ್ಮಿಕರು ಉದ್ಯೋಗವಿಲ್ಲದೆ ನಿರಾಶ್ರಿತರಾದರು. ಕಾರ್ಮಿಕರು ಮತ್ತು ಅವರ 
ಕುಟುಂಬಗಳ ಭವಿಷ್ಯವಾದರೂ ಏನು? ಸರಕಾರ ಮುಂದೆ ಯಾವುದಾದರೂ ಪರ್ಯಾಯ 
ಯೋಜನೆಗಳನ್ನು ಇವರಿಗಾಗಿ ರೂಪಿಸುವುದೇ? ಅಥವಾ ಅವರ ಭವಿಷ್ಯ ಗಣಿ ಸುರಂಗ 
ಗಳಂತೆ ಎಂದೆಂದಿಗೂ ಕತ್ತಲಾಗಿಯೇ ಉಳಿಯುವುದೇ ಎನ್ನುವ ಪ್ರಶ್ನೆಗಳು ಜನರನ್ನು 
ಈಗಲೂ ಕಾಡುತ್ತಿವೆ. ಕೆಜಿಎಫ್‌ನಲ್ಲಿ ೧ ಟನ್ನು ಶಿಲೆಗೆ ಸರಾಸರಿ ೫ ಗ್ರಾಂ. ನಿಂದ ೩ 
ಗ್ರಾಂ. ಚಿನ್ನ ದೊರಕುವ ಬಹಳಷ್ಟು ಅದಿರನ್ನು ತೆಗೆಯಲಾಗದೆ ಹಾಗೆ ಉಳಿದುಕೊಂಡಿತು. 
ಟನ್ನಿಗೆ ಸರಾಸರಿ ಕನಿಷ್ಠ ೩ ಗ್ರಾಂ ಚಿನ್ನ ದೊರಕುವ ೭.೬ ಮಿಲಿಯನ್‌ ಟನ್ನಿನಷ್ಟು 
ಅದಿರು ಚಾಂಪಿಯನ್‌ ರೀಫ್‌ ಒಂದರಲ್ಲಿಯೆ ಇರುವುದಾಗಿ ತಿಳಿದುಬರುತ್ತದೆ. ಪ್ರಸುತ 
ಉಳಿದಿರುವ ಚಾಂಪಿಯನ್‌ ರೀಫ್ಲ್‌ನ ಒಟ್ಟು ಉದ್ದ ೭೬೧೫ ಮೀ. ಈ ಚಿನ್ನಯುಕ್ತ 
ಫ್ಲ್‌ನ ಸರಾಸರಿ ಅಗಲ ೧ ಮೀ. ಒಟ್ಟು ೭೬೧೫x೭೦೦(ಆ೪)=೫,೩೩೦,೫೦೦ 
ಚದರ ಮೀಟರುಗಳು. ೧ ಮೀಟರಿನ ಸರಾಸರಿ ವಾಲ್ಯೂಮ್‌ ೫,೩೩೦,೫೦೦. ನಿಜ 
ವಾಗಿ ದೊರಕುವ ಅದಿರು ೫.೩೩.೫೦೦೨.೬. (ಬೆಣಚೆ' ಶಿಲೆಯ ಸಾಂದ್ರತೆ) ಒಟ್ಟು 
ದೊರಕುವ ಅದಿರು ೧೩,೮೫೯,೦೦೦ (೧೩.೯ ದಶಲಕ್ಷ ಟನ್ನು ಗಳು) 
ಇದು ಚಾಂಪಿಯನ್‌ ರೀಫ್ಟ್‌ನ ಲೆಕ್ಕಾಚಾರ ಮಾತ್ರ ಇದರ ಜೊತೆಗೆ ಹಾಸಿ 
ಕೊಂಡಿರುವ ಇನ್ನಿತರ ಸಣ್ಣ ಪುಟ್ಟ ರೀಫ್‌ ಮತ್ತು ಇತರ ೧೫ ರೀಫ್ಟ್‌ಗಳಲ್ಲಿರುವ 
ಸಣ್ಣ ಪ್ರಮಾಣದ ಅದಿರನ್ನು ಕೊನೆಯವರೆಗೂ ಗಣಿ ಆಡಳಿತ ಸರಿಯಾಗಿ ಲೆಕ್ಕ 
ಹಾಕಲೇ ಇಲ್ಲ. ಇದರ ಜೊತೆಗೆ ಕೆಜಿಎಫ್‌ ಹತ್ತಿರದಲ್ಲಿರುವ ಬಿಸಾನತ್ತಂ, ಮಲ್ಲಪನಕೊಂಡ 
ಮತ್ತು ಚಿಗುರುಕುಂಟ ಗಣಿಗಳಲ್ಲಿ ಸಾಕಷ್ಟು ಚಿನ ಎದ್ದು ಈ ಗಣಿಗಳನ್ನು ಯಾವಾಗ 
ಲಾದರೂ ಪ್ರಾರಂಭಿಸಬಹುದು. ಈ ಗಣಿಗಳು ಪಾ ಪಾರಂಭವಾದರೆ ೫೦೦ ಕಾಮಭತಕೆಗ 
ಕೆಲಸ ದೊರಕುತ್ತದೆ. ಈ ಗಣಿಗಳಲ್ಲಿ ೧ ಟನ್ನು ಶಿಲೆಗೆ ಸರಾಸರಿ ೫ ರಿಂದ ೩ ಗ್ರಾಂ 
ಚಿನ್ನವಿರುವ ಅದಿರು ಸಾಕಷ್ಟಿದೆ. ಆದರೆ ಇಂದಿನ. ತಂತ್ರಜ್ಞಾನ ಮತ್ತು ಆಳದ ಗಣಿಗಳಿಂದ 


ಗಣಿ ಕಂಪನಿಯಗಳ ಉಳಿದ ಸಂಪತ್ತು... !೮೫ 


ಅದು ಲಾಭದಾಯಕವಲ್ಲ. ಜೊತೆಗೆ ಅದಿರನ್ನು ದೂರದಿಂದ ಕೆಜಿಎಫ್‌ ಮಿಲ್ಲಿಗೆ 
ಸಾಗಿಸಿ ತರಬೇಕಾಗಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ಪ ಜಾಗತೀಕರಣದ ಈ ಹೊತ್ತಿನಲ್ಲಿ 
ಎಲ್ಲದರಲ್ಲೂ ಹೆಚ್ಚೆಚ್ಚು ಲಾಭ ನಿರೀಕ್ಷಿಸುವ ಬಹುಮಿಲಿಯ ಕಂಪನಿಗಳು ಮುಂದಕ್ಕೆ 
ಬರುತ್ತಿಲ್ಲ. ಕೇಂದ್ರ ಮತ್ತು ರಾಜ್ಯ ಸರಕಾರಗಳು ಯಾವಾಗಲೋ ಕೈಎತ್ತಿ ಕುಳಿತಿವೆ. 

೧೨೧ ವರ್ಷಗಳಿಂದ ೫೦ ಜರಾ ಟನ್ನುಗಳಷ್ಟು ಶಿಲೆಗಳನ್ನು ಪುಡಿಮಾಡಿ 
ಎಸೆದಿರುವ ಗಣಿತ್ಯಾಜ್ಯದ ಗುಡ್ಡಗಳು ಕೆಜಿಎಫ್‌ ಪ್ರದೇಶದಲ್ಲಿ ಬೆಟ್ಟಗಳಂತೆ ಹರಡಿ 
ಕೊಂಡಿವೆ. ಚಿನ ವನ್ನು ಸಂಸ್ಕರಿಸುವಾಗ ಸೈನೈಡ್‌ನ್ನು ಬೆರೆಸುತ್ತಿದ್ದರಿಂದ ಈ ಮಣ್ಣಿನ 
ಗುಡ್ಡಗಳನ್ನ ಸೈನೈಡ್‌ ಗುಡ್ಡಗಳೆಂದೇ ಜ್‌ ಕರೆಯಲಾಗುತ್ತಿದೆ. ಮೊದ ಮೊದಲಿಗೆ 
ಚಿನ್ನವನ್ನು ಸಂಸ್ಕರಿಸುತ್ತಿದ್ದಾಗ ತ೦ತ್ರಜ್ಞಾನದ ಕೊರತೆಯಿಂದ ಶಿಲೆಗಳಲ್ಲಿದ್ದ ಚಿನ್ನವನ್ನು 
ನೂರಕ್ಕೆ ನೂರು ಪಟ್ಟು ಬೇರ್ಪಡಿಸಲು ಸಾಧ್ಯವಾಗದ ಕಾರಣ ಸ್ವಲ್ಪ ಭಾಗ ಚಿನ್ನ 
ಮಣ್ಣಿನಲ್ಲಿ ಉಳಿದುಕೊಳ್ಳುತ್ತಿತ್ತು ಈ ಕಾರಣದಿಂದ ಸರಾಸರಿ ೧ ಟನ್ನಿನ ಮಣ್ಣಿನಲ್ಲಿ 
೧.೦ ರಿಂದ ೦.೭ ಗ್ರಾಂ ಚಿನ್ನ ಇರುವುದಾಗಿ ತಿಳಿದುಬರುತ್ತದೆ. ಈ ಮಣ್ಣನ್ನು ಮತ್ತೆ 
ಕೆದರಿ ಅದರ ಮೇಲೆ ರಾಸಾಯನಿಕಗಳನ್ನು ಚೆಲ್ಲಿಸ ಸಂಸ್ಕರಿಸಿದರೆ. ೧ ಟನ್ನಿನ ಗಣಿತ್ಯಾಜ್ಯದಲ್ಲಿ 
ಕನಿಷ್ಠ ೦.೩ ರಿ೦ದ ೦.೭ ಗ್ರಾಂ ಚಿನ್ನ ತೆಗೆಯಬಹುದು. ಆದರೆ ಪ್ರಸ್ತುತ ನಮ್ಮಲ್ಲಿರುವ 
ತಂತ್ರಜ್ಞಾದಿಂದ ಇದು ಲಾಭದಾಯಕವಲ್ಲ. ಜೊತೆಗೆ ಇದರಿಂದ ತಲೆ ದೋರುವ ಸಮಸ್ಯೆ 
ಎಂದರೆ ಈಗಾಗಲೆ ಪರಿಸರ ಮಾಲಿನ್ಯದಿಂದ ನರಳುತ್ತಿರುವ ಕೆಜಿಎಫ್‌ ಮತ್ತು 
ಸುತ್ತಮುತ್ತಲ ಪ್ರದೇಶಗಳು ಇನ್ನಷ್ಟು ಪರಿಸರ ಮಾಲಿನ್ಯಕ್ಕೆ ಒಳಗಾಗುತ್ತವೆ. ಮ್ಮ್‌ ಧೂಳು 
ಮಣ್ಣಿನಿಂದ ರೋಗಗಳು ಇನ್ನಷ್ಟು ಹೆಚ್ಚಾಗುತ್ತವೆ. 

ಬಿ.ಜಿ.ಎಂ.ಎಲ್‌. ಕಂಪನಿ ೧೯೯೪ರಲ್ಲಿ ತಾನು ಬೇರೆ ಕಂಪನಿಗಳಿಗೆ ಗುತ್ತಿಗೆ ನೀಡುವ 
ದಾಖಲೆಯಲ್ಲಿ ಚಿನ್ನದ ನಿಕ್ಷೇಪಗಳ ಬಗ್ಗೆ ಈ ಕೆಳಗಿನ ವಿವರಗಳನ್ನು ನೀಡಿದೆ: ೧. 
ನಂದಿದುರ್ಗ, ಮೈಸೂರು ಮೈನ್ಸ್‌ ಮತ್ತು ಚಾಂಪಿಯನ್‌ ಗಣಿಗಳು : ೧.೩೫೨ 
ಮಿಲಿಯನ್‌ ಟನ್ನು ಅದಿರಿದ್ದು, ೧ ಟನ್ನು ಶಿಲೆಗೆ/೫.೦೪ಗ್ರಾಂ. ಚಿನ್ನ ದೊರಕುತ್ತದೆ. 
೨. ಹಳೆ ಬಿಸಾನತ್ತಂಃ ೦.೧೦೧ ಮಿಲಿಯನ್‌ ಟನ್ನು ಅದಿರಿದ್ದು, ೧ ಟನ್ನು ಶಿಲೆಗೆ/ 
೫.೦ಗ್ರಾಂ. ಚಿನ್ನ ದೊರಕುತ್ತದೆ. ೩ ಚಿಗುರು ಗಂಟಃ ೨.೧೦೭ ಮಿಲಿಯನ್‌ ಟನ್ನು 
ಅದಿರಲ್ಲಿ ೧ ಟನ್ನು ಶಿಲೆಗೆ/೫.೭ ಗ್ರಾಂ. ಚಿನ್ನ ಇದೆ. ೪. ಮಲ್ಲಪ್ಪನಕೊ೦ಡಃ ೦.೭೭೩ 
ಮಿಲಿಯನ್‌ ಟನ್ನು ಅದಿರಲ್ಲಿ ೧ ಟನ್ನು ಶಿಲೆಗೆ/೨.೪೮ ಗ್ರಾಂ. ಚಿನ್ನ ಇದೆ. ೫. 
ಯಾಪಮಾನ(ಆಂಧ್ರಪ್ರದೇಶ)ಃ ೦.೩೬೮ ಮಿಲಿಯನ್‌ ಟನ್ನು ಅದಿರಲ್ಲಿ ೧ ಟನ್ನು 
ಶಿಲೆಗೆ/೩.೭ಗ್ರಾ೦. ಚಿನ್ನ ಇದೆ. 
ಗಣಿತ್ಯಾಜ್ಯ ಗುಡ್ಡಗಳಲ್ಲಿ ಚಿನ್ನ 
೧. ಮೈಸೂರು ಮೈನ್ಸ್‌ ದಕ್ಷಿಣ : ೨೭೨೩೪೬ ಟನ್ನುಗಳ ಗಣಿತ್ಯಾಜ್ಯದಲ್ಲಿ ಟನ್ನಿಗ 

೦.೬೨ ಗ್ರಾಂ. 


೮೬ / ಸುವರ್ಣ ಕಥನ 


೨. ಮೈಸೂರು ಮೈನ್ಸ್‌ ಉತ್ತರ : ೭೦೦೩೭೮೦ ಟನ್ನುಗಳ ಗಣಿತ್ಯಾಜ್ಯದಲ್ಲಿ ಟನ್ನಿಗೆ 
೦.೫೬ ಗ್ರಾಂ. 
೩. ಕಾರ್ಪೆಂಟರಿ ಶ್ಯಾಫ್ಟ್‌ ಹತ್ತಿರ : ೨೮೩೭೪೬೦ ಟನ್ನುಗಳ ಗಣಿತ್ಯಾಜ್ಯದಲ್ಲಿ ಟನ್ನಿಗೆ 
೦.೭೦ ಗ್ರಾಂ. 
೪, ಚಾಂಪಿಯನ್‌ ರೀಫ್ಸ್‌ : ೪೩೬೦೪೦೦ ಟನ್ನುಗಳ ಗಣಿತ್ಯಾಜ್ಯದಲ್ಲಿ ಟನ್ನಿಗೆ ೦.೫೫ 
ಗ್ರಾಂ. 
೫. ಉರಿಗಾಂ ಹತ್ತಿರದ ಗುಡ್ಡ : ೨೩೮೨೯೧೦ ಟನ್ನುಗಳ ಗಣಿತ್ಯಾಜ್ಯದಲ್ಲಿ ಟನ್ನಿಗೆ 
೦.೭೪ ಗ್ರಾಂ. 
೬. ಕೆನ್ನಡೀಸ್‌ ಲೈನ್‌ ೧೧೭೪೩೬೨೦ ಟನ್ನುಗಳ ಗಣಿತ್ಯಾಜ್ಯದಲ್ಲಿ ಟನ್ನಿಗೆ ೦.೮೯ 
ಗ್ರಾಂ. 
೭ ಬಾಲ್ಗಾಟ್‌ ಗುಡ್ಡ: ೮೦೮೭೪೦ ಟನ್ನುಗಳ ಗಣಿತ್ಯಾಜ್ಯದಲ್ಲಿ ಟನ್ನಿಗೆ ೦.೭೬ ಗ್ರಾಂ. 
ಒಟ್ಟು ಗಣಿತ್ಕಾಜ್ಯ ಟನ್ನುಗಳಲ್ಲಿ : ೩೧೮೬೦೪೦೦ 
ಸರಾಸರಿ ಚಿನ್ನ ಒಂದು ಟನ್ನಿಗೆ : ೦.೭೨ಗ್ರಾಂ ಚಿನ್ನ. 
ಇವಲ್ಲದೆ ಇನ್ನೂ ೮ ಗಣಿತ್ಯಾಜ್ಯ ಗುಡ್ಡಗಳು ಬಿದ್ದಿವೆ. 
ಕೆಜಿಎಫ್‌ ಒಂದು ಕಾಲದಲ್ಲಿ ಹೆಚ್ಚು ಲಾಭದಾಯಕವಾದ ಕಂಪನಿಯಾಗಿದ್ದು 
ದೇಶದಲ್ಲಿಯೇ ಅತ್ಯಂತ ವ್ಯವಸ್ಥಿತ ಕಾರ್ಮಿಕ ಸಂಘಟನೆಯನ್ನು ಹೊಂದಿತ್ತು ಸರಕಾರದ 
ಮಲತಾಯಿ ಧೋರಣೆ, ಗಡಿನಾಡು ಉದಾಸೀನತೆ, ಸಾಮಾಜಿಕ ಅಸಮಾನತೆ ಮತ್ತು 
ಸ್ಥಳೀಯ ರಾಜಕಾರಣದಿಂದ ಕೆಜಿಎಫ್‌ ತನ್ನ ವಯಸ್ಸಿಗೆ ಮುಂಚೆಯೇ ದುಸ್ಥಿತಿಗೆ 
ತಲುಪಬೇಕಾಯಿತು. ಗಣಿ ಕಾರ್ಮಿಕರ ಮೇಸ್ತಿಯೊಬ್ಬ ೧೯೩೦ರಲ್ಲಿ ಐಎಎಸ್‌ ಅಧಿಕಾರಿ 
ಯೊಬ್ಬ ರಿಗೆ Enna samme, onga mysore governmentan thangathai ppoye 
vellekkaranukku khudutthu irumbay nondran? (Samme, why does your 
mysore government give away gold to the whiteman and scratch for 
iron?) ಎ೦ದು ಕೇಳಿದ್ದ. ಆ ಕಾಲಕ್ಕೆ ಕೆಜಿಎಫ್‌ ಪ್ರದೇಶವು ಮೈಸೂರು ಸಂಸ್ಥಾನದ 
ಕೆಳಗೆ ಬ್ರಿಟಿಷರ ಆಡಳಿತದಲ್ಲಿತ್ತು 
ನೀರು ತುಂಬಿದ ಪಾತಾಳ ಅಣೆಕಟ್ಟುಗಳು: ಚಿನ್ನದ ಗಣಿಗಳು ಸ್ಥಗಿತಗೊಂಡ ಮೇಲೆ 
ಕೆಜಿಎಫ್‌ ಗಣಿಗಳ ತುಂಬಾ ನೀರು ತುಂಬಿಕೊಂಡಿತು. ಗಣಿಗಳ ಆಳ ೧೩.೫೦೦ 
ಅಡಿಗಳಿದ್ದು, ೧೨೫೦೦ ಎಕರೆಗಳ ಉದ್ದಗಲಕ್ಕೂ ಹರಡಿವೆ. ೧೬೪೭ ಕಿ.ಮೀ. ಉದ್ದದ 
ಸುರಂಗಗಳನ್ನು ಹೊಂದಿರುವ ಗಣಿಗಳಲ್ಲಿ ಒಟ್ಟು ೫೦ ಮಿಲಿಯನ್‌ ಟನ್ನು ಅದಿರು ಹೊರ 
ತಗೆಯಲಾಗಿದ್ದು, ಖಾಲಿಯಾದ ಸುರಂಗಗಳಲ್ಲಿ ಒಂದು ಅಂದಾಜಿನಂತೆ ೦.೨೫ 
ಟಿ.ಎಂ.ಸಿ. ನೀರು ತುಂಬಿದೆ. ಎಲ್ಲಾ ಗಣಿಗಳು ನಡೆಯುತಿದ್ದಾಗ ದಿನಕ್ಕೆ ಸರಾಸರಿ 


ಇನಿ ಐ 


೯೧,೩೭,೪೬೦ ಲೀಟರುಗಳಷ್ಟು ನೀರನ್ನು ಪಂಪುಗಳಿಂದ ಮೇಲಕ್ಕೆ ತೆಗೆಯಲಾಗುತಿತು. 


ಗಣಿ ಕಂಪನಿಯಗಳ ಉಳಿದ ಸಂಪತ್ತು... /೮೭ 


ಒಂದು ಆಣೆಕಟ್ಟು ಕಟ್ಟಿ ಅದಕ್ಕೆ ಕಾಲುವೆಗಳನ್ನು ಮಾಡಬೇಕಾದರೆ ಸಾವಿರಾರು 
ಕೋಟಿ ವೆಚ್ಚವಾಗುತ್ತವೆ. ಆದರೆ ಇಲ್ಲಿ ಅಣೆಕಟ್ಟು ಆ ಎರಡೂ ಇದ್ದು ಕಾಲುವೆಗಳನ್ನು 
ಮಾತ್ರ ನಿರ್ಮಿಸಬೇಕಿದೆ. ಅಂತರ್ಜಲಮಟ್ಟ ಈಗಾಗಲೇ ಜಿಲ್ಲೆಯಲ್ಲಿ ಪಾತಾಳಕ್ಕೆ 
ಕುಸಿದಿದ್ದು ಕುಡಿಯವ ನೀರಿನ ಹಾಹಾಕಾರ ಮುಗಿಲು ಮುಟ್ಟದೆ. ರೈತರು ಕೃಷಿ 
ಮಾಡುವುದು ಗಗನ ಕುಸುಮವಾಗಿದೆ. ಈ ಹೊತ್ತಿನಲ್ಲಿ ಗಣಿಗಳಲ್ಲಿ ಸಂಗ್ರಹವಾಗಿರುವ 
ನೀರನ್ನು ಉಪಯೋಗಿಸಿಕೊಂಡು ಈ ಬರಡು ನೆಲದ ಕನಸನ್ನು ನನಸಾಗಿಸುವ 
ಕೆಲವು ಒಳ್ಳೆಯ ಯೋಜನೆಗಳು ಬೇಕಾಗಿವೆ. ಗಣಿಗಳ ಒಳಗಿರುವ ನೀರಿನ ಸರಾಸರಿ 
ಉಷ್ಣತೆ ೩ಂಡಿಗ್ರಿ ಶೆಲ್ಮಿಯಸ್‌ ಇದ್ದು ಅದರಲ್ಲಿ ಜಲವಿದ್ಯುತ್‌ನ್ನು ಉತ್ಪಾದಿಸಬಹುದು 
ಎನ್ನುವ ಆಲೋಚನೆ ಕೂಡ ಕೆಲವು ವಿಜ್ಞಾನಿಗಳಿಗೆ ಬಂದಿದೆ. 

ಗಣಿಗಳನ್ನು ಪ್ರಾರಂಭಿಸಿದಾಗ ಮೊದಲಿಗೆ ಶ್ಯಾಫ್ಟ್‌ಗಳನ್ನು ಮಾಡಲಾಗುತ್ತಿತ್ತು. 
ಭೂಪ ದರುಗಲ್ಲಿ ಶೇಖರಣೆಯಾಗಿದ್ದ RA ಫಲು ಶ್ಯಾಫ್ಟ್‌ಗಳ ಕಡೆಗೆ ಮುಗಿ 
ಬರುತ್ತಿತ್ತು. ಈ ನೀರು ಸುಮಾರು: ೧೧೦೦ ಅಡಿಗಳ ಈ ೫. ಬರುತ್ತಿತ್ತು 
(ಅನಂತರ ಶಿಲೆಗಳಲ್ಲಿ ಬಿರುಕುಗಳಿಲ್ಲದ ಕಾರಣ ಅಂತರ್ಜಲ ಆಳಕ್ಕೆ ಇಳಿಯುತ್ತಿರಲಿಲ್ಲ). 
ಹೀಗೆ ನುಗ್ಗಿ ಬರುವ ನೀರನ್ನು ತಡೆ ಹಿಡಿಯುವುದು ಬಹಳ ಕಷ್ಟದ ಕೆಲಸವಾಗಿದ್ದು 
ಇದನ್ನು ತಡೆಯಲು ತಜ್ಞ ಇ೦ಜಿನಿಯರನ್ನು ಜಾನ್‌ ಟೇಲರ್‌ ನೇಮಿಸಿದರು. ಇವರು 
ವಿಶೇಷ ಯೋಜನೆಗಳನ್ನು ಮಾಡಿ ಗಣಿಗಳ ಒಳಗೆ ಅಣೆಕಟ್ಟುಗಳನ್ನು ನಿರ್ಮಿಸಿ ಗಣಿ 
ಕೆಲಸಕ್ಕೆ ಅಪಾಯವಾಗದಂತೆ ನೋಡಿಕೊಂಡರು. ಅನಂತರ ೧೨೧ ವರ್ಷ ಕಾಲ 
ಶಕ್ತಿಯುತ ಪಂಪುಗಳು ಈ ನೀರನ್ನು ನಿರಂತರವಾಗಿ ಮೇಲಕ್ಕೆ ಎತ್ತುತ್ತಲೇ ಇದ್ದವು. 
ಇದರ ಜೊತೆಗೆ ಲಕ್ಷಾಂತರ ಗ್ಯಾಲನ್‌ ನೀರನ್ನು ಗಣಿಗಳ ಒಳಗೆ ಅಲ್ಲಲ್ಲಿ ಅಣೆಕಟ್ಟುಗಳ 
ಮೂಲಕ ಶೇಖರಣೆ ಮಾಡಲಾಯಿತು. 

ಎಲ್ಲಾ ಶ್ಯಾಫ್ಟ್‌ಗಳ ಒಳಗೆ ಸ೦ಪರ್ಕವನ್ನು ಕಲ್ಪಿಸಿ ೧೧೦೦ ಅಡಿಗಳ ಕೆಳಗೆ ೭ 
ಅಡಿಗಳ ವ್ಯಾಸದ ೭೦೦೦ ಅಡಿಗಳ ಉದ್ದದ ಸುರಂಗವನ್ನು ಕೊರೆಯಲಾಯಿತು. 
ಇದರ ಬಾಯಿಗೆ ಸಿಮೆಂಟ್‌ ಹಾಕಿ ಮುಚ್ಚಿ, ಇದನ್ನೇ ಗಣಿಗಳ ಒಳಗಿನ ಅಣೆಕಟ್ಟುಗಳು 
ಎಂದು ಕರೆಯಲಾಯಿತು. ಗಣಿಗಳು ನಡೆಯುತ್ತಿದ್ದ ಕಾಲದಲ್ಲಿ ಈ ರೀತಿಯ ಅಣೆಕಟ್ಟುಗಳ 
ಹತ್ತಿರದಲ್ಲಿ ಅಧಿಕ ಸಾಮರ್ಥ್ಯದ ಪಂಪ್‌ಹೌಸ್‌ಗಳನು ನಿರ್ಮಿಸಿ ನೀರನ್ನು ನಿರಂತರವಾಗಿ 
ಮೇಲಕ್ಕೆ ತೆಗೆಯಲಾಗುತ್ತಿತ್ತು ಆ ನೀರನ್ನು ದೊಡ್ಡ ದೊಡ್ಡ ತೊಟ್ಟಿಗಳಲ್ಲಿ ಶೇಖರಿಸಿ 
ಅಲ್ಲಿಂದ ನೀರನ್ನು ಪೈಪ್‌ಗಳ ಮೂಲಕ ಗಣಿ ಪ್ರದೇಶಗಳ ಎಲ್ಲಾ ಕಾಲೋನಿಗಳಿಗೂ 
ಸರಬರಾಜು ರ ದಿನವೆಲ್ಲ ಪಂಪ್‌ ಮಾಡಿದರೂ ಅಣೆಕಟ್ಟೆಯೊಳಗೆ 
ಒಂದು ಅಥವಾ ಒಂದೂವರೆ ಅಡಿ ನೀರು ಕಡಿಮೆಯಾಗುತ್ತಿತ್ತು ಗಿಫ್‌ರ್ಡ, ಚಿನೆಂಟ್‌, 
ಗ್ಲೆನ್‌ ಶ್ಯಾಫ ಫ್ಟ್‌ಗಳ ಒಳಗೂ ಇದೇ ರೀತಿಯ ಆಣೆಕಟ್ಟುಗಳಿವೆ. ಆದರೆ ಈಗ ಅವೆಲ್ಲವೂ 
ತುಂಬಿ ಹರಿದು ಇಡೀ ಗಣಿಗಳೇ ನೀರಿನಿಂದ ತುಂಬಿ ತುಳುಕಾಡುತ್ತಿವೆ. ಒಟ್ಟಿನಲ್ಲಿ 
ಚಿನ್ನದ ಗಣಿಗಳ ಒಳಗೆ ನೀಲಿ ಸಾಗರಗಳು ತುಂಬಿಕೊಂಡಿವೆ. 


೮೮ / ಸುವರ್ಣ ಕಥನ 


ಕೆರೆಗಳ ಜಿಲೆ ಕೋಲಾರ: ಕೋಲಾರ ಎಂದರೆ ಕೆರೆಗಳ ಜಿಲ್ಲೆ. ಇಲ್ಲಿ ಇರುವಷ್ಟು 
ಕೆರೆಗಳು ಯಾವ. ಜಿಲ್ಲೆಯಲ್ಲೂ ಇಲ್ಲ. ಜಿಲ್ಲೆಯಲ್ಲಿ ಒಟ್ಟು ೪೦೦೦ ಕೆರೆಗಳು ಇರುವುದಾಗಿ 
ತಿಳಿದುಬರುತ್ತದೆ. ಕೆರೆಗಳ ಜಿಲ್ಲೆ ಎ೦ದು ಹೆಮ್ಮೆಯಿಂದ ಕರೆಯುತ್ತಿದ್ದ ಕೋಲಾರ 
ಜಿಲ್ಲೆಯ ಅಂತರ್ಜಲ ಮಟ್ಟ ಪಾತಾಳ ತಲುಪಿ ದಶಕಗಳೇ ಕಳೆದುಹೋಗಿವೆ. ಜಿಲ್ಲೆಯಲ್ಲಿ 
ಹೆಸರಿಗೆ ಐದು ನದಿಗಳು ಹುಟ್ಟಿದರೂ ಅವು ನಿರುಪಯುಕ್ತವಾಗಿವೆ. ಜಿಲ್ಲೆಯಲ್ಲಿ ತೀರ 
ಕಡಿಮೆ ಮಳೆ ಬೀಳುವುದರಿಂದ ಸಹಜವಾಗಿಯೇ ನದಿಗಳು ಯಾವಾಗಲೋ ಬತ್ತಿಹೊಗಿ 
ಇದ್ದಬದ್ದ ಅರಣ್ಯಗಳೂ ನಾಶವಾಗಿ ನೆಲ ಬರಡಾಗಿದೆ. ಜಿಲ್ಲೆಯಲ್ಲಿ ಕುಡಿಯುವುದಕ್ಕೆ 
ಮತ್ತು ಕೃಷಿ ಮಾಡುವುದಕ್ಕೆ ನೀರಿನ ಅಗತ್ಯ ಹಿಂದೆಂದಿಗಿಂತ ಇಂದು ಹೆಚ್ಚು ಅವಶ್ಯಕತೆ 
ಇದೆ. ಗಣಿಗಳ ಒಳಗೆ ಸಂಗ್ರಹವಾಗಿರುವ ಹೇರಳ ಜಲರಾಶಿಯನ್ನು ಸರಿಯಾದ 
ರೀತಿಯಲ್ಲಿ ಉಪಯೋಗಿಸಿಕೊಂಡರೆ ಕಡಿಮೆ ಹಣದಲ್ಲಿ ಹೆಚ್ಚು ಪ್ರಯೋಜನೆ 
ಪಡೆಯುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಗಣಿಯ ಒಳಗೆ ಹೇರಳವಾಗಿ 
ಸಂಗ್ರಹವಾಗಿರುವ ನೀರನ್ನು ಮೇಲಕ್ಕೆ ತೆಗೆಯುವ ವ್ಯವಸ್ಥೆಯನ್ನು ಮಾಡಿ ಕಾಲುವೆಗಳ 
ಮೂಲಕ ಜಿಲ್ಲೆಯ ಕೆಲವು ತಾಲ್ಲೂಕುಗಳನ್ನಾದರೂ ನೀರಾವರಿ ಕೃಷಿಗೆ ಅಣಿಮಾಡ 
ಬಹುದು. ಅಥವಾ ಜಿಲ್ಲೆಯಲ್ಲಿರುವ ಕೆರೆಗಳಿಗೆ ನೀರನ್ನು ಪೂರೈಸಿ ಅಂತರ್ಜಲ 
ಮಟ್ಟವನ್ನು ಕಾಪಾಡಿಕೊ೦ಡು ಕೃಷಿ ಮಾಡಬಹುದು. ಗಣಿ ಪ್ರದೇಶದ ವಶದಲ್ಲಿರುವ 
೧೨೫೦೦ ಎಕರೆ ಭೂಮಿಯನ್ನು ಕೃಷಿಗೆ ಒಳಪಡಿಸಬಹುದು. 

ಜಲವಿದ್ಯುತ್‌ ಯೋಜನೆ: ಆಳದ ಗಣಿಗಳ ಒಳಗೆ ಸಂಗ್ರಹವಾಗಿರುವ ನೀರಿನ 
ಸರಾಸರಿ ಉಷ್ಣಾಂಶ ೩೦ ಡಿಗ್ರಿ ಶೆಲ್ಲಿಯಸ್‌ ಇರುತ್ತದೆ ಎಂದು ತಿಳಿದುಬಂದಿದೆ. 
ಇನ್ನು ೧೦ ಸಾವಿರ ಅಡಿಗಳ ಕೆಳಗಿರುವ ನೀರಿನ ಉಷ್ಣಾಂಶ ೬೦ ಡಿಗ್ರಿ ಶೆಲ್ಮಿಯಸ್‌ 
ತಿಳಿಯುತ್ತದೆ. ಆದರೂ ಒಟ್ಟಾರೆ ನೀರಿನ ಸರಾಸರಿ ಉಷ್ಣಾಂಶ ೩೦ ಡಿಗಿ ಶೆಲ್ಮಿಯಸ್‌ 
ಮಾತ್ರ. ಈ ನೀರನ್ನು ಹೊರಗೆ. ತೆಗೆದಾಗ ಉಷ್ಣಾಂಶದಲ್ಲಿ ಯಾವುದೇ ಮಾರ್ಪಾಟಲ್ಲದೆ 
ಅಷ್ಟೇ ಇರುವುದು ಕ್ಸ ವಿಶೇಷ ಈ ನೀರಿನಿಂದ ವಿದ್ಯುತ್‌ ಉತ್ಪಾದಿಸಲು ಸಾಧ್ಯವೇ? 
ಸಾಧ್ಯ ಎನ್ನುವುದು ಕೆಲವು ತಜ್ಞರ ಆಭಿಮತ. ದೆಹಲಿಯ ವಿಜ್ಞಾನಿಗಳಿಗೆ ಇಂತಹ 
ಒಂದು ಉಪಾಯ ಹೊಳೆದಿದೆ. ಸರಕಾರವು ಇದರ ಬಗ್ಗೆ ಆಲೋಜನೆ ಮಾಡುತ್ತಿದೆ 
ಎಂದು ತಿಳಿದು ಬಂದಿದೆ. ಇಂತಹ ಅನೇಕ ಆಲೋಜನೆಗಳು ಬರುತ್ತಿರುತ್ತವೆ. ಆದರೆ 
ಅವು ವಿಧಾನ ಸೌಧದಲ್ಲಿ ಅಥವಾ ಜಿಲ್ಲಾ ಕಚೇರಿಗಳ ಕಡತಗಳಲ್ಲಿ ಲಾಗಾ 'ಹೊಡೆಯು 
ತ್ತಲೇ ಇರುತ್ತವೆ. ಇದರಿಂದ ಜನ ಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಲಾಭವಾದಲ್ಲಿ 
ಮಾತ್ರ ಹೊರಬರುವ ಸಾಧ್ಯತೆಗಳಿರುತ್ತವೆ. ಬುದ್ಧಿಜೀವಿಗಳು, ಜನಸಾಮಾನ್ಯರು ಅಥವಾ 
ಸಂಘ ಸಂಸ್ಥೆ ಗಳು ಮನಸು ಮಾಡಿ ಸರಕಾರದ ಜೊತೆಗೆ ಸಂಘರ್ಷಕ್ಕೆ ನಿಂತಾಗ 
ಮಾತ್ರ ಕಾರ್ಯರೂಪಕ್ಕೆ ಬರುವ ಸಾಧ್ಯತೆಗಳಿರುತ್ತವೆ. ಪ್ರಸ್ತುತ ಸೌರವಿದ್ಯುತ್‌ “ 
ಸೂರ್ಯನ ಸರಾಸರಿ ಶಾಖ ೩೦ ಡಿಗಿ ಶೆಲ್ಪಿಯಸ್‌ ಇದ್ದರೆ ಸಾಸ ಇದಕ್ಕೆ 
ಉಪಯೋಗಿಸುತ್ತಿರುವ ಸಲಕರಣೆಗಳ ವೆಚ್ಚವೂ ಯಾವ ರೀತಿಯಲ್ಲೂ ದುಬಾರಿಯಲ್ಲ. 


ಗಣಿ ಕಂಪನಿಯಗಳ ಉಳಿದ ಸಂಪತು... /೮೯ 


ಈ ನೀರಿನಿಂದ ಅತಿ ಹೆಚ್ಚು ವಿದ್ಧುತ್‌ ಉತ್ಪಾದನೆಯಾಗುವ ಸಾಧ್ಯತೆಗಳಿದ್ದು, ಉತ್ಪಾದನಾ 
ವೆಚ್ಚವೂ ತೀರಾ ಕಡಿಮೆ ಎನ್ನು ದು ತಜ್ಞರ ನಂಬಿಕೆ. ಒಂದು ಚಳಿ fof ಆಲೋಚನೆ 
ಕಾರ್ಯರೂಪಗೊಂಡಲ್ಲಿ ಸ ಸಣ್ಣ ಪ್ರಮಾಣದಲ್ಲಾದರೂ ಒಂದೆರಡು ತಾಲ್ಲೂಕುಗಳ 
ವಿದ್ಯುತ್‌ ಅವಶ್ಯಕತೆಯನ್ನು ಗಣಿಗಳ ಒಳಗಿರುವ ನೀರಿನಿಂದ ಪೂರೆ ಸಬಹುದು. 

PE ಜಿತ ರಿಸರ್ಚ್‌ ಸೆಂಟರ್‌): ಭಾಭಾ ಅಣುಶಕ್ತಿ ಸಂಶೋಧನಾ 
ಕೇಂದ್ರದ ಪರಮಾಣು ತ್ಯಾಜ್ಯ ಪದಾರ್ಥ ವ್ಯವಸ್ಥೆ ವಿಭಾಗವು ಗಣಿಗಳ ಆಳದಲ್ಲಿ 
ಒಂದು ಸಂಶೋಧನಾ ವಿಭಾಗವನ್ನು ಸ್ಥಾಪನೆ ಸ ಇಲ್ಲಿ ಪರಮಾಣು ನ! 
ತಂದು ಹಾಕಿ, ಸುತ್ತಲೂ ಕಂಡು ಸ ವ್ಯತ್ಯಾಸಗಳನ್ನು ಸಂಶೋಧನೆಗೆ ಛಿ 
ಲಾಯಿತು. ಆಗ ಸುತ್ತಮುತ್ತಲ ಶಿಲೆಗಳಲ್ಲಿ ಉಷ್ಣತೆ ಹೆಚ್ಚುವುದು, ಶಿಲೆಗಳಲ್ಲಿ ಸಕತ 
ಮೂಡಿ ಸುರಂಗಗಳಲ್ಲಿ ನೀರು ಹೊಮ್ಮುವುದು ಕಾಣಿಸಿತು. ಆತ್ಯಂತ ಆಳವಾಗಿ 
ಇಳಿದಿರುವ ಈ ಗಣಿಗಳಲ್ಲಿ ಶಿಲೆಗಳು ಉಷ್ಣದಿ೦ದ ಕೂಡಿದ್ದು, ಅಣು ಕಸದಿಂದ 
ಇನ್ನಷ್ಟು ಉಷ್ಣ ಹೆಚ್ಚಿತ್ತು. ಮೈಸೂರು ಗಣಿಯ ೩೨ನೇ ಹಂತದಲ್ಲಿ ಮತ್ತು ನಂದಿದುರ್ಗದ 
೪೮ನೇ ಹಂತದಲ್ಲಿ ಸಂಶೋಧನೆಗಳನ್ನು ಕೈಗೊಳ್ಳಲಾಗಿತ್ತು. ಇದರಿಂದ ಹೊರಹೊಮ್ಮುವ 
ಉಷ್ಣತೆ ಮತ್ತು ಶಿಲೆಗಳ ಪರಿವರ್ತನೆಯನ್ನು ದಾಖಲಿಸಿಕೊಂಡು ಉಷ್ಣ ನಕ್ಷೆಯನ್ನು 
ತಯಾರಿಸಲಾಯಿತು. 

ಟಿಐಎಫ್‌ಆರ್‌: ಟಾಟಾ ಮೂಲಭೂತ ಸಂಶೋಧನಾ ಸಂಸ್ಥೆ ಕೂಡ ಗಣಿಗಳಲ್ಲಿ 
ಸಂಶೋಧನೆ ನಡೆಸಿತ್ತು ೧೯೫೫ರಿಂದಲೇ ಹಲವು ಕಾಸ್ಮಿಕ್‌ ಕಿರಣಗಳು ಮತ್ತು ಮೂಲ 
ಕಣಗಳ ಬಗ್ಗೆ ಸಂಶೋಧನೆಗಳನ್ನು ನಡೆಸಿ ಯಶಸ್ಸು ಪಡೆದಿತ್ತು ಇದೇ ವಿಭಾಗ 
ಆಳದ ಸುರಂಗಗಳಲ್ಲಿ ಮೂಲಭೂತ ವಿಜ್ಞಾನದಲ್ಲಿ ಪ್ರತಿಷ್ಠೆಯ ಸಂಶೋಧನೆಗಳನ್ನು 
ನಡೆಸಿತ್ತು. ಭಾರತದಲ್ಲಿ ಇನ್ನೆ ಲ್ಲಿಯೂ ಇಂತಹ ಅವಕಾಶ ದೊರಕುತ್ತಿರಲಿಲ್ಲ. ಭೌತಶಾಸ್ತ್ರ 
ಮತ್ತು ಖಗೋಳಶಾಸ ಕ್ಕೆ ಸಂಬಂಧಪಟ್ಟ ಕೆಲವು ಸಂಶೋಧನೆಗಳನ್ನು ಚಾಂಪಿಯನ್‌ 
ಗಣಿಗಳ ಗಿಪರ್ಡ್‌ ವರದ ೮೦ನೇ ಹಂತದಲ್ಲಿ ಪ್ರೊಟಾನ್‌ ನಶಿಸುವ ಪರೀಕ್ಷೆಯನ್ನು 
ಟಚ್‌ “ಯಃ ಹಂತದಲ್ಲಿ ಇದೇ ರೀತಿಯ ಸಂಶೋಧನೆಗಳನ್ನು 
ಮಾಡಲಾಯಿತು. ಈ ಪ್ರಯೋಗಾಲಯ ನಿರ್ಮಿಸಲು ೧೮ ತಿಂಗಳು ಕಾಲ ತೆಗೆದು 
ಕೊಂಡಿತ್ತು ಈ ಕೋಣೆ ೧೦ ಮೀ.ಅಗಲ, ೨೫ ಮೀ. ಉದ್ದ, ೮.೨ ಮೀ.ಎತ್ತರ ಇತ್ತು. 
ಎಡ್ಗರ್‌ ಶ್ಯಾಫ್ಟ್‌ನ ಮೇಲೆ ಹೊಸ ಸಂಶೋಧನಾ ಪ್ರಯೋಗಾಲಯವನ್ನು ಸ್ಥಾಪಿಸ 
ಲಾಯಿತು. ಇಲ್ಲಿ ಆಲ್ಪಾ ಹೆಚ್ಚು ಸಾಮರ್ಥ್ಯದ ಕಾಸ್ಮಿಕ್‌ ಕಿರಣಗಳ ಬಗ್ಗೆ ಸಂಶೋಧನೆ 
ನಡೆಸಲಾಗಿತ್ತು ಇದು ಪ್ರಪಂಚದಲ್ಲಿಯೇ ವಿಶೇಷ ಸಂಶೋಧನೆ ಎಂದು ಒಂದು 
ಕಾಲಕ್ಕೆ ಪ್ರಖ್ಯಾತಿ ಹೊಂದಿತ್ತು. ಆದರೆ ಗಣಿಗಳನ್ನು ಮುಚ್ಚಿದ ಮೇಲೆ ಈ ಪ್ರಖ್ಯಾತಿಯೂ 
ಗಣಿಗಳ ಜೊತೆಗೆ ಮುಚ್ಚಿಹೋಯಿತು. 

ಜೂನ್‌ ೧೯೦೨ರಲ್ಲಿ ಮೊದಲ ಬಾರಿಗೆ ಗಣಿಗಳಿಗೆ ವಿದ್ಯುತ್‌ ಅಳವಡಿಸಿದಾಗ 
ಕ್ರಷರ್‌ಗಳು ಶಿಲೆಗಳನ್ನು ನುಣ್ಣಗೆ ಅರೆದು ಪುಡಿ ಮಾಡತೊಡಗಿದವು. ಕಾಂಪೆಸ್‌ರ್‌ಗಳು 


೯೦ / ಸುವರ್ಣ ಕಥನ 


ವಿದ್ಯುತ್‌ನಿಂದ ಓಡತೊಡಗಿದರೆ, ಪಂಜರಗಳು ಕಾರ್ಮಿಕರನ್ನು ಸುರಂಗಗಳಿಂದ 
ಮೇಲಕ್ಕೆ ಕೆಳಕ್ಕೆ ಒಂದೇ ಸಮನೆ ಸಾಗಿಸತೊಡಗಿದವು. ಅಲ್ಲಿಯವರೆಗೆ ಈ ಯಂತ್ರಗಳೆಲ್ಲ 
ಉಗಿಶಕ್ತಿಯಿ೦ದ ನಡೆಯುತ್ತಿದ್ದವು. ವಿದ್ಯುತ್‌ ಬಂದ ಮೊದಲ ದಶಕದಲ್ಲಿ ೬.೧ 
ಮಿಲಿಯನ್‌ ಟನ್‌ ಅದಿರನ್ನು ಪುಡಿ ಮಾಡಿ ಟನ್ನಿಗೆ ಸರಾಸರಿ ೨೮ ಗ್ರಾಂ ಚಿನ್ನವನ್ನು 
ಉತ್ಪಾದಿಸಲಾಯಿತು. ಈ ದಶಕದಲ್ಲಿ ಒಟ್ಟು ೧೭೦.೮೦ ಟನ್ನು ಚಿನ್ನವನ್ನು ತೆಗೆಯ 
ಲಾಯಿತು. ೧೯೦೭ರಲ್ಲಿ ೩೪೬೪೧ ಕಾರ್ಮಿಕರು ಕೆಲಸ ನಿರ್ವಹಿಸುತ್ತಿದ್ದರು. ಗಣಿ 
ಕಂಪನಿಗಳು ವರ್ಷಕ್ಕೆ ೪೦೦೦ ಎಚ್‌ಪಿ ವಿದ್ಯುತ್‌ನ್ನು ೧ ಎಚ್‌ಪಿಗೆ ೨೦ ಪೌಂಡ್‌ಗೆ 
ಖರೀದಿಸಲು ಒಪ್ಪಂದ ಮಾಡಿಕೊಂಡವು. ೦.೦೪ ಪೌಂಡ್‌ಗೆ ೧ ಯುನಿಟ್‌ ವಿದ್ಯುತ್‌ನ್ನು 
ಮೊದಲ ೧೦ ವರ್ಷ ಪಡೆಯಲಾಯಿತು. ೧೯೧೩ರಲ್ಲಿ ಅದನ್ನು ಅರ್ಧಬೆಲೆಗೆ ಇಳಿಸ 
ಲಾಯಿತು. ವಿದ್ಯುತ್‌ ಇಲ್ಲದ ಕಡೆ ಕಲ್ಲಿದ್ದಿಲನ್ನು ಉಪಯೋಗಿಸಿಕೊಳ್ಳಲಾಯಿತು. 
೧೯೧೫-೧೬ರಲ್ಲಿ ಶಿವನಸಮುದ್ರದಲ್ಲಿ ಇನ್ನಷ್ಟು ವಿದ್ಯುತ್‌ನ್ನು ಉತ್ಪಾದಿಸಿ ಗಣಿಗಳಿಗೆ 
ಬಳಸಿಕೊಳ್ಳಲಾಯಿತು. ಗಣಿಗಳು ೧೯೪೧ ರಿಂದ ೧೯೭೦ರವರೆಗೆ ಕಡಿಮೆ ಬೆಲೆಯ 
ಎದ್ಯುತ್‌ನ್ನು ಅಂದರೆ ೦.೦೩ ಪೌಂಡ್‌ಗೆ ೧ ಯುನಿಟ್‌ನ್ನು ಪಡೆದುಕೊಂಡಿದ್ದವು. 
೧೯೭೦ ರಿಂದ ೭೨ರವರೆಗೆ ಮರು ಒಪ್ಪಂದದಂತೆ ೦.೦೪೬ ಪೌಂಡ್‌ಗೆ ೧ ಯುನಿಟ್‌ನ್ನು 
ಪಡೆದುಕೊಂಡವು. ಮತ್ತೆ ೧೯೭೨ರ ನಂತರ(ಬಿ.ಜಿ.ಎಂ.ಎಲ್‌. ಆದ ಮೇಲೆ) ೧ 
ಯುನಿಟ್‌ಗೆ ೦.೦೨೨೫ ಪೌಂಡ್‌ ಪಡೆಯಲಾಯಿತು. 

೧೯೮೦ರಲ್ಲಿ ೧ ಯುನಿಟ್‌ಗೆ ೦.೧೩೩೭ ಪೌಂಡ್‌ ಏರಿಸಲಾಯಿತು. ೧೯೭೨-೭೩ 
ಮತ್ತು ೧೯೮೪-೮೫ರ ಹೊತ್ತಿಗೆ ಸರಾಸರಿ ೬೧೬ರಷ್ಟು ಬೆಲೆ ಏರಿತು. ೧೯೮೦-೮೧ರ 
ಒಂದೇ ವರ್ಷದಲ್ಲಿ ೧.೫೩ ಕೋಟಿ ರೂ. ವಿದ್ಯುತ್‌ ಬಿಲ್ಲನ್ನು ಕ೦ಪನಿ ಕಟ್ಟಿತು. 
ಚಿನ್ನದ ಒಟ್ಟು ಉತ್ಪಾದನೆಯ ವೆಚ್ಚದಲ್ಲಿ ಅದು ಶೇಕಡ ೮ರಷ್ಟಾಗಿತ್ತು ೧೯೮೪-೮೫ 
ರಲ್ಲ ೪.೯೦ ಕೋಟಿ ರೂ. ಬಿಲ್ಲಾಗಿತ್ತು ಅದು ಶೇಕಡ ೧೫ರಷ್ಟಾಗಿತ್ತು. ಗಣಿಗಳು 
೧೯೮೦-೮೧ ಮತ್ತು ೧೯೮೪-೮೫ರಲ್ಲಿ ಒಟ್ಟು ೯೦ ಮತ್ತು ೯೨.೪೦ ಮಿಲಿಯನ್‌ 
ಯುನಿಟ್‌ ವಿದ್ಯುತ್‌ನ್ನು ತೆಗೆದುಕೊಂಡಿತ್ತು. ಕರ್ನಾಟಕ ಸರಕಾರ ಕೆಜಿಎಫ್‌ಗೆ ಕೊಡುತ್ತಿದ್ದ 
೫೦ ಹೆರ್ಟ್ಸ್‌ಗೆ ಬದಲಾಗಿ ೨೫ ಹೆರ್ಟ್ಸ್‌ ವಿದ್ಯುತ್‌ನ್ನು ಮಾತ್ರ ಕೊಡುವುದಾಗಿ 
ಹೇಳಿತು. ಜೊತೆಗೆ ಅದು ವಿದ್ಯುತ್‌ ಬೆಲೆಯನ್ನು ತೀವ್ರವಾಗಿ ಏರಿಸಿತು. ಸರಕಾರ 
ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಂಪನಿ ಇಷ್ಟೇ ವಿದ್ಯುತ್‌ನ್ನು ಇಷ್ಟೇ ಬೆಲೆಗೆ 
ಕೊಡಬೇಕು ಎಂದು ಒತ್ತಾಯ ತಂದರೆ ಗಣಿಗಳಿಗೆ ವಿದ್ಯುತ್‌ ನಿಲ್ಲಿಸಿ ಕೋಲಾರ 
ಜಿಲ್ಲೆಯ ಪಟ್ಟಣಗಳಿಗೆ ವಿದ್ಯುತ್‌ ಮಾರಿಕೊಳ್ಳಲಾಗುತ್ತದೆ ಎಂದು ಹೇಳಿಕೆ ನೀಡಿತು. 
ಒಂದು ಕಾಲದಲ್ಲಿ ಕೋಟ್ಯಾಂತರ ರೂ. ಗೌರವಧನ ಪಡೆದಿದ್ದ ಸರಕಾರದ ಈ ಹೇಳಿಕೆ 
ಯಿಂದ ವಿಚಲಿತ ಗೊಂಡ ಕಂಪನಿ, ಸರಕಾರ ಹೇಳಿದಷ್ಟೇ ಬೆಲೆಯನ್ನು ನೀಡಿತು. 
೧೯೮೪ರಲ್ಲಿ ಸರಕಾರಕ್ಕೆ ಕಂಪನಿಯು ಖನಿಜ ಕಾಯಿದೆಯ ಕೆಳಗೆ ಹೊಸ ತೆರಿಗೆಯನ್ನು 
ನೀಡಬೇಕಾಯಿತು. ಇದರಿಂದ ಸರಕಾರ ಕಂಪನಿಗೆ ಇನ್ನೊಂದು ಗೂಸಾ ನೀಡಿತ್ತು 


ಗಣಿ ಕಂಪನಿಯಗಳ ಉಳಿದ ಸಂಪತು... /೯೧ 


ಹಳ್ಳಕ್ಕೆ ಬಿದ್ದ ಹುಲಿಯ ಮೇಲೆ ಎಲ್ಲಾ ಕಡೆಯಿ೦ದಲೂ ಕಲ್ಲುಗಳನ್ನು ಎಸೆಯುವ 
ಹಾಗೆ. 

ಚಾರಿಯವರು ತಮ್ಮ ವರದಿಯ ಕೊನೆಯಲ್ಲಿ ಈ ಮಾತುಗಳನ್ನು ದಾಖಲಿಸಿದ್ದರು: 
“ಬಿ.ಜಿ.ಎಂ.ಎಲ್‌. ಈಗ ಸ್ಥಿತ್ಯ೦ತರ ಪರಿಸ್ಥಿತಿಯನ್ನು ತಲುಪಿದ್ದರೂ ಇನ್ನೂ ಕೆಲವು 
ವರ್ಷಗಳು ನಡೆಯಬೇಕಾಗಿರುವ ಅನಿವಾರ್ಯತೆ ಇದೆ. ಈ ಘಟ್ಟದಲ್ಲಿ ಕಂಪನಿಗೆ 
ಸಹಾಯದ ಹಸ್ತ ಬೇಕಾಗಿದೆ. ಜೊತೆಗೆ ಕಂಪನಿ ಕೂಡ ತನ್ನ ಸಾಮರ್ಥ್ಯವನ್ನು 
ಕಾಯ್ದುಕೊಳ್ಳಬೇಕಾಗಿದೆ. ಕ೦ಪನಿ ಪ್ರಸ್ತುತ ಅನುಭವಿಸುತ್ತಿರುವ ನಷ್ಟದ ೧/೩ ಭಾಗವನ್ನು 
ಕರ್ನಾಟಕ ಸರಕಾರ ನೀಡಬೇಕು. ಅ೦ದು ಶಿವನಸಮುದ್ರದಲ್ಲಿ ಸ್ಥಾಪಿಸಲು ಖರ್ಚು 
ಮಾಡಿದ ಹಣಕ್ಕಿಂತ ಹೆಚ್ಚು ಮೌಲ್ಯವನ್ನು ಪಡೆದುಕೊಂಡಿರುವುದರಿಂದ ಎದ್ಯುತ್‌ 
ಮೇಲಿನ ಬೆಲೆಯನ್ನು ಕಡಿಮೆ ಮಾಡಬೇಕಾಗಿದೆ. ಖನಿಜ ತೆರಿಗೆಯನ್ನು ಮನ್ನಾ 
ಮಾಡಬೇಕಾಗಿದೆ. ಇದರಿಂದ ೧/೧. ಭಾಗ ಉಳಿತಾಯವಾಗುತ್ತದೆ. ಉಳಿದ ಭಾಗವನ್ನು 
ಕಂಪನಿ ವರ್ಷಕ್ಕೆ ೩೦೦-೪೦೦ ಕೆಜಿ ಚಿನ್ನವನ್ನು ಉತ್ಪಾದಿಸುವ ಮೂಲಕ 
ಸರಿತೂಗಿಸಬೇಕಾಗುತ್ತದೆ. ಜೊತೆಗೆ ತನ್ನ ಖರ್ಚನ್ನು ಸಾಕಷ್ಟು ಕಡಿತಗೊಳಿಸಬೇಕಾಗುತ್ತದೆ. 
ಚಿಗುರುಕುಂಟ ಮತ್ತು ಯಾಪಮಾನ ಗಣಿಗಳನ್ನು ಹೆಚ್ಚು ಶಕ್ತಿ ಮತ್ತು ಸಾಮರ್ಥ್ಯದಿಂದ 
ಯೋಜನೆಗಳನ್ನು ಮಾಡಿ ಉಳಿಸಿಕೊಳ್ಳಬೇಕಿದೆ. ಇದೆಲ್ಲ ಆಗಲಿಲ್ಲವೆಂದರೆ ೪-೫ 
ವರ್ಷಗಳಲ್ಲಿ ಗಣಿಗಳನ್ನು ಪೂರ್ಣವಾಗಿ ನಿಲ್ಲಿಸಬೇಕು'. 

ಫ್ಲೋಟೇಶನ್‌: ಇದು ಮಣ್ಣಿನ ಧೂಳಿನಿಂದ ಚಿನ್ನವನ್ನು ತಾಂತ್ರಿಕವಾಗಿ ಪ್ರತ್ಯೇಕಿಸುವ 
ಒಂದು ವಿಧಾನ. ಚಾಂಪಿಯನ್‌ ಗಣಿಗಳಲ್ಲಿ ಚಿನ್ನ ದೊರಕುವುದು ಕಡಿಮೆಯಾಗುತ್ತಿದ್ದಂತೆ, 
ನಂದಿದುರ್ಗ ಗಣಿಗಳಲ್ಲಿ ಅದಿರನ್ನು ತೆಗೆಯಲು ಪ್ರಾರಂಭಿಸಲಾಯಿತು. ಈ ಲೋಡ್‌ 
ನಲ್ಲಿರುವ ಚಿನ್ನ ಸಲ್ಫೈಡ್‌ ಮತ್ತು ಆರ್ಲಿನೊಪೈರೈಟ್‌ ಧಾತುಗಳಲ್ಲಿ ಸಿಕ್ಕಿಕೊಂಡಿದ್ದು 
ಮಾಮೂಲಿ ರೀತಿಯ ಸಂಸ್ಕರಣೆಯಿಂದ ಚಿನ್ನ ಬಿಡುಗಡೆಯಾಗುತ್ತಿರಲಿಲ್ಲ. ಈ ಅದಿರನ್ನು 
ವಿಶೇಷ ಸಂಸ್ಕರಣೆಗೆ ಒಳಪಡಿಸಲಾಗುತ್ತಿತ್ತು. ಇದಕ್ಕೆ ಹೆಚ್ಚು ವೆಚ್ಚ ತಗಲುತ್ತಿತ್ತು. 
ಚಾಂಪಿಯನ್‌ ಮತ್ತು ನಂದಿದುರ್ಗ ಗಣಿಗಳ ಅದಿರನ್ನು ಒಂದೇ ಮಿಲ್ಲಿನಲ್ಲಿ ಸಂಸ್ಕರಿಸುವು 
ದರಿಂದ ಚಾಂಪಿಯನ್‌ ಗಣಿಗಳ ಅದಿರಲ್ಲಿ ೧ ಟನ್ನು ಶಿಲೆಗೆ ೦.೪ ಗ್ರಾಂ ಮತ್ತು 
ನಂದಿದುರ್ಗದ ಅದಿರಲ್ಲಿ ೦.೮ ಗ್ರಾಂ ಚಿನ್ನ ಗಣಿತ್ಯಾಜ್ಯ ಮಣ್ಣಿನಲ್ಲಿ ಹೋಗುತ್ತಿತ್ತು. 
ಇದರಿಂದ ಸಾಕಷ್ಟು ಚಿನ್ನ ನಷ್ಟವಾಗುತ್ತಿತ್ತು ಎರಡೂ ಗಣಿಗಳ ಚಿನ್ನವನ್ನು ಬೇರೆ 
ಬೇರೆ ಮಿಲ್ಲುಗಳಲ್ಲಿ ಸಂಸ್ಕರಿಸಿದ್ದರೆ ಇನ್ನಷ್ಟು ಚಿನ್ನವನ್ನು ಪಡೆಯಬಹುದಾಗಿತ್ತು. 
ಆದರೆ ಗಣಿ ಆಡಳಿತ ಈ ಬಗ್ಗೆ ಕಣ್ಣು ಮುಚ್ಚಿ ಕುಳಿತುಕೊಂಡಿತ್ತು. 

ಚಿನ್ನ ಹೆಚ್ಚಾಗಿ ದೊರಕುತ್ತಿದ್ದ ಕಾಲದಲ್ಲಿ(೧೯೬೦ರವರೆಗೂ) ಸ್ವಲ್ಪ ಪ್ರಮಾಣದ 
ಚಿನ್ನ ಮಣ್ಣಿನಲ್ಲಿ ಹೋದರೂ ನಷ್ಟವಾಗುತ್ತಿರಲಿಲ್ಲ. ಆದರೆ ೧೯೮೦ರ ದಶಕದಲ್ಲಿ ೧ 
ಟನ್ನಿಗೆ ಕೇವಲ ೨.೮-೩.೦ ಗ್ರಾಂ ಚಿನ್ನ ಪಡೆಯುವ ಸಮಯದಲ್ಲಿ ಗಣಿಗಳು ಕಣ್ಣು 
ಮುಚ್ಚಿ ಕುಳಿತಿದ್ದನ್ನು ಚಾರಿಯವರ ವರದಿಯಲ್ಲಿ ಪ್ರಶ್ನಿಸಲಾಗಿತ್ತು. ಸೈನೈಡೇಷನ್‌ ಮತ್ತು 


ಗುರುತ್ವಾಕರ್ಹಣೆಯಿ೦ದ ಚಿನ್ನವನ್ನು ಸಂಸ್ಕರಿಸುವ ವೇಳೆಯಲ್ಲಿ ಕಂಪನಿ ಈ ರೀತಿಯ 
ಹಳೆ ತಂತ್ರಜ್ಞಾನವನ್ನು Sadho ಕುಳಿತಿದ್ದನ್ನು ಪ್ರಶ್ನಿಸಲಾಗಿತ್ತು. ಕಂಪನಿಗಳು 
ಫ್ಲೋಟ್‌ ತಂತ್ರಜ್ಞಾನ ಅಳವಡಿಸಲು ಒಂದು ಯೋಜನೆ ರೂಪಿಸಿ ಅದಕ್ಕೆ ೨ ಕೋಟಿ 
ರೂ. ನೀಡುವಂತೆ ಸರಕಾರವನ್ನು ಕೇಳಿಕೊಂಡಿದ್ದವು. ಈ ಫ್ಲೋಟ್‌ ತಂತ್ರಜ್ಞಾನದಿಂದ 
೧ ಟನ್ನಿನ ಶಿಲೆಯಲ್ಲಿ ೦.೪-೦.೩ ಗ್ರಾಂ ಚಿನ್ನವನ್ನು ಉಳಿಸಿಕೊಳ್ಳುವ ಲೆಕ್ಕಾಚಾರವಿತ್ತು 
ಇದರಿಂದ ೧ ವರ್ಷಕ್ಕೆ ಸರಾಸರಿ ೧ ಕೋಟಿ ರೂ. ಲಾಭವಾಗುತ್ತಿತ್ತು. ಎರಡೇ ವರ್ಷ 
ಗಳಲ್ಲಿ ಯೋಜನೆಯ ಹಣವನ್ನು ಹಿಂದಕ್ಕೆ ಪಡೆಯುವ ಲೆಕ್ಕ ಕ೦ಪನಿಗಿದ್ದರೂ ಸರಕಾರ 
ಹಣ ಬಿಡುಗಡೆ ಮಾಡಲಿಲ್ಲ. 

ಅದಿರು ಆಯ್ಕೆ: ಗಣಿಗಳಲ್ಲಿದ್ದ ಇನ್ನೊಂದು ಸಮಸ್ಯೆ ಎಂದರೆ ಚಿನ್ನವಿರುವ ಅದಿರಿನ 
ಜೊತೆಗೆ ಅಕ್ಕಪಕ್ಕದ ಚಿನ್ನರಹಿತ ಶಿಲೆಗಳನ್ನು ಸೇರಿಸಿ ಸಂಸ್ಕರಿಸುವುದು ಅನಿವಾರ್ಯವಾಗಿ, 
ಇದರಿಂದ ನಷ್ಟವಾಗುತ್ತಿತ್ತು. ಕೆಜಿಎಫ್‌ನ ಚಿನ್ನದ ರೀಘುಗಳು ಒಂದೆರಡು ಮೀ. ಅಗಲ 
ದಿಂದ ಹೆಚ್ಚೆಂದರೆ ೩೦ ಮೀ.ಅಗಲ ಮತ್ತು ಒಂದೆರೆಡು ಕಿ.ಮೀ. ಉದ್ದ ಆಳವಿದ್ದವು. 
ಮೊದಲಿಗೆ ನೆಲದ ಮೇಲಿಂದ ಡ್ರಿಲ್ಲಿಂಗ್‌ ಮಾಡಿ ಇವುಗಳ ವ್ಯಾಪ್ತಿ ಯನ್ನು 
ಕಂಡುಕೊಳ್ಳಲಾಯಿತು. ಅನಂತರ ಆಳದ ಶ್ಯಾಫ್ಟ್‌ಗಳನ್ನು ಮಾಡಿ ಸುರಂಗಗಳ ಮೂಲಕ 
ಕೆಳ ಹಂತದಲ್ಲಿ ರೀಘುಗಳನ್ನು ತಲುಪಲಾಗುತ್ತಿತ್ತು. ರೀಫುಗಳನ್ನು ಸ್ಯಾಂಪಲ್‌ ಮಾಡಿ 
ಎಲ್ಲೆಲ್ಲಿ ಎಷ್ಟು ಚಿನ್ನವಿದೆ ಎಂದು ತಿಳಿದುಕೊಂಡು ಅಲ್ಲಲ್ಲಿ ಸ್ತಂಭಗಳನ್ನು ಬಿಟ್ಟು 
ಜ೦ಪರ್‌ ಡ್ರಿಲ್‌ ಮಾಡಿ, ಸಿಡಿಮದ್ದಿಟ್ಟು ಶಿಲೆಗಳನ್ನು ಮೇಲಿನಿಂದ ಕೆಳಕ್ಕೆ ಉರುಳಿಸಿ, 
ಉರುಳಿಸಿದ ದೊಡ್ಡ ಶಿಲೆಗಳನ್ನು ಟ್ರ್ಯಾಲಿಗಳಿಗೆ ತುಂಬುವ ಆಕಾರಕ್ಕೆ ಒಡೆದು ಹೊರಕ್ಕೆ 
ಸಾಗಿಸಲಾಗುತ್ತಿತ್ತು. ಇವುಗಳ ಜೊತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಚಿನ್ನರಹಿತ ಶಿಲೆಗಳೂ 
ಸೇರಿಕೊಳ್ಳುತ್ತಿದ್ದವು. ಈ ಅದಿರನ್ನು ಸಂಸ್ಕರಣೆ” ನಾಡುವಲರಂದ ವಿದ್ಯುತ್‌ ಮತ್ತು 
ನೀರು ಪೋಲಾಗುತ್ತಿತ್ತು ಈ ಪಕಿಯೆಯನ್ನು ಎಷ್ಟು ಜಾಗ್ರತೆಯಿಂದ ನಾ 
ಚಿನ್ನ ಸ್ವಲ್ಪಮಟ್ಟಿಗೆ ನಷ್ಟವಾಗುತ್ತಿತ್ತು. ಇದು ೧೯೮೦ ರವರೆಗೂ ನಡೆದಿತ್ತು. ಅನಂತರ 
ಫಡ ವಿಶೇಷ ಯಂತ್ರವನ್ನು ತರಿಸಿ ಚಿನ್ನರಹಿತ ಶಿಲೆಗಳನ್ನು ಪ್ರತ್ಯೇಕಿಸಲಾಯಿತು. 
ಇದರಿಂದ ಸಾಕಷ್ಟು ನ ಬ್ರ ನಷ್ಟವನ್ನು ಕಡಿತಗೊಳಿಸುವುದರ ಜೊತೆಗೆ ಶೇಕಡ ೩೬ ರಷ್ಟು ಚಿನ್ನದ 
ಉತ್ಪಾದನೆ ಹೆಚ್ಚಿತು. ಶಿಲೆಗಳಿಂದ ಶೇಕಡ ೯೫. ೮ರಷ್ಟು ಚಿನ್ನವನ್ನು ಪಡೆದುಕೊಳ್ಳ 
ಲಾಗುತ್ತಿತ್ತು. ಈ ಪದ್ಧತಿಯನ್ನು ಮೊದಲಿಂದಲೂ ಅಳವಡಿಸಿಕೊಂಡಿದ್ದರೆ ಇನ್ನೂ 
ಹೆಚ್ಚು ಚಿನ್ನ ವನ್ನು ಪಡೆದುಕೊಳ್ಳುವುದರ ಜೊತೆಗೆ ಕೋಟ್ಯಾಂತರ ಹಣ ಉಳಿಸಬಹುದಿತ್ತು. 

ಶೀಲೈಟ್‌ ಸಂಗ್ರಹ: ಭಾರತೀಯ ಭೂವೈಜ್ಞಾನಿಕ ಸ ಸರ್ವೇಕ್ಷಣ ಇಲಾಖೆ (ಜಿ.ಎಸ್‌.ಐ.) 
೧೯೬೦ರ ದಶಕದಲ್ಲಿ ಗಣಿತ್ಯಾಜ್ಯ ಗುಡ್ಡಗಳ ಸಮೀಕ್ಷೆ ನಡೆಸಿ ಕೆಲವು ಹಳೆ ಗಣಿತ್ಯಾಜ್ಯ 
ಗುಡ್ಡಗಳಲ್ಲಿ ಶೀಲೈಟ್‌ ಖನಿಜ ಇಹ ದೃಢಪಡಿಸಿತ್ತು ಶೀಲೈಟ್‌ ಸ ಸಂಗ್ರಹ ಸ್ಥಾವರ 
ವನ್ನು ೧೯೮೦ರಲ್ಲಿ ಅಳವಡಿಸಿ ವರ್ಷಕ್ಕೆ ೧೬ ಟನ್ನು ಶೀಲ್ಡೆ ಟನ್ನು ಉತ್ಪಾದನೆ ಮಾಡ 


ಗಣಿ ಕಂಪನಿಯಗಳ ಉಳಿದ ಸಂಪತು... /೯೩ 


ಲಾಯಿತು. ಈ ಕೆಲಸ ನಷ್ಟ ಅನುಭವಿಸಿ ಕ್ಕೆ ಬಿಡಲಾಯಿತು. ಶೀಲೈಟ್‌ ಖನಿಜ(ಕ್ಯಾಲ್ಮಿಯಂ 
ಟಂಗ್ಸ್‌ಟನ್‌) ಯುದ್ದ ಸ ಸ್ರ ಸಾಮಗ್ರಿಗಳ ತಯಾರಿಕೆಯಲ್ಲಿ ಇಲ್ಲ್ಟಕಲ್‌ ಮತ್ತು ರಾಸಾಯನಿಕ 
ಕಂಪನಿಗಳಲ್ಲಿ ಉಪಯೋಗಕ್ಕೆ ಬರುತ್ತದೆ. ಉಕ್ಕು ಮತ್ತು ಟ೦ಗ್ಸ್‌ಟನ್‌ ಕಾರ್ಬೈ 
ಉತ್ಪಾದನೆಯಲ್ಲಿ ಬೇಕಾಗುತ್ತದೆ. ಇಂದಿಗೂ ಗಣಿ ತ್ಯಾಜ್ಯದಲ್ಲಿ ಶೀಲೈನ್‌ ಸ 
ಉಳಿದುಕೊಂಡಿದೆ. 

ಗಣಿಗಾರಿಕೆಯ ದುಷ್ಪರಿಣಾಮಗಳು: ಚಿನ್ನ, ಬೆಳ್ಳಿ, ತಾಮ್ರ, ವಜ್ರ, ಕಲ್ಲಿದ್ದಲು, ಕಬ್ಬಿಣ, 
ಸುಣ್ಣ, ಗ್ರಾನೈಟ್‌ ಶಿಲೆಗಳು ಹೀಗೆ ಎಲ್ಲವನ್ನು ಸಹ ತೆಗೆಯುವುದು. ಗಣಿಗಳಲ್ಲಿ 
ಮುಖ ವಾಗಿ ಎರಡು ವಿಧ. ಒಂದು: ಸಂ ಸ ಕೂಡಿದ ಆಳವಾದ ಒಳಗಣಿಗಳು, 
ಭಲ ತೆರೆದ ಗಣಿಗಳು. ಎರಡರಿಂದಲೂ ಸಾಕಷ್ಟು ಅರಣ್ಯ ಸಂಪತ್ತು ನಾಶವಾಗುವುದರ 
ಜೊತೆಗೆ ವನ್ಯಪ್ರಾಣಿಗಳ ಸಂಖ್ಯೆ ನಶಿಸುತ್ತವೆ. ಸುತ್ತಲಿನ ಜಲ, ವಾಯು, ನೆಲ ಮತ್ತು 
ಶಬ್ದಮಾಲಿನ್ಯವಾಗುವುದರ ಜೊತೆಗೆ ಮನುಷ್ಯನ ಆರೋಗ್ಯದ ಮೇಲೂ ಅಗಾಧವಾದ 
ದುಷ್ಪರಿಣಾಮಗಳು ಬೀರುತ್ತವೆ. ಉದಾ: ಕರ್ನಾಟಕದ ಚಿನ್ನದ ಗಣಿಗಳು ಕುದುರೆಮುಖ, 
ಸ೦ಡೂರ್‌ ಕಬ್ಬಿಣ ಮತ್ತು ಮ್ಯಾಂಗನೀಸ್‌ ತೆರೆದ ಗಣಿಗಳು, ಮಧ್ಯಪ್ರದೇಶದ ಬೈಲ್‌ದಲಾ, 
ರಾಜಸ್ಥಾನದ ಸೀಸ ಮತ್ತು ಸತು ಗಣಿಗಳು, ಬಿಹಾರ್‌, ಪಶ್ಚಿಮ ಬಂಗಾಲ, ಜಾರ್ಬಿಂಡ್‌, 
ಛತ್ತೀಸ್ಗಡ್‌, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ ಮತ್ತು ಒರಿಸ್ಸಾದ ಕಲ್ಲಿದ್ದಲು 
ಗಣಿಗಳು ಮತ್ತು ದೇಶದಾದ್ಯಂತ ಇರುವ ಗ್ರಾನೈಟ್‌ ಕ್ವಾರಿಗಳು ಹೀಗೆ ಸಾವಿರಾರು. 

ಗಣಿ ಮಾಲಿನ್ಯವನ್ನು ಮುಖ್ಯವಾಗಿ ಎರಡು ರೀತಿಯಾಗಿ ವಿಂಗಡಿಸಬಹುದು. ಒಂದು: 
ನಮ್ಮ ಸುತ್ತಮುತ್ತಲಿನ ಅರಣ್ಯ, ನೀರು, ಗಾಳಿ, ನೆಲ ಮತ್ತು ಶಬ್ದ ಮಾಲಿನ್ಯ. ಎರಡು: 
ಮನುಷ್ಯನ ಆರೋಗ್ಯದ ಮೇಲಾಗುತ್ತಿರುವ ದುಷ್ಪರಿಣಾಮಗಳು "ಮತ್ತು ನಶಿಸುತ್ತಿರುವ 
ವನ್ಯಮೃಗಗಳು. ಆಮ್ಲಜನಕ, ಇಂಗಾಲ, ಜಲಜನಕ, ನೀರು ಮತ್ತು ಗಾಳಿಯ ಚಕ್ರ 
ನಿಸರ್ಗದಲ್ಲಿ ಸಮವಾಗಿ ಉಳಿಯಬೇಕೆಂದರೆ ಅರಣ್ಯಗಳನ್ನು ಉಳಿಸಿಕೊಳ್ಳಬೇಕಿದೆ. 
ಅರಣ್ಯಗಳು ಜಗತ್ತಿನ ಶ್ವಾಸ-ನಿಶ್ವಾಸವನ್ನೇ ನಿರ್ಧರಿಸುತ್ತವೆ. ಅರಣ್ಯ ನಾಶದಿಂದ 
ಆಮ್ಲಜನಕ ಉತ್ಪತ್ತಿ ಕಡಿಮೆಯಾಗಿ ಇಂಗಾಲ ಡೈಆಕ್ಸೈಡ್‌ ಹೆಚ್ಚಾಗಿ ಜಗತ್ತಿನ ಪರಿಸರದ 
ಸಮತೋಲನವೇ ಏರುಪೇರಾಗುತ್ತದೆ. ಶಕ ಅರಣ್ಯಗಳು ಮತ್ತು ಫಲವತ್ತಾದ 
ನೆಲ ಬರಡು ಭೂಮಿಯಾಗಿ ಮಾರ್ಪಡುತ್ತದೆ. ಹೊಲ-ಗದ್ದೆಗಳು ನಾಶವಾಗಿ, 
ದವಸ-ಧಾನ್ಯಗಳ ಉತ್ಪತ್ತಿ ಕಡಿಮೆಯಾಗುತ್ತದೆ. ಆಳವಾದ ಸುರಂಗಗಳ ಗಣಿಗಳಿಂದ 
ಸುತ್ತ ಮುತ್ತಲಿನ ನೀರೆಲ್ಲ ಸೋರಿಹೋಗಿ ಬಾವಿ, ಕರೆ, ನದಿ, ಸರೋವರಗಳೆಲ್ಲ ಬತ್ತಿ 
ಹೋಗುತ್ತವೆ. ಸುಂದರ ಬೆಟ್ಟ-ಗುಡ್ಡ ಕಣಿವೆಗಳೆಲ್ಲ ನೆಲಸಮವಾಗಿ, ಸುತ್ತಮುತ್ತಲೂ 
ಕಲ್ಲು-ಮಣ್ಣು ರಾಶಿ ರಾಶಿಯಾಗಿ ಬೀಳುತ್ತದೆ. ೧೨೮೪ ಮೀ. ಎತ್ತರವಿದ್ದ ಕುದುರೆಮುಖದ 
ಅರೋಲಿ ಶಿಖರಗಳು ಈಗ ನೆಲಸಮವಾಗಿ ಕೆಲವು ನೂರು ಮೀ. ಎತ್ತರಕ್ಕೆ ಬಂದು 
ನಿಂತಿವೆ. ಕಾಡು ನಾಶವಾಗಿ, ಬೆಟ್ಟಗಳೇ ನೆಲಸಮವಾದರೆ, ಮೋಡಗಳನ್ನು ತಡೆದು 


೯೪ /ಸುವರ್ಣ ಕಥನ 


ನಿಲ್ಲಿಸಿ ಮಳೆ ಸುರಿಸುವ ನೈಸರ್ಗಕ ಪಕ್ರಿಯೆ ಏರುಪಾರಾಗಿ, ಆ ಪ್ರದೇಶ ಮಳೆ ಇಲ್ಲದೆ 
ಬರಗಾಲದ ಬರಡು ನೆಲವಾಗುತ್ತದೆ. ಸಂಡೂರು, ಹೊಸಪೇಟೆ ಸುತ್ತಮುತ್ತಲಿನ 
ಬೆಟ್ಟಗುಡ್ಡಗಳು ಮಾಯವಾಗಿಹೋಗಿವೆ. | 

ಚಿನ್ನದ ಅದಿರುನಿಂದ ಚಿನ್ನವನ್ನು ಬೇರ್ಪಡಿಸುವಾಗ ಉಪಯೋಗಿಸುವ ಸೈನೈಡ್‌ 
ರಾಸಾಯನಿಕ ವಸ್ತು, ಮನುಷ್ಯನ ಆರೋಗ್ಯದ ಮೇಲೆ ಅಗಾಧ ಹಾನಿ ಉಂಟು 
ಮಾಡುತ್ತದೆ. ಫಲವತ್ತಾದ ನೆಲ ತನ್ನ ನೈಸರ್ಗಿಕ ಶಕ್ತಿಯನ್ನು ಕಳೆದುಕೊಂಡು ಯಾವುದೇ 
ರೀತಿಯ ಬೆಳೆಯೂ ಬೆಳೆಯದೆ ಬಂಜರು ಭೂಮಿಯಾಗಿ ಮಾರ್ಪಡುತ್ತದೆ. ಕೆಜಿಎಫ್‌ 
ಸುತ್ತಮುತ್ತಲು ಮತ್ತು ಆಗ್ಗೆ €ಯಕ್ಕೆ ಸುಮಾರು ೨೫ ಕಿ.ಮೀ. ದೂರದವರೆಗೆ ಅನೇಕ 
ಕೆರೆಗಳು "ಗಣಿತ್ಯಾಜ್ಯದ ಧೂಳಿನಿಂದ ತುಂಬಿಹೋಗಿವೆ. ಕೆಜಿಎಫ್‌ ಪ್ರದೇಶದಿಂದ 
ನೀರು ದಕ್ಷಿಣ ಪೂರ್ವಕ್ಕೆ ಹರಿದು ಪೆನ್ನಾರ್‌ ನದಿಯ ಮೂಲಕ ಅಂತಿಮವಾಗಿ 
ಕಾವೇರಿ ನದಿಯನ್ನು ಸೇರುತ್ತದೆ. ಇಲ್ಲಿ ಸಾವಿರಾರು ಎಕರೆ ಹೊಲ-ಗದ್ದೆಗಳು ಬಂಜರು 
ನೆಲವಾಗಿ ಮಾರ್ಪಟ್ಟವೆ. ಗಣಿ ಮಾಲಿನ್ಯದಿ೦ದ ಬರುವ ರೋಗಗಳೆಂದರೆ ಕೆಮ್ಮು 
ಅಸ್ತಮಾ, ಸಿಲಿಕೊಸಿಸ್‌, ಕ್ಯಾನರ್‌ ಇತ್ಯಾದಿ. ಗಾಳಿ, ನೀರು ಮತ್ತು ಆಹಾರ ಪದಾರ್ಥಗಳ 
ಮೂಲಕ ಸಿಲಿಕಾ ಕಣಗಳು ಮನುಷ್ಯನ ದೇಹ ಸೇರಿಕೊಳ್ಳುತ್ತವೆ. ಇದರಿಂದ ಗಣಿ 
ಪ್ರಾಂತ್ಯಗಳಲ್ಲಿ ಕಣ್ಣು, ಮೂಗು, ಗ೦ಟಲು ಬೇನೆಗಳು ಜನರನ್ನು ಹೆಚ್ಚಾಗಿ ಕಾಡುತ್ತಿರುತ್ತವೆ. 
ಚಿನ್ನದ ಗಣಿಗಳು ಮುಚ್ಚಿ ಇಲ್ಲಿನ ಗಣಿ ಬಡಾವಣೆಗಳು ಚಲ್ಲಾಪಿಲ್ಲಿಯಾದ ಮೇಲೆ, 
ಪ್ರಸ್ತುತ ಕೆಜಿಎಫ್‌ ಪ್ರದೇಶ ನುಣ್ಣನೆ ಧೂಳಿನಿಂದ ಸುತ್ತುವರಿದಿದ್ದು ಒಂದು ದೆವ್ವದ 
ನಗರದಂತೆ ತೋರುತ್ತಿದೆ. 

ನಮ್ಮ ಆಧುನಿಕ ಜೀವನಕ್ಕೆ ಚಿನ್ನ, ಬೆಳ್ಳಿ, ವಜ, ಕಬ್ಬಿಣ, ಪೆಟ್ರೋಲು ಹೀಗೆ ಎಲ್ಲವೂ 
ಬೇಕೆ ಬೇಕು. ಆದ್ದರಿಂದ ಗಣಿಗಳನ್ನು ಮಾಡದೆ ಇರಲು ಸಾಧ್ಯವಿಲ್ಲ. ಹೀಗಾಗಿ 
ಗಣಿಗಳ ಮುಖಾಂತರ ಈ ಅಮೂಲ್ಯ ಖನಿಜಗಳನ್ನು ಮಲದ ಹೊರ 
ತೆಗೆಯುವಾಗ ಹಲವು ಕಟ್ಟೆಚ್ಚರಗಳನ್ನು ಪಾಲಿಸುವ ಜೋ ಭೂಮಿಯ ಮೇಲಾಗುವ 
ಬರ್ಬರ ಕೃತ್ಯಗಳನ್ನು ಆದಷ್ಟು ತಡೆಗಟ್ಟಬೇಕಾಗಿದೆ. ಮುಖ್ಯವಾಗಿ ಯಾವುದೇ ಗಣಿ 
ಪ್ರಾರಂಭ ವಾಗುವ ಮುನ್ನ ಎಲ್ಲಾ ರೀತಿಯ ಮಾಹಿತಿಯನ್ನು ಪಡೆದುಕೊಂಡು 
ಸಾಕಷ್ಟು ಮುನೆ ್ವರಿಕೆಗಳನ್ನು. ವಹಿಸಬೇಕು. ಗಣಿಗಳಿಗೆ ಮೀಸಲಿರುವಷ್ಟು ಸ್ಥಳವನ್ನು 
ಮಾತ್ರ ಆತೋ! ಬೇಕು. ಗಣಿ ಉದ್ದಿಮೆ ಮಾಡುವವರೆ ಸುತ್ತಲಿನ ಪರಿಸರವನ್ನು 
ಕಾಪಾಡಿ ಕೊಳ್ಳುವುದರ ಜೊತೆಗೆ ಮಾಲಿನ್ಯ ನಿಯಂತ್ರಿಸಲು ಸಾಕಷ್ಟು ಹಳ್ಳ 
ತೊಡಗಿಸುವಂತೆ ನೋಡಿಕೊಳ್ಳಬೇಕು. ಖನಿಜಗಳು ಬೇರ್ಪಡಿಸಿದ ಮಣ್ಣನ್ನು ಸುತ್ತಲು 
ಹರಡದಂತೆ ನೋಡಿಕೊಳ್ಳಬೇಕು. ಗಣಿ ಉದ್ಯಮ ಆಯಾ ಪ್ರದೇಶದಲ್ಲಿ ಕೇವಲ 
ಕೆಲವು ವರ್ಷಗಳ ಕಾಲ ನಡೆಯುವ ಉದ್ಯಮ ಮಾತ್ರ. ಆದರೆ ಸುತ್ತಮುತ್ತಲಿನ 
ಸುಂದರ ಅರಣ್ಯ, ಫಲವತ್ತಾದ ನೆಲ, ನದಿ. ಸರೋವರಗಳು ಹಾಳಾಗದಂತೆ 
ನೋಡಿಕೊಳ್ಳಬೇಕು. ಮುಂದುವರೆದ ದೇಶಗಳು ತಂತ್ರಜ್ಞಾನ, ಹಣ ಎರಡೂ ಇದ್ದರೂ 


ಗಣಿ ಕಂಪನಿಯಗಳ ಉಳಿದ ಸಂಪತು... / ೯೫ 


ವಾತಾವರಣವನ್ನು ಹದಗೆಡಿಸಿ ಸರಿಪಡಿಸಲಾಗದೆ ಪರಿತಪಿಸುತ್ತಿವೆ. ಅಭಿ ನಿವೃದ್ಧಿ 
ಹೊಂದುತ್ತಿರುವ ನಮ್ಮ ದೇಶದಲ್ಲೂ ಗಣಿಗಾರಿಕೆಯಿಂದಾಗಿ ಈಗಾಗಲೆ ಲಕ್ಷಾಂತರ 
ಚದರ ಕಿ.ಮೀ. ಪ್ರದೇಶ ಬಂಜರು ಭೂಮಿಯಾಗಿ ಮಾರ್ಪಟ್ಟಿದೆ. ಈ ಸುಂದರ 
ಭೂಮಿಯ ಮೇಲಿರುವ ನಾವೆಲ್ಲರು ನಮ್ಮ ಮುಂದಿನ ಪೀಳಿಗೆಗಳಿಗೆ ನೀಡುವ 
ಕೊಡುಗೆಯೆಂದರೆ ಆದಷ್ಟು ಸ್ವಚ್ಛ ನೀರು, ಗಾಳಿ ಮತ್ತು ಅರಣ್ಯವನ್ನು ಉಳಿಸುವುದು. 

ಗಣಿತ್ಯಾಜ್ಯ ಗುಡ್ಡಗಳು: “ಜಿ ಎಫ್‌ ನಗರದ ಬಡಾವಣೆಗಳಲ್ಲಿರುವ. ಎಲ್ಲಾ ಮನೆಗಳ 
ಕಿಟಿಕಿ ಬಾಗಿಲುಗಳನ್ನು ಕಾ ಧೂಳುಮಣ್ಣು ಮನೆಗಳ ಒಳಗೆ ನುಗ್ಗಿಬರುತ್ತದೆ. 
ಇನ್ನು ಅ೦ಗಡಿಗಳು, ಶಾಲೆ-ಕಾಲೇಜುಗಳು, ಸಾರ್ವಜನಿಕ ಕಚೇರಿಗಳು ಮತ್ತು ಮೈನಿಂಗ್‌ 
ಕಾಲೋನಿ ಮನೆಗಳಂತೂ ಮಣ್ಣಿನಿಂದ ತ ತುಂಬಿಹೋಗುತ್ತವೆ. ಮನೆ ಗಳನ್ನು, ಐದು 
ನಿಮಿಷಗಳಿಗೆ ಒಮ್ಮೆ ಗುಡಿಸುತ್ತ, ಮನೆಯ ಒಳಗಿರುವ ವಸ್ತುಗಳ ಮೇಲಿನ ಧೂಳನ್ನು 
ಹೊಡೆಯತ್ತಲೆ ಇರಬೇಕಾಗುತ್ತದೆ. ತಿಂಡಿ ತಿನಿಸುಗಳನ್ನು ಪಾತ್ರೆಗಳ ಳ ಒಳಗಿಟ್ಟು ಗಟ್ಟಯಾಗಿ 
ಮುಚ್ಚಿಡಬೆ ಬೇಕಾಗುತ್ತದೆ. ಮಾರುಕಟ್ಟೆ, ಶಾಲೆ-ಕಾಲೇಜುಗಳು ಮತ್ತು ಸಾರ್ವಜನಿಕ 
ಕಚೇರಿಗಳ ತೊಂದರೆ ಹೇಳತೀರದು. ಸುಂಟರಗಾಳಿ ಎದ್ದಾಗ, ಬಿರುಗಾಳಿ 
ಬೀಸುವಾಗ ಅಥವಾ ಗಾಳಿ ಬೀಸುವ ದಿನಗಳಲ್ಲಿ ಕೆಜಿಎಫ್‌ ಯುದ್ಧ ನಡೆಯುತ್ತಿರುವ 
ಒಂದು ಬಯಲಿನಂತೆ ಗೋಚರಿಸುತ್ತದೆ. ಬೆಂಗಳೂರು ವಿಶ್ವವಿದ್ಯಾಲಯ ನಡೆಸಿದ 
ಒ೦ದು ಸಂಶೋಧನೆಯಲ್ಲಿ ೭೪ ಮಿ.ಮೈಕ್ರಾನ್‌ಗಿ೦ತ ನುಣ್ಣಗಿನ ಧೂಳು ಬಾಯಿಯ 
ಮೂಲಕ ಗ೦ಟಲು ಸೇರಿದಾಗ ಎದೆಯಲ್ಲಿ ಉಸಿರಾಟದ ತೊಂದರೆ ಕಾಣಿಸಿಕೊಂಡ 
ಅನೇಕರನ್ನು ಭೇಟಿಯಾಗಿರುವುದಾಗಿ ದಾಖಲಿಸಿದೆ. ಇದಕ್ಕೆ ಕಾರಣ ಧೂಳಿನಲ್ಲಿರುವ 
ಅರೆನಿಕ್‌ ದ ಎನ್ನಲಾಗಿದ್ದು, ಇದನ್ನು ಸ್ಥಳೀಯ ರು ಯ ವೈದ್ಯರು ಕೂಡ ದೃಢಪಡಿಸಿದ್ದಾರೆ. 


ಕೆಜಿಎಫ್‌ ನಗರದ ಮಧ್ಯೆ ಇರುವ ಒಂದು ಗಣಿತ್ಯಾಜ್ಯ ಗುಡ್ಡ 


೯೬ /ಸುವರ್ಣ ಕಥನ 


ಭತ್ತ ಸ ks ಸ py ಎ 
ಸೂ ಹ್‌ ಸ. ಎಫ್‌ 2 ಗ 


ರಾಬರ್ಟ್‌ಸನ್‌ಪೇಟೆ-ಉರಿಗಾಂ ರಸೆಯ ಪಕ್ಕದಲ್ಲಿ ಉದ್ದಕ್ಕೂ ಇರುವ ಗಣಿ ತ್ಯಾಜ್ಯ 


ಇವಿ 


ಸ್ಥಿ 


ಮಳೆಗಾಲದಲ್ಲಿ ಭೂಮಿಯ ಒಳಕ್ಕೆ ಕುಸಿದಿರುವ (ಗಣಿ) ಶ್ನಾಫ್‌ 
ಕ ರಿ ಟಿ 
3s ಶರ ಯಜ, ” EA ಇಷ್ಟಾ; ,.. MSs ಬು 
| ಳ್‌ ್ಯ 
1 
ಕ < 
ಸು 
ಹ್ತ 4 
ವಃ 
* ೩ 
ತ್‌ 
ರ” ಸ 3 AN ಡ್ಯ 
hg ಜ್ಯ ಉಟ Wa ಬ್‌ N ಶಿ ಜ್ಞ 


ಮಳೆಗಾಲದಲ್ಲಿ ಭೂಮಿಯ ಒಳಕ್ಕೆ ಕುಸಿ ಗಣ್ಣು ರ್ಣ 


ಗಣಿ ಕಂಪನಿಯಗಳ ಉಳಿದ ಇ 


ಜಲಮಾಲಿನ್ಯ: ಕೆಜಿಎಫ್‌ ನಗರದ ಶೇಕಡ ೧೫ರಷ್ಟು ಪ್ರದೇಶದಲ್ಲಿ ಗಣಿತ್ಯಾಜ್ಯ 
ಗುಡ್ಡಗಳು SAAR ೧೦೦ ಅಡಿಗಳ ಎತ್ತರದವರೆಗೂ ಆನೇಕ ಕಡೆ ಹರಡಿಕೊಂಡಿವೆ. 
ಹಲವು ಶಾ ಶ್ಯಾಫ್ಟ್‌ಗಳು ಮತ್ತು ಕೊಳವೆ ಬಾವಿಗಳಿಂದ ಸ ಸಂಗ್ರಹಿಸಿದ ನೀರಿನ ಮಾದರಿಗಳಲ್ಲಿ 
ಆರ್ಸೆನಿಕ್‌, ಸಲ್ಲೇಟ್ಸ್‌, ತ್ಲೊರೈಡ್‌ ಬೈಕಾರ್ಬೊನೇಟ್ಸ್‌ ಕ್ಯಾಲ್ಷಿಯಂ, ಸೋಡಿಯಂ, 
ಫ್ಲೋರೈಡ್‌ ಮತು ಸ ಮ್ಯಾಗ್ಗೇಸಿಯಾ ಡ್‌್‌ ಬಡು ಕಂಡುಬಂದಿವೆ. ಚಿನ್ನದ 
ನಕ್ಷೇಪಗಳಲ್ಲಿ ಚಿನ್ನದ ಜೊತೆಗೆ ಅನೇಕ ಸಂಬಂಧಿತ ಖನಿಜಗಳಿದ್ದು ಅವೆಲ್ಲ ನೀರಿನಲ್ಲಿ 
ಇಂಗಿರುತ್ತವೆ. ಇವುಗಳಲ್ಲಿ ಮುಖ್ಯವಾಗಿ ಪಾದರಸ, ಸತು, ಸೀಸ, ತಾಮ, ಬೆಳ್ಳಿ, ಬಿಸ್ಕತ್‌ 
ಇತ್ಯಾದಿ. ಚಿನ ವನ್ನು ಪತ್ರೇಕಿಸಲು ಉಪಯೋಗಿಸುತ್ತಿದ್ದ ಸ್ಥೆ ಸೈನೈಡ್‌ ಆಮ್ಲ ಕೂಡ ತೆ 
ಖೀ ಜೊತೆಗೆ ಸಸ] ಆದರೆ ಸ್ಥೆ ೈನೈಡ್‌ ನಾಲ್ಕಾರು ದಿನಗಳಲ್ಲಿ ಆವಿಯಾಗಿ 
ಗಾಳಿಯಲ್ಲಿ ಸೇರಿಹೋಗುತ್ತದೆ. 

೧೯೭೭-೭೮ರಲ್ಲಿ ನಡೆಸಿದ ಸಂಶೋಧನೆಗಳಿಂದ ಚಿನ್ನದ ನಿಕ್ಷೇಪ ಗಳನ್ನು 
ಹ ಶಿಸ್ಟ್‌ ಶಿಲೆಗಳ ಸುತ್ತಲಿನ ಪ್ರದೇಶಗಳಲ್ಲಿ ಅಗ್ನಿ ಶಿಲೆಗಳು (ಗ್ರಾನೈಟ್‌/ 

ೈಸಸ್‌) ಹಾಸಿಕೊಂಡಿದ್ದು ಈ ಪ್ರದೇಶಗಳಲ್ಲಿ Me ನೀರು ಕುಡಿಯಲು 
kr ಗಣಿ ಪ್ರದೇಶದ ಕೊಳವೆ ಬಾವಿಗಳ ನೀರಿನಲ್ಲಿ ಸಾಕಷ್ಟು ವಿಷದ 
ಧಾತುಗಳಿದ್ದರೂ, ಸಲ್ಫೇಟ್ಸ್‌ ಕ್ಲೊರೈಡ್ಸ್‌ ಮತ್ತು ಕ್ಯಾಲ್ಸಿಯಂ ಖನಿಜಗಳನ್ನು ಪ್ರತ್ಯೇಕಿಸಿ 
ಕ್ಷೋರಿನ್‌ ಜೊತೆಗೆ Ea pe ಗಣಿ' ಸುರಂಗಗಳು ಮತ್ತು ಶ್ಯಾಫ್ಟ್‌ಗಳಲ್ಲಿ 
ಸಂಗ್ರಹವಾಗಿರುವ ನೀರಿನಲ್ಲಿ ಹೇರಳ ವಿಷ ಖನಿಜಗಳಿದ್ದು ಕುಡಿಯಲು ಯೋಗ್ಯ 
ವಾಗಿರಲಿಲ್ಲ. ಈ ನೀರಿನಲ್ಲಿ ಅರ್ಸೆನಿಕ್‌, ಸಲ್ಫೇಟ್ಸ್‌, ಫ್ಲೊರಿನ್‌, ಪೊಟ್ಯಾಸಿಯಂ, ಕ್ಲೊರೈಡ್ಸ್‌ 
ಬೈಕಾರ್ಬೊನೇಟ್ಸ್‌, ಕ್ಯಾಲ್ಸಿಯಂ, ಸೋಡಿಯಂ, ಫ್ಲೊರೈಡ್‌ ಮತ್ತು ಮ್ಯಾಗ್ನೇಸಿಯಂ 
ಖನಿಜಗಳು ಹೆಚ್ಚು ಪ್ರಮಾಣದಲ್ಲಿದ್ದವು. 

ರಾಬರ್ಟ್‌ಸನ್‌ಪೇಟೆ ಸಿಎಲ್‌ ಆಸ್ಪತ್ರೆಯಲ್ಲಿ ೧೯೭೫, ೧೯೭೬, ೧೯೭೭ನೇ ವರ್ಷ 
ಗಳಲ್ಲಿ ೧,೫೩,೬೧೧, ೧,೫೮,೫೨೮ 'ಮತ್ತು ೧,೬೧,೭೦೦ ರೋಗಿಗಳು ಚಿಕಿತ್ಸೆಗಾಗಿ 
ನೋಂದಣಿ ಮಾಡಿರುವ ದಾಖಲೆಯಾಗಿದೆ. ಇವರಲ್ಲಿ ೨೦೦೬, ೧೬೪೦ ಮತ್ತು 
೧೪೨೮ ಜನರಿಗೆ ಶ್ವಾಸಕೋಶ ಸಂಬಂಧಿತ ತೊಂದರೆಗಳು ಇರುವುದಾಗಿ ದೃಢಪಟ್ಟದೆ. 
ಗಣಿ ತ್ಯಾಜ್ಯ ಗುಡ್ಡಗಳಲ್ಲಿರುವ ಧೂಳಿನ ಕಣಗಳ ಗಾತ್ರ ೨ ಮಿ.ಮೈಕ್ರಾನ್‌ನಿಂದ ೭೪ 
ಮಿ. ಮೈಕ್ರಾನ್‌ (ಶೇಕಡ ೭೬ರಷ್ಟು) ಮತ್ತು ಅದಕ್ಕಿಂತ ಹೆಚ್ಚು (ಶೇಕಡ ೩೬ರಷ್ಟು). 
ಈ ಧೂಳು ಕಣ್ಣು ಮೂಗು ಕಿವಿ ಮತ್ತು ಚರ್ಮದಲ್ಲಿ ತೂರಿ ಮೈ ಸೇರುತ್ತದೆ. ಕೆಲವು 
ಕಂಪನಿಗಳು ps ವಿಷ ತ್ಯಾಜ್ಯ ಮಣ್ಣನ್ನು ಕೆದರಿ ಚಿನ್ನ Fo ಆಲೋಚನೆ 
ಯಲ್ಲಿವೆ. ಜೊತೆಗೆ ES. ಮತ್ತು pee Mo ಇದ್ದಾರೆ. ಈ ಧೂಳನ್ನು 
ಮತ್ತೆ ಕೆದರಿದ್ದೆಯಾದರೆ ರಾಬರ್ಟ್‌ಸನ್‌ಪೇಟೆ, ಆಂಡ್ರಸನ್‌ಪೇಟೆ, ಉರಿಗಾಂಪೇಟೆ 
ಮತ್ತು ಭಾರತ್‌ ನಗರಗಳು ಹೇಳಲು ಹೆಸರಿಲ್ಲದಂತಾಗುತ್ತವೆ. 


ಅನ್ನಕ್ಕಾಗಿ ಚಿನ್ನ ಹುಡುಕುವ ಜಲಗಾರರು: ಭೂಮಿ ನೂರಾರು ಧಾತುಗಳ ಒಂದು 
ಮುದ್ದೆ. ಭೂಮಿಯಲ್ಲಿ ೧೦೦ ಕೋಟಿ ಕಣಗಳಲ್ಲಿ ೨ ಕಣ ಚಿನ್ನವಿದ್ದರೆ, ಭೂಮಿಯ 
ಹೊರಜಿಪ್ಪಿನಲ್ಲಿ(೨೦ರಿ೦ದ ೭೦ಕಿ.ಮೀ.) ೧೦೦ ಕೋಟಿ ಕಣಗಳಲ್ಲಿ ೪ ಕಣ ಚಿನ್ನವಿರುತ್ತದೆ. 
ಮೂಲವಾಗಿ ಚಿನ್ನ ಭೂಮಿಯಲ್ಲಿನ ಎಲ್ಲಾ ರೀತಿಯ ಶಿಲೆಗಳಲ್ಲೂ ಹಂಚಿಹೋಗಿದ್ದರೂ 
ಹೆಚ್ಚಾಗಿ ಎರಡು ರೀತಿಯ ಶಿಲೆಗಳಲ್ಲಿ ದೊರಕುತ್ತದೆ. ಒಂದು ಮೂಲ ಶಿಲೆಗಳಲ್ಲಿ, 
ಎರಡು ಭೂಮಿಯ ಮೇಲಿನ ಮೆಕ್ಕಲು ಮಣ್ಣು ಮತ್ತು ಹರಿಯುವ ನದಿಗಳ ಜಾಡಲ್ಲಿ. 
ಭೂಮಿಯ ಹೊರಮೈ ಶಿಲೆಗಳು ಕಾಲಾಂತರದಲ್ಲಿ ಬಿಸಿಲು, ಚಳಿ, ಮಳೆ ಮತ್ತು 
ಗಾಳಿಗೆ ಶಿಥಿಲೀಕರಣಗೊಂಡು ಮಣ್ಣಾಗಿ ಪರಿವರ್ತನೆಗೊಳ್ಳುತ್ತವೆ. ಚಿನ್ನ ಮೊದಲಿಗೆ 
ಶಿಲೆಗಳಿಂದ ಬೇರ್ಪಟ್ಟು ಅನ೦ತರ ನೀರಿನ ಜೊತೆಗೆ ಹರಿಯುವ ಮಣ್ಣು, ಹಳ್ಳ 
ಕೊಳ್ಳಗಳ ಮೂಲಕ ಹರಿದು ಅಲ್ಲಲ್ಲಿ ಕ್ರೋಢೀಕರಣಗೊಳ್ಳುತ್ತದೆ. ಚಿನ್ನಕ್ಕೆ ಹೆಚ್ಚು 
ಸಾಂದ್ರತೆ ಇರುವುದರಿಂದ ಅದು ಬೇರೆ ಖನಿಜಗಳಿಗಿಂತ ನಿಧಾನವಾಗಿ ಹರಿಯುತ್ತದೆ. 
ಸೂರ್ಯನ ಕಿರಣಗಳು ಚಿನ್ನದ ಕಣಗಳ ಮೇಲೆ ಬಿದ್ದಾಗ, ಅದು ಕಳಪಳನೆ ಹೊಳೆಯುತ್ತ 
ಮನುಷ್ಯನ ಕಣ್ಣಿಗೆ ಕಾಣಿಸಿಕೊಳ್ಳುತ್ತದೆ. ಮನುಷ್ಯ ಅದನ್ನು ಬೆರಗು ಕಣ್ಣುಗಳಿಂದ ನೋಡಿ 
ಕಾಲಾಂತರದಲ್ಲಿ ಆಭರಣಗಳನ್ನಾಗಿ ಪರಿವರ್ತಿಸಿಕೊಂಡು ಧರಿಸಲು ಪ್ರಾರಂಭಿಸಿದ. 

ಆದಿಮಾನವ ಕಾಡು-ಮೇಡು ಅಲೆಯುತ್ತ ಗುಹೆಗಳಲ್ಲಿ ವಾಸಿಸುತ್ತಿದ್ದಾಗ ಭೂಕಂಪ- 
ಸುನಾಮಿ, ಜ್ವಾಲಾಮುಖಿ, ಗುಡುಗು-ಸಿಡಿಲು, ಮಳೆ-ನೆರೆ, ಇತ್ಯಾದಿ ನೈಸರ್ಗಿಕ 
ಪ್ರಕ್ರಿಯೆಗಳನ್ನು ನೋಡಿ, ಯಾವುದೋ ಕಾಣದ ಶಕ್ತಿಯಿ೦ದ ಇದೆಲ್ಲ ನಡೆಯುತ್ತಿದೆ 
ಎಂದು ಭೀತಿಗೊಳಗಾಗಿದ್ದ. ಈ ವಿಪತ್ತುಗಳಿಂದ ತಪ್ಪಿಸಿಕೊಳ್ಳಲು ಮೊದಲಿಗೆ ವಿವಿಧ 
ರೀತಿಯ ಪದ್ಧತಿಗಳು ಮತ್ತು ನಂಬಿಕೆಗಳಿಗೆ ಆತ ಮಾರುಹೋದ. ಯಾವುದೇ 
ಮುಕ್ಕಿಲ್ಲದ ಮನುಷ್ಯನ ದೇಹವನ್ನು ಮಾತ್ರ ಈ ಕಾಣದ ಶಕ್ತಿ ಅಥವಾ ದೇವತೆಗಳು 
ಆಹುತಿ ತೆಗೆದುಕೊಳ್ಳುತ್ತವೆ ಎನ್ನುವ ನಂಬಿಕೆ ಅವನಲ್ಲಿ ಹೇಗೊ ಹುಟ್ಟಿಕೊಂಡಿತು. 
ಅನಂತರ ಮನುಷ್ಯ ತನ್ನ ಕಿವಿ, ಮೂಗು, ತುಟಿ ಇತ್ಯಾದಿ ಅಂಗಗಳನ್ನು ಚುಚ್ಚಿಕೊಂಡು 
ಊನ ಮಾಡಿಕೊಳ್ಳತೊಡಗಿದ. ಹಾಗೆ ಚುಚ್ಚಿಕೊ೦ಡ ತೂತುಗಳು ಮತ್ತೆ ಮುಚ್ಚಿಹೋಗುತ್ತಿ 
ದ್ದವು. ಇದಕ್ಕಾಗಿ ಆ ತೂತುಗಳಲ್ಲಿ ಯಾವುದೋ ಗಿಡದ ಕಡ್ಡಿ, ಜೊಂಡು, ಪ್ರಾಣಿ 
ಪಕ್ಷಿಗಳ ಎಲುಬು, ರೆಕ್ಕೆ ಇತ್ಯಾದಿಗಳನ್ನು ಇಟ್ಟುಕೊಳ್ಳಲು ಪ್ರಾರಂಭಿಸಿದ. ಮುಂದಿನ 
ದನಗಳಲ್ಲಿ ಆ ಸ್ಥಾನದಲ್ಲಿ ಚಿನ್ನ, ಬೆಳ್ಳಿ ವಜ್ರಗಳು ಕಾಣಿಸಿಕೊಂಡವು. ಮನುಷ್ಯನು 
ಆಭರಣಗಳನ್ನು ಧರಿಸಲು ಮುಂದೆ ಇದೇ ಕಾರಣವಾಯಿತು. ಅನಂತರ ಮನುಷ್ಯ ಚಿನ್ನದ 
ಮೂಲವನ್ನು ಜಾಲಾಡಿಸುತ್ತ ಭೂಮಿಯ ನೂರಾರು ಅಡಿಗಳ ಆಳಕ್ಕೆ ಇಳಿದಿದ್ದು ತೀರ 
ಇತ್ತೀಚೆಗೆ ಕೇವಲ ನಾಲ್ಕಾರು ಸಾವಿರ ವರ್ಷಗಳಿಂದ. ಇನ್ನು ಆಧುನಿಕ ಚಿನ್ನದ ಗಣಿಗಳ 
ಚರಿತ್ರೆ ಕೇವಲ ಕೆಲವು ನೂರು ವರ್ಷಗಳ ಹಿಂದಿನದು. ಇವುಗಳಲ್ಲಿ ಆಫ್ರಿಕಾ, 


ಗಣಿ ಕಂಪನಿಯಗಳ ಉಳಿದ ಸಂಪತ್ತು. /೯೯ 


ಇಂಡಿಯಾ, ಆಸ್ಟ್ರೇಲಿಯಾ, ಅಮೆರಿಕ ಮತ್ತು ಚೀನಾದ ಚಿನ್ನದ ಗಣಿಗಳನ್ನು 
ಹೆಸರಿಸಬಹುದು. ವಿದ್ಯುತ್‌ ಬಂದ ಮೇಲೆ ಗಣಿಗಳು ಸಾವಿರಾರು ಅಡಿಗಳ ಆಳಕ್ಕೆ 
ಇಳಿದವು. 

ತಮಿಳುನಾಡಿನ ನೀಲಗಿರಿ, ಆಂಧ್ರಪ್ರದೇಶದ ರಾಮಗಿರಿ, ಬಿಹಾರ ಮತ್ತು ಉತ್ತರ 
ಪ್ರದೇಶದ ಗಂಗಾ ಬಯಲುಗಳಲ್ಲಿ ಚಿನ್ನ ಶೋಧಿಸುವ ಜಲಗಾರರ ನೂರಾರು 
ಕುಟುಂಬಗಳನ್ನು ಇಂದಿಗೂ ನೋಡಬಹುದಾಗಿದೆ. ಚಿನ್ನ ದೊರಕುವ ಪ್ರಪಂಚದ 
ಇತರ ಪ್ರದೇಶಗಳಲ್ಲೂ ಹೀಗೆ ಚಿನ್ನದ ಧೂಳನ್ನು ದಿನನಿತ್ಯ ಶೋಧಿಸಿ ಮಾರಿಕೊಂಡು 
ಹೊಟ್ಟಿ ತುಂಬಿಸಿಕೊಳ್ಳುವ ಅನೇಕ ಕುಟುಂಬಗಳನ್ನು ಪ್ರಪಂಚದಾದ್ಯಂತ ನೋಡಬಹುದು. 
ಕರ್ನಾಟಕ ಹಸಿರು ಶಿಲಾ ಶಿಷ್ಟ್‌ ಪಟ್ಟಿಗಳಾದ ಶರು ಹಟ್ಟಿ, ಗಡಣ ಚಿತ್ರದುರ್ಗ, 
ಕೆಂಪಿನಕೋಟೆ ಇನ್ನಿತರ ಪ್ರದೇಶಗಳಲ್ಲಿ ಚಿನ್ನವನ್ನು ಲವ ಹತ್ತಾರು ಜಲಗಾರರ 
ಕುಂಟುಂಬಗಳನ್ನು ಇಂದಿಗೂ ನೋಡಬಹುದು. ಚಿನ್ನವನ್ನು ಜಾಲಿಸುವುದರ ಬಗ್ಗೆ 
ಇಡೀ ಭಾರತದಲ್ಲಿ ಒಂದೇ ಒಂದು ಶಿಲಾಶಾಸನವನ್ನು (ಗದಗಿನ ಲಕ್ಷ್ಮೇಶ್ವರದ ಹತ್ತಿರ) 
ನೋಡಬಹುದಾಗಿದೆ. ಪ್ರಪಂಚದಲ್ಲಿ ಇಂತಹ ಒಂದು ಶಿಲಾಶಾಸನ ಬೇರೆಲ್ಲೂ 
ಇದುವರೆಗೂ ಕಾಣುಬಂದಿಲ್ಲ. 

ಶಿಥಿಲೀಕರಣದಿಂದ ಶಿಲೆಗಳಲ್ಲಿನ ಚಿನ್ನ ಬೇರ್ಪಟ್ಟು ಮಣ್ಣು ಮತ್ತು ನೀರಿನ 
ಮೂಲಕ ಹಳ್ಳ ಕೊಳ್ಳಗಳಿಗೆ ಹರಿಯುವುದು ಒಂದು ನೈಸರ್ಗಿಕ ಪ್ರಕ್ರಿಯೆಯಾದರೆ, 
ಚಿನ್ನಯುಕ್ತ ಶಿಲೆಗಳಿಂದ ಚಿನ್ನವನ್ನು ಶೋಧಿಸಿದ ತ್ಯಾಜ್ಯವನ್ನು ಗಣಿಗಳ ಸುತ್ತಮುತ್ತಲು 
ಬೆಟ್ಟ ಗುಡ್ಡಗಳಂತೆ ಎಸೆಯಲಾಗಿ, ಈ ಮಣ್ಣಿನಲ್ಲಿ ನೂರಕ್ಕೆ ನೂರು ಪಟ್ಟು ಚಿನ್ನ 
ಸಂಸ್ಕರಣೆಯಾಗದೆ ಚಿನ್ನದ ಸ್ವಲ್ಪ ಭಾಗ ಹಾಗೆ ಉಳಿದುಕೊಂಡಿತು. ಹೀಗಾಗಿ ಈ 
ಪ್ರದೇಶಗಳಲ್ಲಿ ಚಿನ್ನ ಶೋಧಿಸುವ ಜಲಗಾರರನ್ನು ನೋಡಬಹುದು. ಜಲಗಾರರು 
ಚಿನ್ನದ ಧೂಳಿರುವ ಪ್ರದೇಶಗಳ ಮಧ್ಯದಲ್ಲಿ ನೀರು ಹರಿಯವ ಸಣ್ಣ ಹಳ್ಳಗಳನ್ನು 
ಮತ್ತು ನದಿ ಜಾಡುಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಅಗಲವಾದ ಮರದ ಪಟ್ಟಿಗಳಲ್ಲಿ 
ಚಿನ್ನವಿರುವ ಮಣ್ಣನ್ನು ೫1. 1... ಇಸ ಮೇಲೆ ನೀರನ್ನು ಸನ 
ಹಾಯಿಸಿ ಮಣ್ಣನ್ನು ಜಾಲಾಡುತ್ತ ಹೋಗುತ್ತಾರೆ. ಮಣ್ಣನ್ನು ಹತ್ತಾರು ಸಲ ನೀರಿನಲ್ಲಿ 
ಜಾಲಾಡಿಸುತ್ತ ಜೆ ಸಾ೦ದತೆ ಹೆಚ್ಚಿರುವ ಖನಿಜ. ನಾ ಮಾತ್ರ ಕೊನೆಗೆ 
ಉಳಿದುಕೊಳತ್ತವೆ ಅದರಲ್ಲೂ ಚಿನ್ನದ ಧೂಳು ಎಲ್ಲಾ ಖನಿಜಗಳಿಗಿಂತ ಹಿಂದೆ 
ಉಳಿಯುತದೆ. ಹೀಗೆ ಹಿಂದೆ ಉಳಿದ ಚಿನ್ನದ ಧೂಳನ್ನು ಸೂಕ್ಷ್ಮವಾಗಿ ಬೇರ್ಪಡಿಸಿ 
ತೆಗೆದುಕೊಳ್ಳಲಾಗುತ್ತದೆ. ಬೇರೆ ಬ ಚಿನ್ನದ ಧೂಳನ್ನು ಪೂರ್ಣವಾಗಿ 
ಬೇರ್ಪಡಿಸಲು ಪಾದರಸವನ್ನು ಬೆರೆಸಲಾಗುತ್ತದೆ. ರ್‌ ಚಿನ್ನವನ್ನು ಮಾತ್ರ 
ಸೆಳೆದುಕೊಳ್ಳುತ್ತದೆ. ಅನ೦ತರ ಚಿನ್ನವನ್ನು "ಪಾದರಸದಿಂದ ಸ ದ್‌ 
ಬೇರ್ಪಡಿಸಲಾಗುತ್ತದೆ. 


೧೦೦ / ಸುವರ್ಣ ಕಥನ 


ಮಳೆಗಾಲದಲ್ಲಿ ಚಿನ್ನ ಸೂಸುತ್ತಿರುವ ಮಹಿಳೆ 


ಜಲಗಾರರು ಕುಟುಂಬಗಳ ಸಮೇತ ದಿನ ನಿತ್ಯ ಮಣ್ಣು ನೀರಿನಿಂದ ಜಾಲಾಡಿ 

ೇರ್ಪಡಿಸುವ ಚಿನ ನ್ನದ ಧೂಳನ್ನು ಸಾಯಂಕಾಲ ಚಿನ್ನದ ವ್ಯಾಪಾರಿಗಳಿಗೆ ಅಥವಾ 
ಚಿನ್ನದ ದಳ್ಳಾಳಿಗಳಿಗೆ ಮಾರಿಬಿಡುತ್ತಾರೆ. ಅದು ಅವರವರ ಅದೃಷ್ಟ, ಆಗ ಅವರಿಗೆ 
ಹತಾ ಸರು ರೂನಿಂದ ಕೆಲವು ನೂರು ರೂ.ವರೆಗೂ ದೊರಕಬಹುದು. ಒಟ್ಟಿನಲ್ಲಿ 
ಅವರ ಕೈಗೆ ಬರುವುದು ನಿಜವಾದ ಚಿನ್ನದ ಬೆಲೆಯ ಕಾಲು ಭಾಗ ಮಾತ್ರ ಮಿಕ್ಕಿದ್ದು 
ವ್ಯಾಪಾರಿ ಮತ್ತು ದಳ್ಳಾಳಿಗಳ ಪಾಲಾಗುತ್ತದೆ. ಆಯಾ ದಿನ ದುಡಿದ ಶ್ರಮ. ಆ 
ಕುಟುಂಬಗಳ ದಿನನಿತ್ಯ ಖರ್ಚಿಗೆ ಆಗುತ್ತದೆ. ಜೀವನವೀಡೀ ಹೀಗೆ ಚಿನ ವನ್ನು 
ಶೋಧಿಸುವ ಜಲಗಾ ರ ಹೆಣ್ಣು ಮಕ್ಕಳ ಮೈಮೇಲೆ ಒಂದೇ ಒಂದು ಎಳೆ ಚಿನ್ನ 
ಕೂಡ hic ಇದು ಮನುಷ್ಯನ ನಾಗರಿಕತೆಯ ಮೂಲ ಲೋಪವೇನೊ? 
ಪ್ರಪಂಚದ ಯಾವುದೇ ಅ ಅಭಿವೃದ್ಧಿ ಹೊಂದಿದ, ಅಭಿವ ದ್ಧಿಯಾಗುತ್ತಿರುವ ದೇಶ 
ತನ್ನ ಬ ಕಲೆ, ಸಾಹಿತ್ಯ ಸಂಸ ಸತಿಯನ್ನು ಉಳಿಸಿಕೊಂಡು ಬರಲು ಅನೇಕ 
A ಯೋಜ ನೆಗಳನ್ನು ಹಾಕಿಕೊಳ್ಳುತ್ತದೆ ಎಷ್ಟೋ ದೇಶಗಳು ತನ್ನಲ್ಲಿರುವ 
ಗುಹೆಗಳನ್ನು ಅಭಿವೃದ್ಧಿಪಡಿಸಿ ಪ್ರವಾಸ ತಾಣಗಳನಾ ಗಿಸಿವೆ. ಅಮೆರಿಕ ತನ್ನ ನೈಸರ್ಗಿಕ 
ಯಲ್ಲೋಸ್ಟೋನ್‌ ಪಾರ್ಕ್‌ನ್ನು ಅದೊಂದು ಪ್ರವಾಸಿಗರ ಮಾಯಾಲೋಕವಾಗಿಯೇ 
ಪರಿವರ್ತಿಸಿಬಿಟ್ಟಿದೆ. ಅನೇಕ ದೇಶಗಳು ಪ್ರಪಂಚದಾದ್ಯಂತ ಚಿನ್ನ ಬೆಳ್ಳಿ ವಜ್ರವ್ಟೆ ವೈಢೂರ್ಯ, 
ಕಲ್ಲಿದ್ದಲು ಇತರ ಖನಿಜಗಳನ್ನು ತೆಗೆದ ಗಣಿ ಚಟಿವಟಿಕೆಗಳ ಕುರುಹುಗಳಿಗಾಗಿ 


ಗಣಿ ಕಂಪನಿಯಗಳ ಉಳಿದ ಸಂಪತ್ತು. /೧೦೧ 


ನೂರಾರು ಗಣಿಗಾರಿಕೆ ಸಂಗ್ರಹಾಲಯಗಳನ್ನು ಮಾಡಿ ಪ್ರವಾಸ ತಾಣಗಳನಾ ಗಿಸಿದೆ. 
ತಾಯಿ ಗಣಿಗಳೆಂದು ಕರೆಯುತ್ತಿದ್ದ ಈ ಚಿನ್ನದ ಗಣಿಗಳು, ದೇಶದಲ್ಲಿ ಡಿ 
ಗಣಿಗಳು-ಗಣಿ ತಂತ್ರಜ್ಞಾನ ಮತ್ತು. ಕಾರ 8 ಪ್ರಾರಂಭವಾಗಲು ಕಾರಣವಾಗಿವೆ. 
೪ ಸಾವಿರ ವರ್ಷಗಳ ಇತಿಹಾಸ ೧೨೧ ವರ್ಷಗಳ ಆಧುನಿಕ ಗಣಿಗಾರಿಕೆ ನಡೆದ 
ಈ ಪ್ರದೇಶದಲ್ಲಿ ಇದುವರೆಗೂ ಕೇಂದ/ರಾಜ್ಯ ಸರಕಾರಗಳು ಇಂತಹ ಯಾವುದೇ 
ಯೋಜನೆಯನ್ನು ಅಭಿವೃದ್ಧಿ ಪಡಿಸದೇ ಇರುವುದು ವಿಷಾಧದ ಸಂಗತಿಯಾಗಿದೆ. 


೧೦೨ / ಸುವರ್ಣ ಕಥನ 


ಭಾಗ-೨ 


ಚಿನ್ನದ ಗಣಿಗಾರಿಕೆಯಿಂದ 
ಸಾಮಾಜಿಕ ಆರ್ಥಿಕತೆಯ ಮೇಲೆ ಪರಿಣಾಮಗಳು 


ಚಿನ್ನದ ಗಣಿಗಾರಿಕೆಯಿಂದ ಸಾಮಾಜಿಕ... /೧೦೩ 


ಅಧ್ಯಾಯ 


ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಿವರ್ತನೆ 


ಕೆಜಿಎಫ್‌ನ ಪಿಡುಗು ದೇವತೆ, ಪಿಡಾರಿಯಮ್ಮನ ದೇವಸ್ಥಾನವನ್ನು ಮೊದಲಿಗೆ 
ಇಟ್ಟಿಗೆಗಳಲ್ಲಿ ಕಟ್ಟಲಾಗಿದ್ದು, ಅನಂತರ ಚೋಳರ ರಾಜರಾಜೇಂದ್ರನ ಕಾಲದಲ್ಲಿ ಅದನ್ನು 
ಕೆಡವಿ ಕಲ್ಲುಗಳಿಂದ ಕಟ್ಟಲಾಯಿತು. ಕ್ರಿಶ.೧೦೭೦ರಲ್ಲಿ ರಾಜೇಂದ್ರ ಚೋಳನು, ಚಾಲುಕ್ಕರ 
ವಕ್ಕಾಲ ರಾಜನನ್ನು ಮೂಲಬಾಗಿಲುನಿಂದ (ಮುಳಬಾಗಿಲು) ತುಂಗಾಭದ್ರಾ ನದಿಯ 
ವರೆಗೂ ಓಡಿಸಿಕೊಂಡು ಹೋದನಂತೆ. ಈ ಯುದ್ಧದಲ್ಲಿ ವಿಕ್ಕಾಲನು ಓಡಿದ ದೂರದ 
ವರೆಗೂ ನೂರಾರು ಆನೆಗಳು ಮತ್ತು ಕುದುರೆಗಳು ಸತ್ತು ಬಿದ್ದಿದ್ದವು ಎಂದು 
ಹೇಳಲಾಗಿದೆ. ಶ್ರೀವಿಷ್ಣುವಿನ ಅವತಾರಗಳಲ್ಲಿ ವರಾಹ ಒಂದು ಅವತಾರ. ಈ ದೇವರನ್ನು 
ಪೂಜಿಸುತ್ತಿದ್ದ ಚೋಳರು ಚಿನ್ನದ ನಾಣ್ಯಗಳ ಮೇಲೆ ವರಾಹ ಮುದ್ರೆಯನ್ನು ಒತ್ತುತ್ತಿದ್ದರು. 
ಈ ಕಾರಣದಿಂದಲೇ ಚಿನ್ನದ ನಾಣ್ಯಗಳಿಗೆ ವರಹಗಳು ಎಂಬ ಹೆಸರು ಬಂದಿತು 
ಎ೦ದು ಹೇಳಲಾಗಿದೆ. ೧೮೮೦ರಲ್ಲಿ ಬ್ರಿಟಿಷ್‌ ರಾಣಿ ಎಲಿಜಬೆತ್‌ ಟೇಲರ್‌ ಅವರ 
ಚಿತ್ರವಿರುವ ಶುದ್ಧ ಬೆಳ್ಳಿ ನಾಣ್ಯಗಳನ್ನು ಮುದ್ರಿಸಲಾಯಿತು. ೧೮೮೦ ರಿಂದ ೧೯೦೦ರ 
ವರೆಗೆ ೧೩ ಬೆಳ್ಳಿ ಕಾಸುಗಳಿಗೆ ೮ ಗ್ರಾಂ ಚಿನ್ನ ದೊರಕುತ್ತಿತ್ತು. ಶೈವನಾದ ಹೊಯ್ಸಳ 
ರಾಜ ಬಿಟ್ಟಿದೇವನು ಶ್ರೀರಾಮಾನುಜಚಾರ್ಯರ ಪ್ರೇರಣೆಯಿಂದ ವೈಷ್ಣವ ಧರ್ಮಕ್ಕೆ 
ಸೇರಿ ವಿಷ್ಣುವರ್ಧನ ಎಂದು ಹೆಸರು ಬದಲಿಸಿಕೊಂಡು ಇದೇ ಪ್ರದೇಶವನ್ನು ಆಳುತ್ತಿದ್ದ. 
ವಿಷ್ಣುವರ್ಧನನ ನಂತರ ಬಂದ ನರಸಿಂಹ ಎಂಬ ರಾಜ ಮತ್ತು ಅವನ ದಳಪತಿ 
ಸೊಕ್ಕಿಮಯ್ಯ ಕ್ರಿ.ಶ.೧೧೫೫ರಲ್ಲಿ ನಂಗಲಿಯಲ್ಲಿ ನೆಲೆ ನಿಂತರು. ಪಾಲಾರ್‌ ನದಿಗೆ 
ಅಡ್ಡವಾಗಿ ಕಟ್ಟರುವ ಎಜಯಸತ್ಯಮಂಗಳಂ (ಈಗಿನ ಬೇತಮಂಗಲ) ಕೆರೆ ಒಡೆದು 
ಹೋದಾಗ ಸೊಕ್ಕಿಮಯ್ಯ ಅದನ್ನು ಸರಿ ಮಾಡಿಸಿದರು. 
ಕ್ರಿ.ಶ.೧೩೩೬ ರಿಂದ ೧೫೬೫ರವರೆಗೆ ವಿಜಯನಗರ ಆಡಳಿತದ ಕೆಳಗೆ ಬೇರೆ 
ಬೇರೆ ಸಂಸ್ಥಾನಗಳ ರಾಜರು ಮತ್ತು ಪಾಳೆಗಾರರು ಈ ಪ್ರದೇಶಗಳಲ್ಲಿ ಆಡಳಿತ 
ನಡೆಸುತ್ತಿದ್ದರು. ಅಕ್ಬರ್‌ನ ಆಸ್ಥಾನ ಮಂತ್ರಿ ತೊಡರ್‌ಮಲ್‌, ಮೂಲಬಾಗಿಲಿನ ಪ್ರಖ್ಯಾತ 
ಆಂಜನೇಯ ಮೂರ್ತಿಯನ್ನು ದರ್ಶನ ಮಾಡಿದ ಮೇಲೆ ದೇವಾಲಯದ ಸುತಲಿನ 
ಪ್ರದೇಶವನ್ನು ದೇವಾಲಯಕ್ಕೆ ಮಾನ್ಯಮಾಡಿದನು. ಮೂಲಬಾಗಿಲಿಂದ ೬ ಕಿಮೀ. 
ದೂರದಲ್ಲಿ ಸೋಮ ಸುಂದರೇಶ್ವರ ದೇವಸ್ಥಾನವಿದ್ದು, ಹತ್ತಿರದ ಆವಣಿ ಬೆಟ್ಟಗಳಲ್ಲಿ 


ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಿವರ್ತನೆ /೧೦೫ 


ಶಿವ ಮತ್ತು ಶಕ್ತಿದೇವತೆಗಳ ದೇವಾಲಯಗಳಿವೆ. ಬೆಟ್ಟದ ಮೇಲೆ ಸೀತಾದೇವಿಯ 
ಮಂದಿರವಿದ್ದು, ಲವ-ಕುಶರು ಇಲ್ಲಿಯೆ ಹುಟ್ಟಿದರು ಎನ್ನುವ ಪ್ರತೀತಿಯೂ ಇದೆ. 
ರಾಮನು ಅಯೋಧ್ಯೆ ಯಿಂದ ಅಶ್ವಮೇಧ ಊಲಗಗಕ್ಸಾಗಿ ಕುದುರೆಗಳನ್ನು ಬಿಟ್ಟಾಗ 
ಲವ-ಕುಶರು ಇಲ್ಲಿ ಆ ಕುದುರೆಗಳನ್ನು ಕಟ್ಟಹಾಕಿದ ಮೇಲೆ ತಂದೆ ಮಕ್ಕಳಿಗೆ ಯುದ್ಧ 
ನಡೆದುದಾಗಿಯೂ ಹೇಳಲಾಗುತ್ತದೆ. ೧೬೯೯ರಲ್ಲಿ ಟಿಪ್ಪು ಸುಲ್ತಾನ್‌ ಬ್ರಿಟಿಷರ ಜೊತೆಗೆ 
ಯುದ್ದದಲ್ಲಿ ಹೋರಾಡಿ ಸತ್ತ ನಂತರ ಈ ಪ್ರದೇಶ ೩ನೇ ಚಾಮರಾಜ ಒಡೆಯರ 
ಆಡಳಿತಕ್ಕೆ ಬಂದಿತು. ಕ್ರಿ.ಶ.೧೮೩೧ ರಿಂದ ೧೮೮೧ರ ತನಕ ಮೈಸೂರು ರಾಜ್ಯವನ್ನು 
ಬ್ರಿಟಿಷರು ಆಳುತ್ತಿದ್ದು, ಈ ಪ್ರದೇಶದಲ್ಲಿ ಅನೇಕ ಮಾರ್ಬಾಡುಗಳನ್ನು ಸ 
ಕೆಜಿಎಫ್‌ಗೆ ೧೫ ಕಿ.ಮೀ.ದೂರದಲ್ಲಿರುವ ಬೂದಿಕೋಟೆ ಮೈಸೂರು ಹುಲಿ ಎಂದು 
ಕರೆಯುವ ಟಿಪ್ಪು ಸುಲ್ತಾನ್‌ ತಂದೆ ಹೈದರಾಲಿ ಹುಟ್ಟಿದ ಊರು. ೧೭ನೇ ಶತಮಾನದಲ್ಲಿ 
ತಂದೆ-ಮಗ ಇಬ್ಬರೂ ಈ ಪ್ರದೇಶವನ್ನು ಆಳಿದ್ದರು. 

ಮೊದಲಿಗೆ ಇಲ್ಲಿನ ಜನರು ಸ್ಥಳೀಯ ದೇವತೆಗಳಾದ ಮಾರಿಯಮ್ಮ ಗಂಗಮ್ಮ 
ಪಟಾಲಮ್ಮ ಬ್ಯಾಟರಾಯಸ್ವಾಮಿ ಮುಂತಾದ ದೇವತೆಗಳನ್ನು ಪೂಜಿಸುತ್ತಿದ್ದರು. 
ಕಾಲರಾ, ಸಿಡುಬು, ಪ್ಲೇಗು ಇತ್ಯಾದಿ ರೋಗಗಳು ಬಂದಾಗ ಈ ದೇವತೆಗಳಿಗೆ 
ಪೂಜೆ ಮಾಡಿ ಜನರಿಗೆ ಗಂಜಿ/ನೀರು ಪೂರೈಸುತ್ತಿದ್ದರು. ಕೆಲವು ಮುಖ್ಯವಾದ ದಿನ 
ಗಳಲ್ಲಿ ಪ್ರಾಣಿಗಳ ಬಲಿಯೂ ನಡೆಯುತ್ತಿತ್ತು. ಈ ದೇವತೆಗಳೆಲ್ಲ ದ್ರಾವಿಡ ಸಂಸ್ಕೃತಿಯ 
ದೇವತೆಗಳಾಗಿದ್ದು ಗಣಿ ಕಾಲೋನಿಗಳ ಜನರ ರಕ್ಷಣೆ ಮಾಡುವ ದೇವತೆಗಳಾಗಿದ್ದರು. 
೧೮೭೫ಕ್ಕೆ ಮುಂಚೆಯೇ ಮಾರಿಕುಪ್ಪಂನಲ್ಲಿ ಮಾರಿಯಮ್ಮನ (ತೆಲುಗು ಮಾತನಾಡು 
ವವರ) ದೇವಾಲಯ ಸಣ್ಣದಾಗಿ ಇರುವುದಾಗಿ ತಿಳಿದುಬರುತ್ತದೆ. ಉತ್ತರ ಆರ್ಕಾಟ್‌ 
ನಿಂದ ಬಂದ ಚಲ್ಲಪ್ಪ ಎಂಬವರು ಒಂದು ದಿನ ಬೆಳಿಗ್ಗೆ ಗುಡಿಯ ಎದುರಲ್ಲಿ ನಿಂತು, 
ಒಳ್ಳೆ ಕೆಲಸ ಸಿಕ್ಕಿದರೆ ಗುಡಿಯನ್ನು ದೊಡ್ಡದಾಗಿ ಕಟ್ಟುವುದಾಗಿ. ದೇವತೆಯಲ್ಲಿ ಪ್ರಾರ್ಥನೆ 
ಮಾಡಿಕೊ೦ಡರಂತೆ. ಮುಂದೆ ಚಲ್ಲಪ್ಪ ದೊಡ್ಡ ಗುತ್ತಿಗೆದಾರನಾಗಿ, ಹೇಳಿದ ಮಾತಿನಂತೆ 
ಚಲ್ಲಪ್ಪ ಗುಡಿಯ ಮೇಲೆ ದೊಡ್ಡ ಗೋಪುರ ಕಟ್ಟಿಸಿದ. ಬಹುಶ: ಮೂಲವಾಗಿ ಈ 
ದೇವಿ ಇಲ್ಲಿ ಮಾರಮ್ಮನಾಗಿದ್ದು, ಅನಂತರ ತಮಿಳರು ಈ ಪ್ರದೇಶದಲ್ಲಿ ನೆಲೆಸಿದ 
ಮೇಲೆ ಮಾರಿಯಮ್ಮ, ಮುತ್ತುಮಾರಿಯಮ್ಮ ನಾಗಿ ಹೆಸರಾಗಿರಬೇಕು? 
ಆಂಡಸನ್‌ಪೇಟೆಯಲ್ಲಿರುವ “ಚಲ್ಲಪ್ಪ "ಶಾಲೆ 'ಯನ್ನು ಸ್ಥಾಪಿಸಿದ್ದು ಇದೇ ಚಲ್ಲಪ್ಪ 

ಗಣಿ ಕಾಲೋನಿಗಳಲ್ಲಿ ಶಿವ, ವಿಷ್ಣು, ರಾಮ ಮತ್ತು ಕೃಷ್ಣರ ಭಜನೆಗಳನ್ನು 
ಮಾಡುವುದರ ಜೊತೆಗೆ ಸ್ಥಳೀಯ ದೇವತೆಗಳ ಆರಾಧನೆಯೂ ಒಟ್ಟೊಟ್ಟಿಗೆ 
ನಡೆಯುತ್ತಿತ್ತು. ಹಲವು ಆದಿ ದ್ರಾವಿಡರು ಶೈವ ಮತ್ತು ವೈಷ್ಣವ ಆರಾಧಕರಾಗಿ ವೈದಿಕ 
ಪದ್ಧತಿಗಳನ್ನು ರೂಢಿಸಿಕೊಳ್ಳಲು ಪ್ರಯತ್ನ ನಡೆಸಿದ್ದರು. ಮುರುಗನ್‌ ಜ್‌ 
ಕುಮಾರಸ್ವಾಮಿಯನ್ನು ಪ ಪ್ರಾರ್ಥನೆ ಮಾಡುವುದರ ಜೊತೆಗೆ ವಿನಾಯಕ, ಶ್ರೀರಾಮ, 


೧೦೬ / ಸುವರ್ಣ ಕಥನ 


ಶ್ರೀಕೃಷ್ಣರ ಪಾವಿತ್ರ್ಯದ ಬಗ್ಗೆಯೂ ಹೇಳುತ್ತಿದ್ದರು. ಹಾಗೆಯೇ ಉದ್ದಂಡ್‌ಮ್ಮಾಳ್‌ 
ಮತ್ತು ಕಾಟೇರಿಯಮ್ಮ ದೇವತೆಗಳನ್ನು ಪೂಜೆ ಮಾಡುತ್ತಿದ್ದರು. ಶ್ರೀ.ಪಿಳ್ಳೆ ಎಂಬವರು, 
ನಂಪರ್‌ಮಾಳ್‌ ದೇವಾಲಯದ ಹತ್ತಿರ ಪ್ರಾಥಮಿಕ ಶಾಲೆಯನ್ನು ಸ್ಥಾಪಿಸಿ ಆದಿ 
ದ್ರಾವಿಡರ ಮಕ್ಕಳಿಗೆ ಪಾಠ ಮಾಡುತ್ತಿದ್ದರು. ಕಟ್ಟಗೆಮಂಡಿ ವ್ಯಾಪಾರಿ ರಾಮಾನುಜಲು 
ನಾಯಿಡು ರಾಬರ್ಟ್‌ಸನ್‌ಪೇಟೆಯಲ್ಲಿ ತಮ್ಮ ಮನೆಯ ಹತ್ತಿರ ಸಭೆಗಳನ್ನು ನಡೆಸಿ 
ಭಜನೆಮಾಡಿಸಿ, ಆಧ್ಯಾತ್ಮದ ಕಡೆಗೆ ಜನರನ್ನು ಆಕರ್ಷಿಸುವಲ್ಲಿ ಸಫಲರಾಗಿದ್ದರು. 
ಇವರು ೧೯೦೮ರಲ್ಲಿ ರಾಬರ್ಟ್‌ಸನ್‌ಪೇಟೆಯಲ್ಲಿ ಕೋದಂಡರಾಮಸ್ವಾಮಿ ದೇವಾಲಯ 
ವನ್ನು ಸ್ಥಾಪಿಸಿದರು. ಈ ದೇವಾಲಯ ಕೆಜಿಎಫ್‌ನಲ್ಲಿ ಮುಖ್ಯ ದೇವಸ್ಥಾನವಾಗಿದ್ದು 
ಇಂಗ ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತಿದೆ. ಎಲ್ಲಾ ಜನಾಂಗಗಳ ಜನರೂ 
ಸೇರಿ ೯ ದಿನಗಳು ಕಾಲ ಜಾತ್ರೆಯನ್ನು ಇಂದಿಗೂ ನಡೆಸಿಕೊಂಡು ಬರುತ್ತಿದ್ದಾರೆ. 

ಶೈವ ಮತ್ತು ವೈಷ್ಣವ ಧರ್ಮಗಳು: ತಮಿಳುನಾಡಿನ ಕಡೆಯಿಂದ ಬಂದ ಶೈವರು 
ಪ್ರಾಣಿಬಲಿ ಕೊಡುವುದು ಸರಿಯಲ್ಲ ಎಂದು ಆಗಾಗ ಉಪನ್ಯಾಸಗಳನ್ನು ನೀಡಿ, 
ಪ್ರಾಣಿಬಲಿ ನೀಡುವುದನ್ನು ಸ್ವಲ್ಪಮಟ್ಟಗೆ ತಡೆಹಿಡಿದರು. ಇವರನ್ನು ನೋಡಿದ ಕೆಲವು 
ಆದಿದ್ರಾವಿಡ ಜನಾಂಗದವರು ಹಣೆ ಕೈ, ಕಾಲು, ಮೈ ಮೇಲೆಲ್ಲ ಬಂ ಪಟ್ಟೆಗಳನ್ನು 
ಹಚ್ಚಿಕೊ೦ಡರೂ ಜಾತಿ ಮತ್ತು ಅಸ್ತ ಶೃತೆ ಎಂಬ ಎಟಿ ಮಾತ್ರ ಅವರನ್ನು ಬಿಡಲಿಲ್ಲ. 
ವೈಷ್ಣವ ಅನುಯಾಯಿ ಚಿನ್ನಸ್ವಾಮಿ ತಮ್ಮ ಪಚಾರದಲ್ಲಿ ಶೈವರಾಗಿ ಮತಾಂತರ pede 
ಅನುಯಾಯಿಗಳನ್ನು ಗೇಲಿಮಾಡುತ್ತ ಶಿವನನ್ನು ನಂಬಿದವರು ನಿಜವಾಗಿಯೂ ಘೋರ 
ವಿಧಿಬರಹ ತವ ಕುರುಡರಾಗಿ ಅತ್ಯಂತ ದಾರುಣ ಸಾವನ್ನು ಅನುಭವಿಸು 
ತ್ತಾರೆ ಎಂದು ಪ್ರಚಾರ ಮಾಡಿದರು. ಹಣೆಯಲ್ಲಿ ಪಟ್ಟಿ, ಮೀಸೆ ಮತ್ತು ತಲೆ ಬೋಳಿಸಿ 
ಕೊಂಡು ಬ್ರಾಹ್ಮಣರನ್ನು ಅನುಕರಿಸುವವರು ಶಿವನನ್ನು "ಗೇಲಿ ಮಾಡುವಂತೆ. ಅಬ್ರಾಹ್ಮಣ 
ಪದ್ಧತಿಗಳನ್ನು ನಡೆಸಿ ತಮ್ಮನ್ನು ಆಗೌವರವಿಸಿಕೊಂಡಂತೆ ಎಂದು ಪ್ರಚಾರ 
ಮಾಡುತ್ತಿದ್ದರು. 

ಮತಾಂತರಗೊಂಡ ಆದಿದ್ರಾವಿಡರ ಸಂಖ್ಯೆ ಕಡಿಮೆ ಇದ್ದರೂ ಆತ್ಮಗೌರವವನ್ನು 
ಬೆಳೆಸಿಕೊಂಡಿದ್ದರು. “ತಮಿಳನ್‌' ಪತ್ರಿಕೆಯಲ್ಲಿ ಜಿ. ಅಪ್ಪಾದೊರೆಯಾರ್‌ ಅವರು ಬಾಹ್ಮಣರು 
ಅ ಮೂಢನಂಬಿಕೆ ಮತ್ತು ತಪ್ಪುಗಳನ್ನೆಲ್ಲ ಎತ್ತಿ ತೋರಿಸುತ್ತಿದ್ದರು. 

“ಪರಮೇಶ್ವರನಿಗೆ ಒಂದು ಬಹಿರಂಗ ಪತ್ರ' ಎಂಬ ಶೀರ್ಷಿಕೆಯನ್ನು, ಬ್ರಾಹ್ಮಣರ ಹಿಂದೂ 
ಧರ್ಮದ. ಬಗ್ಗೆ ಇದೇ ಪತ್ರಿಕೆಯಲ್ಲಿ ಪ್ರಕಟಿಸಿದಾಗ ಆ ಪತ್ರಿಕೆಗೆ 'ಕಜಿಎಫ್‌ನಲ್ಲಿ ಸಹಜ 
ವಾಗಿಯೇ ಬಾರಿ ಬೇಡಿಕೆ ಹುಟ್ಟಿಕೊಂಡಿತು. ಬೌದ್ಧರ ಅನುಯಾಯಿ ಎಂ.ಪಿ.ಶಂಕರ 
ಸ್ವಾಮಿ ಇತರ ಧರ್ಮಗಳ ನಾಯಕರ ಜೊತೆಗೆ ಚರ್ಚೆಗಳನ್ನು ಏರ್ಪಡಿಸಿ ಪತ್ರಿಕೆಯಲ್ಲಿ 
(೧೯ ೨೮) ಹಿಂದೂ ಧರ್ಮ ಪಂಚಮರ ಸ್ವಧರ್ಮವಲ್ಲ (ಪಂಚಮಕ್ಕು ಹಿಂದೂ ಮಥಂ 
ಸೊಂಥಂ ಇಲ್ಲೈ) ಮತ್ತು ಅದನ್ನು ತಪ್ಪೆಂದು ನಿರೂಪಿಸುವುದಾದರೆ ಹಣದ ಬಹುಮಾನ 


ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಿವರ್ತನೆ !೧೦೭ 


ನೀಡುವುದಾಗಿ ತಿಳಿಸಲಾಗಿತ್ತು. ೧೯೩೯ರಲ್ಲಿ ಚಾಂಪಿಯನ್‌ ಗಣಿಗಳ ಜಿ.ಟಿ.ತಂಗರಾಜು 
“ತಾಯಿತಪಟ್ಟವರ್‌ಗಳ್‌ ಹಿ೦ದೂಗಳ್‌ ಅಲ್ಲೆ' (ತುಳಿತಕ್ಕೆ ಒಳಪಟ್ಟವರು ಹಿ೦ದೂಗಳಲ್ಲ) 
ಎ೦ಬ ಪುಸ್ತಕ ಪ್ರಕಟಿಸಿದರು. 
ಮಾರಿಕುಪ್ಪಂ ಮತ್ತು ಚಾಂಪಿಯನ್‌ ರೀಫ್ಸ್‌ನ ಬೌದ್ಧ ಮಂಡಲಿಗಳು “ತಮಿಳನ್‌' 
ಕೆಯಲ್ಲಿ ಪ್ರಕಟಿಸುತ್ತಿದ್ದ ಲೇಖನಗಳು ಜನರಲ್ಲಿ ಹೊಸ ಆಲೋಚನೆಗಳನ್ನು 
ಸುವುದರಲ್ಲಿ ಸಫಲವಾಗಿದ್ದವು. ಇದೆಲ್ಲದರಿಂದ ಇಲ್ಲಿನವರು ಮುಂದಿನ ದಿನಗಳಲ್ಲಿ 
ಯಾರ್‌ ರಾಮಸ್ವಾಮಿಯವರ ದ್ರಾವಿಡ ಆಂದೋಲನದ ಜೊತೆಗೆ ಗುರುತಿಸಿಕೊಳ್ಳಲು 
ಹಾಯಕವಾಯಿತು. ವೈಷ್ಣವರು ಸ್ವಲ್ಪಮಟ್ಟಿಗೆ ಭೀತಿಗೊಳಗಾಗುವಷ್ಟು ಬೌದ್ಧ ಧರ್ಮ 
ಪ್ರಸಿದ್ಧಿ ಪಡೆಯಿತು. ಕೆಜಿಎಫ್‌ನ ಕೆಲವು ಅಸ್ಪಶ್ಯ ಜನಾ೦ಗಗಳ ಬದುಕು ತುಸು 
ಆಶಾದಾಯಕವಾಗಿ ಬದಲಾಗಿತ್ತು ಗಣಿಗಳಿಗೆ ಅಗತ್ಯವಿದ್ದ ಕಾರ್ಮಿಕರು ಮತ್ತು ಗಣಿಗಳಿಗೆ 
ಬೇಕಾಗಿದ್ದ ಜಲ್ಲಿಕಲ್ಲು, ಇಟ್ಟಿಗೆ ಸರಬರಾಜು ಮಾಡುತ್ತಿದ್ದವರು ಹೆಚ್ಚಾಗಿ ಆದಿ ದ್ರಾವಿಡರೆ 
ಆಗಿದ್ದರು. ಕೃಷ್ಣಗಿರಿಯಿ೦ದ ಬಂದ ವೆಂಕಟರಮಣ ಮೇಸ್ತ್ರಿ ಚಾಂಪಿಯನ್‌ ಗಣಿಗಳಿಗೆ 
ಮರಳು ಒದಗಿಸುತ್ತಿದ್ದು ತಿಂಗಳಿಗೆ ೧೦೦೦ರೂ ಲಾಭ ಸಂಪಾದಿಸುತ್ತಿದ್ದರು. 

ವೈ. ಮುರುಗೇಶನ್‌ ಮತ್ತು ಎಂ.ಸಿ.ಮದುರೈ ಪಿಳ್ಳೈ ಮೊದಲಿಗೆ ಗುತ್ತಿಗೆದಾರರಾಗಿದ್ದು 
ಅನಂತರ ಆದಿದ್ರಾವಿಡ ಕಾರ್ಮಿಕರ ನಾಯಕರಾದರು. ೧೯೦೦ ರಿಂದ ೧೯೨೦ರ 
ನಡುವೆ ಪಿಳ್ಳೈ ವೈಷ್ಣವ ಧರ್ಮಕ್ಕೆ ಮತಾಂತರ ಹೊಂದಿದರು. ೧೮೯೯ರಲ್ಲಿ ಶ್ರೀರಂಗಂ 
ತೆರಳಿದ ಪಿಳ್ಳೈ ಅಲ್ಲಿನ ವೈಷ್ಣವ ಗುರುಗಳಾದ ಶ್ರೀಮದ್‌ ಅರುಳ್‌ ಮಾರಿ ಸ್ವಾಮಿಗಳ 
ಆಶೀರ್ವಾದ ಪಡೆದು ಅವರನ್ನು ಕೆಜಿಎಫ್‌ಗೆ ಕರೆದು ತಂದು, ಹಲವು ಆದಿದ್ರಾವಿಡರನ್ನು 
ೈಷ್ಣವ ಧರ್ಮಕ್ಕೆ ಮತಾಂತರ ಮಾಡಿಸುವುದರಲ್ಲಿ ಸಫಲರಾಗಿದ್ದರು. ಎಂ.ಎಲ್‌.ಸಿ 
ಆಗಿ ಆಯ್ಕೆಯಾಗಿದ್ದ ಪಿಳ್ಳೈ ಮದ್ರಾಸಿನ ಗೌರವ ನ್ಯಾಯಾಧೀಶರಾಗಿಯೂ ಕಾರ್ಯ 
ನಿರ್ವಹಿಸಿ ೧೯೩೫ರಲ್ಲಿ ಇಹಲೋಕ ತ್ಯಜಿಸಿದರು. ೧೯೦೦ ರಿಂದ ೧೯೨೦ರ ನಡುವೆ 
ಕೆಲಸ ನಿರ್ವಹಿಸಿದ ಮತ್ತೊಬ್ಬ ಗುತ್ತಿಗೆದಾರ ಕುಪ್ಪುಸ್ವಾಮಿ ಗಳಿಸಿದ ಹಣವನ್ನೆಲ್ಲ 
ಜನರಿಗೆ ಉದಾರವಾಗಿ ನೀಡಿ ವೈಷ್ಣವ ಪ್ರಸಾರಕ್ಕೆ ಖರ್ಚು ಮಾಡಿದರು. ಎಂ.ವೈ. 
ಮುರುಗೇಶನ್‌ ಕೂಡ ಗುತ್ತಿಗೆ ಕೆಲಸದಿಂದ ಅಪಾರ ಹಣ ಗಳಿಸಿ ಬೌದ್ಧ ಧರ್ಮವನ್ನು 
ಪ್ರಚಾರ ಮಾಡುತ್ತ ಕಾರ್ಮಿಕರಲ್ಲಿ ಒಂದು ಹೊಸ ಆಲೋಚನೆ ಸೃಷ್ಟಿಸಿದರು. ಅದೇ 
ರೀತಿ ಆರ್‌.ಎಸ್‌.ದಾಸ್‌ ಕೂಡ ಪ್ರಖ್ಯಾತ ಗುತ್ತಿಗೆದಾರ ಮತ್ತು ಆದಿದ್ರಾವಿಡ ಮಹಾಜನ 
ಸಭೆಯ ಆಧ್ಯಕ್ಷರಾಗಿದ್ದ ಇವರು ಮೈಸೂರು ಅಸೆಂಬ್ಲಿಯ ಸದಸ್ಯರಾಗಿಯೂ 
ಆಯ್ಕೆಯಾಗಿದ್ದರು. ನಾಗಪ್ಪ ಮೇಸ್ತ್ರಿ ತಾನು ಗಳಿಸಿದ ಹಣವನ್ನೆಲ್ಲ ಭಿಕ್ಷುಕರಿಗೆ ಮತ್ತು 
ಅನಾಥರಿಗೆ ನೀಡಿದರು. 

ದಲಿತ ಕಾರ್ಮಿಕರನ್ನು ಯಾವುದೇ ಧರ್ಮದ ಜನರು ಪ್ರೀತಿಯಿಂದ ನಡೆಸಿಕೊಳ್ಳದ 
ಕಾರಣ ಹಲವು ಧರ್ಮಗಳ ಅಂಚಿನಲ್ಲಿ ಗಿರಕಿ ಹೊಡೆಯುತ್ತಿದ್ದ ಇವರು ಸ್ವಲ್ಪಮಟ್ಟಿಗೆ 


24. ೫ 
ಅ (Go 


ಡ್ರ್ರ್‌ 


0 


1 2 


೧೦೮ / ಸುವರ್ಣ ಕಥನ 


ನಾಸಿಕ ಮನೊಭಾವ ಬೆಳೆಸಿಕೊಂಡಿದ್ದರು. ಇಂತಹ ಸಮಯದಲ್ಲಿ ಕಾರ್ಮಿಕರು 
ಸಮಾಜದ ವಿರುದ್ಧ ಅನೇಕ ಹಾಡುಗಳನ್ನು ಸೃಷ್ಟಿಸಿದ್ದರು: 

ಜನರು ನಮ್ಮನ್ನು ಇಷ್ಟಪಡದೇ ಬದುಕಿ ಪ್ರಯೋಜನವೇನು? 

ಸನ್ಯಾಸಿಗಳಾದರೂ ಸ್ವರ್ಗ ಸೇರುವುದಿಲ್ಲ. 

ಕಠೋರ ತಪಸು ಮಾಡಿದರೂ... 

ಸ್ವರ್ಗದಲ್ಲಿ ಸ್ಥಳ ಇರುವುದಿಲ್ಲ. 

ಕಾಶಿಗೆ ಹೋದರೂ ಪ್ರಯೋಜನವಿಲ್ಲ. 

ಇಂತಹ ಹಾಡುಗಳು ಜನರನ್ನು ಪ್ರಚೋದಿಸುತ್ತಿದ್ದವು. ಮಹಾಭಾರತ ಒಂದು 

ಸುಳ್ಳಿನ ಕತೆಯಾದರೆ, ರಾಮಾಯಣ ಇನ್ನೂ ಮಹಾಸುಳ್ಳಿನ ಪುರಾಣ. ದೇವರು 
ಇದ್ದಾನೆಂದರೆ, ಆತ ಒಬ್ಬ ಒಳ್ಳೆಯ ಗೆಳೆಯನಾಗಿ ಕಷ್ಟದಲ್ಲಿರುವ ಕಾರ್ಮಿಕರ ಪರವಾಗಿ 
ನಿಲ್ಲಬೇಕಾಗಿತ್ತು: 

ನಮಗೆ ಗೊತ್ತಿಲ್ಲ... 

ನಾವು ಇಲ್ಲಿಗೆ ಹೇಗೆ ಬಂದೆವೊ 

ಹೇಗೆ ಹಿಂದಕ್ಕೆ ಹೋಗುವೆವೊ 

ನಮಗೆ ತಿಳಿದಿದ್ದರೆ 

ದೇವರಿಗೆ ಪತ್ರ ಕಳುಹಿಸುತ್ತಿದ್ದೆವು 

ಕಳ್ಳು ನೀಡುತ್ತಿದ್ದೆವು... 

ಗೆಳೆಯನಿಗೆ ಕೊಡುವಂತೆ ಸಿಗರೇಟ್‌ ಕೊಡುತ್ತಿದ್ದೆವು 

ಆದರೆ ನಮ್ಮ ಸ್ಥಿತಿ ಸತ್ತವನು ಬದುಕಿ ಬಂದಂತಿದೆ. 


ಬೌದ್ಧ ಧರ್ಮ: ಮದ್ರಾಸ್‌ ಅಡಿಯಾರ್‌ ಥಿಯೋಸೋಫಿಕಲ್‌ ಸೊಸೆ ಸಿಟಿಯ ಕರ್ನಲ್‌ 
ಓಲ್ಲಾಟ್‌' ಅವರ ಪ್ರಭಾವದಿಂದ ಆಯೋತಿರಾವ್‌ ಎಂಬವರು ಬೌದ್ದ ಧರ್ಮ ಅಪ್ಪಿ 
ಕೊಂಡರು. ಇವರು ೧೮೯೫ರಲ್ಲಿ ಕೆಜಿಎಫ್‌ಗೆ ಬಂದು ಬೌದ್ಧ ಧರ್ಮದ ಬಗ್ಗೆ ಪ್ರಚಾರ 
ಮಾಡತೊಡಗಿದರು. ಬರ್ಮಾ, ಶ್ರಿಲಂಕಾದಿಂದಲೂ ಕೆಲವರನ್ನು ಕರೆಸಿ ಬೌದ್ಧಧರ್ಮ 
ವಿಚಾರವನ್ನು ಪ್ರಸಾರ ನುನ: ೧೯೦೫ರಲ್ಲಿ ಶೈವ rk ಶಿವಕೇಶವ 
ಅದ್ವೆ ತೆ ಸಭೆಯನ್ನು ಕೆಜಿ ಫ್‌ನಲ್ಲಿ ಸ್ಥಾಪಿಸಿ ತಮ್ಮ ಧರ್ಮದ ಬಗ್ಗೆ ಪ್ರಚಾರ 
ಹ ಗ ತು ಅವರು ತಾವು ಸ್ಥಾಪಿಸಿದ ಅದ್ವೆ ತೆ ಸಭೆಯನ್ನು ಬುದ್ಧ 
ಸಂಘವನ್ನಾಗಿ ಮಾರ್ಪಡಿಸಿದರು. ಇದಕ್ಕೆ ಎಂ. ತಾ, ಎಂಬವರು ಆರ್ಥಿಕ 
ಸಹಾಯ ತ ಕ್ರೈಸ್ತ ಮತ್ತು ಮುಸ್ಲಿಂ ಧರ್ಮಗಳ ಪ್ರಚಾರದಿಂದ ಬೌದ್ಧ 
ಮತ್ತು ಹಿಂದೂ ಧರ್ಮಗಳಿಗೆ ಸಾಕಷ್ಟು ಹಾನಿಯಾಗಿ ಶೈವ ಮತು ವೈಷ್ಣವ ಧರ್ಮಗಳ 
ಪ್ರಚಾರಕರು ಎಂದಿನಂತೆ ಒಬ್ಬರ ಬಗ್ಗೆ ಇನೊ _ಬ್ಬರು ಅಪಪ್ರಚಾರ ಮಾಡುತ್ತ, ಅವರ 
ಅನುಯಾಯಿಗಳ ನಡುವೆ ಚರ್ಚೆಗಳನ್ನು ಏರ್ಪಡಿಸು ಸುತ್ತಿದ್ದರು. ಐಯೋಧಿದಾಸ್‌ 


ಸಾಂಸ ತಿಕ ಮತ್ತು ಸಾಮಾಜಿಕ ಪರಿವರ್ತನೆ /೧೦೯ 


ಪಂಡಿತ್‌ ಅವರು ಬೌದ್ಧ ಧರ್ಮವನ್ನು ಪುನರ್ಜೀವಿತಗೊಳಿಸುವ ಸಮಯದಲ್ಲಿ 
ಹಲವು ಶೈವ ಧರ್ಮ ಜನ್ನು ಬಾಯಿಯು ಸಹಾಯವನ್ನು ಪಡೆದುಕೊಂಡಿದ್ದರು. 

ly ಧರ್ಮದ ಅನುಯಾಯಿಗಳಿಗಿಂತ ಅವರ ಮುಖ್ಯಸ್ಥ ಸ್ಥರನ್ನು ಮತಾಂತರ 
ಮಾಡುವುದು ಹೆಚ್ಚು ಕಷ್ಟದ ಕೆಲಸವಾಗಿತ್ತು. ೧೯ನೇ ತೆ ಕೊನೆಯಲ್ಲಿ 
ಆಯೋಧಿದಾಸ್‌ ಪಂಡಿತರ್‌ ನಡೆಸಿದ ಪ್ರಯತ್ನ ಮತ್ತು ಎಂ.ರಾಘವನ್‌ ಕೆಜಿಎಫ್‌ನ 
ಉದ್ದಗಲಕ್ಕೂ (೧೯೦೩ ರಿಂದ ೧೯೦೭) ಜರ ಮಾಡಿದ ಫಲವಾಗಿ ಶಿವಕೇಶವ 
ಅದ್ವೈತ ಸಭೆಯ ಎಂ.ವೈ.ಮುರುಗೇಶಂ ಮತ್ತು ಸಿ.ಗುರುಸ್ವಾಮಿಯವರ ಮನಸನ್ನು 
ಪರಿವರ್ತಿಸಿದಾಗ ಬೌದ್ದ ಧರ್ಮ ಹೆಚ್ಚು ಪ ಪ್ರಸಿದ್ಧಿ ಪಡೆಯಿತು. ಶಿವಕೇಶವರ ಶಕ್ಷಣ 
ಶಾಲೆಯನ್ನು ದಕ್ಷಿಣ ಬ್‌ ಶಾಕ್ಯ ಬೌದ್ಧ eR ಭವನವನ್ನಾಗಿ ಪರಿವರ್ತಿಸಿದಾಗ 
ಕೆಜಿಎಫ್‌ ದಕ್ಷಿಣ ಭಾರತದ ಮುಖ್ಯ ಬೌದ್ಧ ಕೇಂದ್ರವಾಯಿತು. ಮರುಗೇಶಂ ಮತ್ತು 
ಗುರುಸ್ವಾಮಿಯ ಜೊತೆಗೆ ಎ.ಪಿ.ಪೆರಿಯಸ್ವಾಮಿ ಪುಲವರ್‌ ೧೯೦೭ರಲ್ಲಿ ಪಂಚಶೀಲ 
ಪ್ರತಿಜ್ಞೆ ಸ್ವೀಕರಿಸಿದ್ದರು. ಶ್ರೀಲಂಕಾ, ಬರ್ಮಾ, ಥೈಲ್ಯಾಂಡ್‌ ಮತ್ತು ಐರ್ಲೆಂಡ್‌ 
ದೇ ಶಗಳಿಂದ ಬರುತ್ತಿದ್ದ ಭಿಕ್ಷುಗಳು ಕೆಜಿಎಫ್‌ನಲ್ಲಿ ಬೌದ್ಧ ಧರ್ಮದ ಪಚನ 
ಮಾಡುತ್ತಿದ್ದರು. ಮೊದಲಿಗೆ ಶೈವರು ಮತ್ತು ವೈಷ್ಣವರ ನಡುವೆ ನಡೆಯುತ್ತಿದ್ದ ವೈಷ 
ಈಗ ಬೌದ್ದರ ಜೊತೆಗೂ ಜಾ ಅದು ಬರೀ ದೈವಜ್ಞಾನದ ವ 
ಯಲ್ಲದೆ ಇತರ ವಿಷಯಗಳಿಗೂ ತಿರುಗಿಕೊಂಡಿತ್ತು. 

ಆಗ ನಿಜವಾಗಿಯೂ ಶಾಕ್ಯ ಸಭೆಯಲ್ಲಿ ಬುದ್ಧನ್‌ ಮತ್ತು ಮುದ್ದನ್‌ ಎಂಬುದರ 
ನಡುವೆ ವಾಗ್ದಾದ ಹುಟ್ಟಿಕೊಂಡಿತು. ಮಾಮೂಲಿಯಾಗಿ ಅರಮನೆಯಲ್ಲಿ ಎಲ್ಲರಂತೆ 
ಹುಟ್ಟದ ರಾಜಕುಮಾರನನ್ನು ಪೂಜಿಸುವುದು ಸರಿಯೆ? ಎನ್ನುವು ಪಶ್ನೆ ಹುಟ್ಟುಕೊಂಡಿತು. 
“ಒ೦ದು ಪೈಸೆ ತಮಿಳನ್‌' ವಾರ ಪತ್ರಿಕೆಯನ್ನು ಐಯೋಧಿದಾಸ್‌ ಪಂಡಿತರ್‌ ೧೯೦೭ 
ರಿಂದ ೧೯೧೬ರವರೆಗೆ ಮದ್ರಾಸ್‌ನಲ್ಲಿ ಪ್ರಕಟಿಸುತ್ತಿದ್ದರು. ೧೯೨೬ ರಿಂದ ೧೯೩೪ರ ಮಧ್ಯ 
ಅದೇ ಪತ್ರಿಕೆಯನ್ನು "ತಮಿಳನ್‌' ಹೆಸರಲ್ಲಿ ಕೆಜಿಎಫ್‌ನಲ್ಲಿ ಪ್ರಕಟಿಸಿದರು. ಸಿದ್ಧಾರ್ಥ 
ಎ೦ಬ ಮುದ್ರಣ ಸ್ಥಾಪಿಸಿ ತಮ್ಮ ವಾರ ಪತ್ರಿಕೆಯಲ್ಲಿ ಬೌದ್ಧ ಧರ್ಮದ ಸಿದ್ಧಾಂತಗಳನ್ನು 
ಮತ್ತು ತಮಿಳು ಚರಿತ್ರೆಯ ಬಗ್ಗೆ ಬರೆಯಲಾಗುತ್ತಿತ್ತು. ಪತ್ರಿಕೆಯ ಸಂಪಾದಕರಾದ 
ಐ.ಎನ್‌.ಐಯ್ಯಾಕಣ್ಣು ಪುಲವರ್‌ ಪತ್ರಿಕೆಯಲ್ಲಿ ವೈಚಾರಿಕತೆ, ಆತ್ಮಗೌರವ ಮತ್ತು 
ಭಾರತೀಯ ರಾಷ್ಟ್ರೀಯತೆಯ ಬಗ್ಗೆ ವಿಚಾರಾತ್ಮಕ ಲೇಖನಗಳನ್ನು ಬರೆಯುತ್ತಿದ್ದರು. 

೧೯೧೭ರಲ್ಲಿ ಮೊದಲ ಬಾರಿಗೆ ಬೌದ್ಧ ಮಂಡಲಿಗಳು ಆತ್ಮಗೌರವದ ಮದುವೆಗಳನ್ನು 
ಸುಸೂತ್ರವಾಗಿ ಮತ್ತು ಸರಳವಾಗಿ ನಡೆಸಿದವು. ಮದುವೆಯಾದ ದಂಪತಿಗಳು 
ಸಾಂಪ್ರದಾಯಿಕ ಒಡ೦ಬಡಿಕೆಗಳನ್ನು ಮಾಡಿಕೊಳ್ಳುತ್ತಿದ್ದರು. ೧೯೪೫ರಲ್ಲಿ ಬೌದ್ಧರ 
ಮದುವೆಗಳಲ್ಲಿ ಹೆಣ್ಣಿಗೆ ಗಂಡು ತಾಳಿ ಕಟ್ಟುವ ಬದಲು ಒಂದು ಪದಕ ಅಥವಾ 
ಸರವನ್ನು ನೀಡುವುದೆ೦ದು ತೀರ್ಮಾನಿಸಲಾಯಿತು. ತಾಳಿ ಹೆಣ್ಣಿನ ಗುಲಾಮಗಿರಿಯನ್ನು 


೧೧೦ / ಸುವರ್ಣ ಕಥನ 


ಬಿಂಬಿಸುತ್ತದೆ ಎಂದು ನಿರಾಕರಿಸಲಾಗಿತ್ತು. ಆದರೆ ಇದು ಯಾವುದೇ ಬ್ರಾಹ್ಮಣ 
ಪದ್ಧತಿಯನ್ನು ಹೀಯಾಳಿಸುವ ಕ್ರಮವಲ್ಲ ಎಂದು ಬೌದ್ಧ ಮಂಡಳಿ ತಿಳಿಸಿತ್ತು. 
೧೯೩೨ರಲ್ಲಿ ಜಿ.ಅಪ್ಪಾದೊರೆಯಾರ್‌ ಮಗಳಾದ ಜಿ.ಅನ್ನಪ ನ ಮತ್ತು ರತ್ನ; ಸಭಾಪತಿಗೆ 
ಬೌದ್ಧ ಮಂಡಳಿ, ಹಿಂದೂ ವಿಧಿವಿಧಾನಗಳಂತೆ ಮಾ ದರಾ ೧೯೧೦ 
ರಿಂದ ೧೯೨೦ರ ನಡುವೆ ಪಸಿದ್ಧಿಗೆ ಬಂದಿದ್ದ ಬೌದ್ಧ ಧರ್ಮವು ಅನಂತರ ಪರಿಶಿಷ್ಟ 
ಜಾತಿಗಳ ಮೂಲಕ ರಾಜಕೀಯ ತಿರುವುಗಳನ್ನು ಪಡೆದುಕೊಳ್ಳತೊಡಗಿತು. ೧೯೨೧ರ 
ಜನಗಣತಿಯ ಪ್ರಕಾರ ಮೈಸೂರು ಸಂಸ್ಥಾನದಲ್ಲಿ ೧೩೧೯ ಬೌದ್ಧ ಧರ್ಮೀಯರಿದ್ದು 
ಅದರಲ್ಲಿ ೧೦೦೨ ಜನರು ಕೆಜಿಎಫ್‌ನಲ್ಲಿದ್ದರು. ೧೯೩೧ರಲ್ಲಿ ೯೨೦ ಮತ್ತು ೧೯೪೧ರ 
ಜನಗಣತಿಯಲ್ಲಿ ಅದು ೮೫೨ಕ್ಕೆ ಬಂದು ನಿಂತಿತು. ೨೦೧೧ರ ಜನಗಣತಿಯಂತೆ 
ಹ ಒಟ್ಟು ಜನಸಂಖ್ಯೆ ೬.೧೫ ಕೋಟಿ, ಅದರಲ್ಲಿ ಬೌದ್ಧರ ಸಂಖ್ಯೆ ೦.೭%. 
ಸ್ವಧರ್ಮ: ಮಾರಿಕುಪ್ಪಂನ ಹ್ಯಾನ್ಸ್‌ಕಾಕ್ಸ್‌ ಕಾಲೋನಿಯಲ್ಲಿ ಸ್ಥಾಪಿಸಿದ ಕು 
ಇಡ pe ಕೆಜಿಎಫ್‌ನ ಸಕಲ್‌ ಚರ್ಚ್‌ ಆಗಿ ಮಾರ್ಪಟ್ಟಿತು. ಅನಂತರ 
ರೆವೆರಂಡ್‌ ಫಾದರ್‌ ಬೆಸಿನ್‌ ಎಂಬವರು ಚಾಂಪಿಯನ್‌ ರೈಲು ನಿಲ್ದಾಣದ ಹತ್ತಿರ 
ಜಯಮಾತಾಲಯಮ್ಮ ಎಂಬ ಕ್ಯಾಥೊಲಿಕ್‌ ಚರ್ಚ್‌ನ್ನು ಸ್ಥಾಪಿಸಿದರು. ಚರ್ಚ್‌ನ 
ಒಂದು ಭಾಗದಲ್ಲಿಯೆ. ಶಾಲೆಯನ್ನು ಪ್ರಾರಂಭಿಸಿ, ಕಾರ್ಮಿಕರ ಮನೆ ಮನೆಗೂ 
ಹೋಗಿ ಮಕ್ಕಳನ್ನು ಶಾಲೆಗೆ ಕಳುಹಿ ಸುವಂತೆ ಕೇಳಿಕೊಂಡರು. ಮಾರಿಕುಪ್ಪಂನ ಮಿಷನ್‌ 
ಬ್ಲಾಕ್‌ ಹತ್ತಿರ ವೆಸ್ತಿಯನ್‌ ಚರ್ಚ್‌ ಕೆಜಿಎಫ್‌ನ ಮೊದಲ ಪ್ರೊಟೆಸ್ಟೆಂಟ್‌ ಚರ್ಚ್‌ 
ಆಯಿತು. ಕೆಲವು ಆದಿದ್ರಾವಿಡರು ಸಾಮಾಜಿಕ ಸಮಾನತೆಗಾಗಿ ಮನೆಗಳಲ್ಲಿ ಜೀಸಸ್‌ 
ಕ್ರೈಸ್ತನು ಮತ್ತು ಮೇರಿಮಾತಾ ಫೋಟೋಗಳನ್ನು ಹಾಕಿಕೊಂಡು ಚರ್ಚ್‌ಗಳಿಗೂ 
ಹೋಗಿಬರುತ್ತಿದ್ದರು. ಆದರೆ ಶಾಲೆ, ಕಾಲೇಜು ಸ ಕೆಲಸಕ್ಕೆ ಸೆ ಸೇರಿಕೊಳ್ಳುವಾಗ 
ಮಾತ್ರ ತಮ್ಮ ಜಾತಿಗಳನ್ನು ಮರೆಮಾಚುತ್ತಿರಲಿಲ್ಲ. ಪ್ರಾರಂಭದಲ್ಲಿ ಮಿಷ ನರಿಗಳ ಮೂಲಕ 
ರೋಮನ್‌ ಕ್ಯಾಥೊಲಿಕ್‌ ಮತ್ತು ಪೊಟೆಸೆ ಬಂಟ್‌ ಕ್ರಿಶ್ಚಿಯನರಾಗಿ ಮತಾಂತರ 
ಹೊಂದಿದವರು ಮತ್ತು ಬ್ರಿಟಿಷರ ಸಂಪರ್ಕದಿಂದ ಅಂತಾರಾಷ್ಟ್ರೀಯ ಮದುವೆಗಳಾ 
ದವರು(ಆಂಗ್ಲೋ-ಇಂಡಿಯನ ರು) ಮೀಸಲಾತಿಯನ್ನು ಯಾವಾಗಲೂ ಕೇಳಲಿಲ್ಲ. 
ಕೆಲವು ಉನ್ನತ ಜಾತಿಯ ಜನರು ಕಳ್ಳತನವಾಗಿ ಆದಿದ್ರಾವಿಡರೆಂದು ಜಾತಿ ಬದಲಾಯಿಸಿ 
ಮೀಸಲಾತಿಯ ಲಾಭವನ್ನು ಪಡೆದುಕೊಂಡರು. ಕಂಪನಿಗಳು ಗುಡಿ, ಚರ್ಚುಗಳನ್ನು 
ಕಟ್ಟಲು ಹಣವನ್ನು ನೀಡುತ್ತಿದ್ದವು. ೧೯೪೧ರಲ್ಲಿ ಕೆ.ಜಿ.ಎಫ್‌.ನಲ್ಲಿ ಹೆಚ್ಚು ಕೆ ಸ 
ಧರ್ಮೀಯರಿದ್ದು ಅವರಲ್ಲಿ ಶೇಕಡ ೧೮ ಆದಿದ್ರಾವಿಡರು ಕ್ರೈಸ್ತ ಧರ್ಮಕ್ಕೆ Sek 
ಹೊಂದಿದರು. ಶೇಕಡ ೮ ಮುಸ್ಲಿಮರು, ಬೌದ್ಧರು ಮತ್ತು. ಓಂದುಳಿದವರ ಸಂಖ್ಯೆ 


ಶೇಕಡ ೪೪, ಆದರೆ ಕೆಳವರ್ಗ ಮತ್ತು ಮೇಲ್ವರ್ಗದ ಜನರ ಪದ್ಧತಿಗಳು ವ್ಯತ್ಯಾಸ 
ವಾಗಿಯೇ ಉಳಿದುಕೊಂಡಿದ್ದವು. 


ಗಣಿಗಳು ಪ್ರಾರಂಭವಾದ ಕಾಲದಲ್ಲಿಯೆ ಆಗಮಿಸಿದ ಕ್ಯಾಥೊಲಿಕ್‌ ಮತ್ತು 
ಪ್ರೊಟೆಸ್ಟೆಂಟ್‌ ಕ್ರೈಸ್ತರು ಸ್ಥಳೀಯರನ್ನು ಮತಾ೦ತರ ಮಾಡಲು ಪ್ರಯತ್ನಿಸಿ ಸಫಲ 
ರಾಗಿದ್ದರು. ಆದರೆ ಆದಿದ್ರಾವಿಡ ಕ್ರೈಸ್ತರನ್ನು ಯುರೋಪ್‌ ಕ್ರೈಸ್ತರು ಹತ್ತಿರಕ್ಕೂ 
ಸೇರಿಸಿಕೊಳ್ಳುತ್ತಿರಲಿಲ್ಲ. ೧೮೯೪-೯೫ರಲ್ಲಿ ಮೊದಲು ಪ್ರಾರಂಭವಾದ ಆಂಗ್ಲೋ ಚರ್ಚ್‌ 
ತಮಿಳು ಮತ್ತು ಇಂಗ್ಲಿಷ್‌ನಲ್ಲಿ ಕ್ರೈಸ್ತದೇವನ ಸುವಾರ್ತೆ ಪ್ರಸಾರ ಮಾಡ ತೊಡಗಿತು. 
೧೯೦೫ರಲ್ಲಿ ಯುರೋಪಿಯನ್ನರು ಇಲ್ಲಿ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡ ತೊಡಗಿದರು. 
೧೮೮೭ರಲ್ಲಿ ಮೆಥೋಡಿಸ್ಟ್‌ ಮಿಷನ್‌, ಕೂಲಿ ಮಾಡುವವರು ಮತ್ತು ಸೇವಕರ 
ಮಕ್ಕಳಿಗಾಗಿ ಶಾಲೆಯನ್ನು ಪ್ರಾರಂಭಿಸಿತು. ಕ್ಯಾಥೊಲಿಕ್‌ ಮಿಷನರಿಯವರೆ ಆಂಟನಿ 
ಭಜನೆ ಚರ್ಚನ್ನು ಸ್ಥಾಪಿಸಿದ್ದರು. ೧೯೧೪ರಲ್ಲಿ ಇಂಡಿಯನ್‌ ಇವ್ಯಾಂಜೆಲಿಕಲ್‌ ತನ್ನ 
ಪ್ರಸಾರವನ್ನು ಪ್ರಾರಂಭಿಸಿತು. 

೧೯೭೦ ಮತ್ತು ೧೯೮೦ನೇ ದಶಕಗಳಲ್ಲಿ ಕೆಜಿಎಫ್‌ನಲ್ಲಿ ವೈದಿಕ ಪದ್ಧತಿಗಳು 
ಪೂರ್ಣವಾಗಿ ಮಾಯವಾಗಿ ಹೆಚ್ಚೆಚ್ಚು ಕ್ರೈಸ್ತ ಧರ್ಮೀಯರಾಗಿ ಮಾರ್ಪಟ್ಟಿದ್ದರು. 
ಬಹಳಷ್ಟು ಕುಟುಂಬಗಳು ಹಿಂದೂ ಮತ್ತು ಕ್ರೈಸ್ತ ಧರ್ಮಗಳ ಮಧ್ಯೆ ಸಿಲುಕಿಕೊಂಡು 
ಎರಡೂ ಪದ್ಧತಿಗಳನ್ನು ಅನುಸರಿಸುತ್ತಿದ್ದವು. ಶಾಲಾ ಕಾಲೇಜುಗಳಲ್ಲಿ ಆದಿದ್ರಾವಿಡ 
ಹಿಂದೂ (ಎ.ಡಿ.ಎಚ್‌.) ಎಂದು ದಾಖಲಿಸಿದ್ದರೆ ಹೊರಗಡೆ ಚರ್ಚ್‌ಗಳಿಗೆ ಹೋಗುತ್ತ 
ಚಾರ್ಲ್ಸ್‌, ರಾಬರ್ಟ್‌, ಆ೦ಟನಿ, ಕೆನಡಿ, ಲಿಂಕನ್‌ ಇತ್ಯಾದಿ ಹೆಸರುಗಳನ್ನು ಇಟ್ಟು 
ಕೊಳ್ಳುತ್ತಿದ್ದರು. ಅಪ್ಪನ ಹೆಸರು ಅಯ್ಯಾಸ್ವಾಮಿಯಾದರೆ ಮಗನ ಹೆಸರು ಚಾರ್ಲ್ಸ್‌, 
ರಾಬರ್ಟ್‌ ಎಂದು ಇರುತ್ತಿತ್ತು. ಇದರಿಂದ ಶಾಲೆ/ಕಾಲೇಜುಗಳಲ್ಲಿ ಮತ್ತು ಸರಕಾರಿ 
ಅಧಿಕಾರಿಗಳ ಕಣ್ಣುಗಳಲ್ಲಿ ಇವರೆಲ್ಲ ನಗೆಪಾಟಲಿಗೆ ಗುರಿಯಾಗಿದ್ದರು. ೧೯೧೯ರಲ್ಲಿ 
ಅ೦ಜುಮನ್‌-ಇ-ಇಸ್ಲಾಮಿಯ ಸೊಸೈಟಿ ಮತ್ತು ಮಜ್ಜಸ್‌-ಇ-ಇಸ್ಲಾಮಿಯ 
ಸೊಸೈಟಿಯವರು ರಾಬರ್ಟ್‌ಸನ್‌ಪೇಟೆಯಲ್ಲಿ ತಮ್ಮ ಧರ್ಮಪ್ರಚಾರವನ್ನು ಪ್ರಾರಂಭಿಸಿ 
ದರು. ಕುಡಿಯುವುದು ಮತ್ತು ಇತರೆ ಧರ್ಮೀಯರ ಜೊತೆಗೆ ಮದುವೆಯಾಗುವುದನ್ನು 
ಇವರು ಪ್ರಾರಂಭದಲ್ಲಿಯೆ ನಿಷೇಧಿಸಿದ್ದರು. 

ಚರ್ಚ್‌ಗಳು-ಯುರೋಪಿಯನ್ನರು ಮತ್ತು ಆಂಗ್ಲೋ-ಇಂಡಿಯನ್ನರು: ಪರಂಗಿ 
ಯವರು ಕೆಜಿಎಫ್‌ನಲ್ಲಿ ಚರ್ಚು, ಬ೦ಗಲೆ, ಕ್ಷಬ್ಬುಗಳನ್ನು ಕಟ್ಟಿದರು. ಹೀಗೆ ಕಟ್ಟಿದ 
ಪ್ರತಿಯೊಂದಕ್ಕೂ ತನ್ನದೇ ಆದ ಚರಿತ್ರೆ ಇದ್ದು, ಆ ಕಾಲಕ್ಕೆ ಇಲ್ಲಿ ಸುಮಾರು ೧೦೦ 
ಚರ್ಚುಗಳನ್ನು ಕಟ್ಟಲಾಗಿತ್ತು. ವರ್ಣ ಮತ್ತು ಆರ್ಥಿಕ ಆಧಾರದ ಮೇಲೆ ಚರ್ಚ್‌ಗಳನ್ನು 
ವಿಭಾಗಿಸಲಾಗಿತ್ತು ಸಿನಿಮಾ ಹಾಲುಗಳು ಮತ್ತು ಶಾಪಿಂಗ್‌ ಕಾಂಫ್ಲೆಕ್ಸ್‌ಗಳಲ್ಲೂ ಈ 
ಭೇದವಿರುತ್ತಿತ್ತು. ಕೆಜಿಎಫ್‌ನ ಜನಸಂಖ್ಯೆಯಲ್ಲಿ ೧/೧೦ ಭಾಗದಷ್ಟು ಜನರು ಭಾರತೀಯ 
ಕ್ರೈಸ್ತರಾಗಿದ್ದರು. ಇವರೆಲ್ಲ ಮೂಲವಾಗಿ ಮತಾಂತರ ಹೊಂದಿದ ಕೆಳಜಾತಿಗಳಿಗೆ 
ಸೇರಿದ ಜನರಾಗಿದ್ದರು. ಇವರಲ್ಲಿ ಹೆಚ್ಚು ಪೊಟೆಸ್ಟೆಂಟ್‌ ಮತದ ಕಡೆಗೆ ಒಲವು 


೧೧೨ / ಸುವರ್ಣ ಕಥನ 


ಹೊಂದಿದವರಾಗಿದ್ದರು. ಬ್ರಿಟಿಷ್‌ ಪ್ರೊಟೆಸ್ಟೆಂಟ್‌ರು ತಮ್ಮದೇ ಪ್ರತ್ಯೇಕ ಚರ್ಚ್‌ನ್ನು 
ಹೊಂದಿದ್ದರು. ಯುರೋಪ್‌ ಕ್ಯಾಥೊಲಿಕ್‌ ಚರ್ಚ್‌ ಮೇಲೆ ಶಿಲುಬೆ ಇಡಲಾಗುತ್ತಿತ್ತು. 
ಚರ್ಚ್‌ನ ಒಳಗೆ ಒಂದು ಕಡೆ ಐರೋಪ್ಯರು ಮತ್ತೊಂದು ಕಡೆ ಆಂಗ್ಲೊ-ಇಂಡಿಯನ್ನರು 
ನಿಂತುಕೊಳ್ಳುತ್ತಿದ್ದರು. ಎರಡು ಭಾಗಗಳು ಸಂಧಿಸುವ ಕೆಳಭಾಗದಲ್ಲಿ ಬಾಗಿಲು ಹತ್ತಿರ 
ಮತಾಂತರ ಹೊಂದಿದ ಸ್ಥಳೀಯ ಕ್ರೈಸ್ತರು ನಿಂತುಕೊಳ್ಳುತ್ತಿದ್ದರು. 

ಕೆಜಿಎಫ್‌ನ ಮುಖ್ಯ ಚರ್ಚ್‌ಗಳಲ್ಲಿ ವಿಕ್ಷರಿ ಚರ್ಚ್‌ ವಿಶೇಷವಾದುದು. ಇದರ 
ಗೋಪುರದಲ್ಲಿ ಅಳವಡಿಸಿರುವ ಗಂಟೆಯ ಶಬ್ದ ೧೦ಕಿ.ಮೀ. ದೂರದವರೆಗೂ 
ಕೇಳಿಸುತ್ತದೆ. ೧೯೫೨ರಲ್ಲಿ ಈ ಚರ್ಚ್‌ನಲ್ಲಿ ಸಂಭವಿಸಿದ ರೋಚಕ ಘಟನೆಯನ್ನು 
ಜನರು ಇಂದಿಗೂ ಮೆಲಕು ಹಾಕುತ್ತಾರೆ. ೨೩.೦೧.೧೯೫೨ರ ಮುಂಜಾನೆ ಚರ್ಚ್‌ನಲ್ಲಿ 
ಪ್ರಾರ್ಥನೆ ನಡೆಯುತ್ತಿದ್ದು ಮಕ್ಕಳು, ಮಹಿಳೆಯರ ಸಮೇತ ಚರ್ಚ್‌ ತುಂಬಿಕೊಂಡಿತ್ತು 
ಅದೇ ಸಮಯದಲ್ಲಿ ಗಣಿಯ ಒಳಗೆ ಭಾರಿ ಶಿಲಾಸೋಟ ಸಂಭವಿಸಿ ಇಡೀ ನಗರ 
ಭೂಕಂಪನದಿಂದ ತತ್ತರಿಸಿಹೋಗಿತ್ತು. ಚರ್ಚ್‌ ಒಳಗಿದ್ದ ಹೂದಾನಿಗಳು ಕೆಳಗೆ ಬಿದ್ದು 
ಉರುಳಾಡಿ, ಗೋಡೆಗಳಿಗೆ ನೇತಾಕಿದ್ದ ಚಿತ್ರ ಪಟಗಳು ರಪ ರಪನೆ ನೆಲದ ಮೇಲೆ 
ಬಿದ್ದು ಕಿಟಿಕಿಗಳು ಗಡಗಡನೆ ಅದುರಿದವು. ಇದ್ಯಾವುದರ ಅರಿವೂ ಇಲ್ಲದ ಜನರು 
ಪ್ರಾರ್ಥನೆಯಲ್ಲಿ ಮಗ್ನರಾಗಿದ್ದರು. ಪ್ರಾರ್ಥನೆ ಮುಗಿದ ಮೇಲೆ ಎಲ್ಲರೂ ಹೊರಗೆ 
ಬಂದು ನೋಡುತ್ತಾರೆ. ಚರ್ಚ್‌ನ ಇಡೀ ಗೋಪುರ ಕೆಳಗೆ ಕುಸಿದುಬಿದ್ದಿದೆ. ಅಷ್ಟೇ 


9 ನ್ಗ 1 — 
ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಿವರ್ತನೆ /೧೧೩ 


ಅಲ್ಲ ಇಡೀ ಕಟ್ಟಡ ೫ ಅಡಿ ಪಕ್ಕಕ್ಕೆ ಸರಿದು ನಿಂತಿತ್ತು. ಗೋಡೆಗಳ ತುಂಬಾ ಬಿರುಕುಗಳು, 
ಕಟ್ಟಡ ಮಾತ್ರ ಅಚಲವಾಗಿ ನಿಂತೇ ಇತ್ತು. ಕಟ್ಟಡ ಕುಸಿದು ಬಿದ್ದಿದ್ದರೆ ನೂರಾರು 
ಜನರು ಚರ್ಚ್‌ ಒಳಗೆಯೆ ಪ್ರಾಣ ಕಳೆದುಹಳ್ಳುತ್ತಿದ್ದರು. ನಗರದಲ್ಲಿ ಬಹುತೇಕ 
ಮನೆಗಳು ಉರುಳಿ ಬಿದ್ದಿದ್ದವು. ಈ ಚರ್ಚ್‌ನ್ನು ಮತ್ತೆ ನಿರ್ಮಿಸಲಾಗಿ ಇಂದಿಗೂ 
ಇದು ಕೆಜಿಎಫ್‌ನಲ್ಲಿ ಪ್ಯಾರಿಸ್‌ ಕ್ಯಾಥೊಲಿಕ್‌ ಚರ್ಚ್‌ ಎಂದೇ ಪ್ರಸಿದ್ಧಿ. 

ಗಣಿಗಳು ಪ್ರಾರಂಭವಾದ ಕಾಲದಲ್ಲಿ ಬ್ರಿಟಿಷ್‌ ಅಧಿಕಾರಿಗಳ ಸಹಾಯಕ್ಕಾಗಿ ಗೋವಾ, 
ಕೇರಳ ಮತ್ತಿತರ ಪ್ರದೇಶಗಳಿಂದ ಸುಮಾರು ೧೫೦೦ ಕುಟುಂಬಗಳು ಕೆಜಿಎಫ್‌ 
ಪ್ರದೇಶಕ್ಕೆ ಬಂದು ನೆಲೆಸಿದ್ದವು. ಇವರು ಆಂಗ್ಲರ ಮೈಬಣ್ಣವನ್ನಷ್ಟೆ ಹೋಲದೆ, ಅವರ 
ಸಂಸ್ಕೃತಿಯನ್ನೂ ಧರ್ಮವನ್ನೂ ಅನುಸರಿಸುತ್ತಿದ್ದರಿಂದ ಇವರಿಗೆ ಸಹಜವಾಗಿಯೇ 
ಗಣಿ ಉದ್ದಿಮೆಯಲ್ಲಿ ಉದ್ಯೋಗ. ಶಿಕ್ಷಣ, ಇನ್ನಿತರ ಸೌಲಭ್ಯಗಳು ದೊರೆತವು. ಇವರಿಗಾಗಿ 
ಪ್ರತ್ಯೇಕವಾದ ಕಾಲೋನಿಗಳು ತಲೆ ಎತ್ತಿದವು. ಕೆಜಿಎಫ್‌ನಲ್ಲಿ ಕ್ರಿಸ್‌ಮಸ್‌ ಹಬ್ಬಗಳು 
ವಿಜೃಂಭಣೆಯಿಂದ ನಡೆಯಲು ಆಂಗ್ಲೋ-ಇಂಡಿಯನ್ನರು ಮುಖ್ಯ ಕಾರಣರಾಗಿದ್ದರು. 
ಕೆಜಿಎಫ್‌ ನಗರ ಪ್ರತಿ ವರ್ಷವೂ ಕ್ರಿಸ್‌ಮಸ್‌ ಹಬ್ಬಕ್ಕಾಗಿ ಒಂದು ತಿಂಗಳು ಮುಂಚೆಯೆ 


ಎಫ್ಟ 
ಮ ಐ ಸ್‌ ಬಂ ಇಷ್ಟ ೧ 
೧೧೪ / ಸುವರ್ಣ ಕಥನ 


ಅಣಿಯಾಗುತ್ತಿದ್ದು, ಎಲ್ಲ ಕಡೆಯಿಂದಲೂ ಅವರ ಬಂಧು ಬಾಂಧವರು ಆಗಮಿಸುತ್ತಿ 
ದ್ದರು. ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸಂಗೀತ ಗಾಯನಗಳು ನಡೆಯುತ್ತಿದ್ದವು. 
ಮನರಂಜನಾ ಕೂಟಗಳು, ಕೇಕ್‌ ಪ್ರದರ್ಶನ, ಆಟೋಟ ಸ್ಪರ್ಧೆಗಳು ಯಥೇಚ್ಛ ವಾಗಿ 
ನಡೆಯುತ್ತಿದ್ದವು. ಇಡೀ ಕೆಜಿಎಫ್‌ ಕ್ರಿಸ್‌ಮಸ್‌ ಸಮಯದಲ್ಲಿ ರಂಗುರಂಗಾಗಿ 
ಸಂಭ್ರಮಿಸುತ್ತಿತ್ತು. 

ಕ್ರಿಸ್‌ಮಸ್‌ ವೈಭವದಂತೆಯೇ ಅವರ ಬದುಕೂ ಸಾಗುತ್ತಿತ್ತು. ಅವರ ಮಕ್ಕಳು 
ವಿದೇಶಗಳಲ್ಲಿ ರಜನ ಶಿಕ್ಷಣ ಪಡೆದು ಇಂಗ್ಲೆಂಡ್‌, ಅಷ್ಟೇಲಿಯಾ ಸಕ್‌ 
ಮುಂತಾದ ದೇಶಗಳಿಗೆ ನೌಕರಿ ಹುಡುಕುತ್ತ ವಲಸೆ ಹೋದರು. ಬಿಟಿಷರಂತೆ ಐಷಾರಾಮಿ 
ಜೀವನ ನಡೆಸುತ್ತಿದ್ದ ಆಂಗ್ಲೋ-ಇಂಡಿಯನ್ನರು ಸ್ವಾತಂತ್ರ್ಯಾನ೦ತರ ಕಳೆಗುಂದಿದರು. 
ಅಧಿಕಾರ ಹಸ್ತಾಂತರವಾದ ಮೇಲೆ ಅವರಿಗೆ ದೊರಕುತ್ತಿದ್ದ ಸೌಲತ್ತುಗಳು ದೊರಕದೇ 
ಹಿಂದಿದ್ದ ಪ್ರಾಧಾನ್ಯ ಇಲ್ಲದಂತಾಯಿತು. ಚಿನ್ನದ ಗಣಿಗಳ ಮೇಲಿದ್ದ ಬಿಗಿ ಮುಷ್ಟಿ 
ತಪುತ್ತಿದ್ದಂತೆ ಬಿಳಿಯರು ಕ್ರಮೇಣ ಕೆಜಿಎಫ್‌ ತೊರೆದರು. ಹಲವು ಕುಟುಂಬಗಳು 
ಇಂಗ್ಲೆಂಡ್‌ಗೆ ಹಿಂದಿರುಗಿದವು. ಆಂಗ್ಲೋ-ಇಂಡಿಯನ್ನರು ಕೆಲವರು ಬ್ರಿಟಿಷರನ್ನು 
ಹಿಂಬಾಲಿಸಿದರು. 

ಇಂಗ್ಲೆಂಡ್‌, ಆಷ್ಟೇಲಿಯಾಗಳಲ್ಲೂ ಆಂಗ್ಲೋ-ಇಂಡಿಯನ್ನರನ್ನು ಸಂಪೂರ್ಣವಾಗಿ 
ಸ್ವೀಕರಿಸಲಿಲ್ಲ. ಭ ನಾರತದಲ್ಲೂ ಇವರನ್ನು ಒಪ್ಪಿಕೊಳ್ಳಲಿಲ್ಲ. ಬ್ರಿಟಿಷ್‌ ರಾಜ್ಯಾಡಳಿತದ 
ಜೊತೆಗೆ ತಮ್ಮನ್ನು ಗುರುತಿಸಿಕೊಂಡಿದ್ದ ಇವರು ಸ್ವಾತಂತ್ರ್ಯದ ನಂತರ ಒಂದು 
ರೀತಿಯಲ್ಲಿ ಅನಾಥರಾದರು. ಕೆಜಿಎಫ್‌ನ ಆಂಗ್ಲೋ-ಇಂಡಿಯನ್ನರ ಪ್ರತಿಷ್ಠಿತ ಕಾಲೋನಿ 
ಇಂದು ಮಾಮೂಲಿ ಹಿಂದೂ ಕಾಲೋನಿಯಾಗಿದೆ. ಬಹುತೇಕ ಎಲ್ಲರೂ ಆರ್ಥಿಕ 
ಸಂಕಷ್ಟದಲ್ಲಿದ್ದಾರೆ. ಕೆಲವು ಕುಟುಂಬಗಳಿಗೆ ಮಕ್ಕಳು ಕಳುಹಿಸುವ ಒ೦ದಷ್ಟು ಹಣವೇ 
ಆಧಾರ. ವಯಸ್ಸಾದವರ ಸ್ಥಿತಿಯಂತೂ ಇನ್ನೂ ಶೋಚನೀಯ. ಅವರು ಧರಿಸುವ 
ಬಟ್ಟೆ, ಆಡುವ ಮಾತು ಮತ್ತು ಅವರ ವರ್ತನೆಯಲ್ಲಿ ಬದಲಾವಣೆಗಳೇನೂ 
ಕಾಣಿಸದಿದ್ದರೂ ಅವರ ಮನೆಗಳನ್ನು ನೋಡಿದಾಗ ನಿಜವಾಗಿಯೂ ಅವರು ತೀರ 
ಸಂಕಷ್ಟದಲ್ಲಿರುವುದು ಕಾಣಿಸುತ್ತದೆ. ಗಂಡು ಮಕ್ಕಳು ಮದುವೆಯಾದ ಮೇಲೆ 
ಹೆತ್ತವರೊಂದಿಗೆ ಆರ್ಥಿಕ ಸಂಬಂಧವನ್ನು ಕಡಿದುಕೊಳ್ಳುವ ಪರಿಪಾಠವಿದ್ದು ಇದರಿಂದ 
ಬಹಳಷ್ಟು ಕುಟುಂಬಗಳು ನೆರವಿಲ್ಲದಂತಾಗಿವೆ. 

ದೂರದ ಊರುಗಳಲ್ಲಿ ನೆಲೆಸಿರುವ ಹೆಣ್ಣು ಮಕ್ಕಳು ಕಳುಹಿಸುವ ಹಣದಿಂದಲೋ, 
ಬ್ಯಾಂಕ್‌ನಲ್ಲಿ ಕೂಡಿಟ್ಟ ಹಣದಿಂದ ದೊರಕುವ ಅಲ್ಪ ಮೊತ್ತದ ಬಡ್ಡಿಯಿಂದಲೋ 
ಚು) ಇಂತರ್‌ ವೃದ್ಧರು ತಮ್ಮ ಸಂಧ್ಯಾಕಾಲವನ್ನು ನೂಕುತ್ತಿದ್ದಾರೆ. ಹಬ್ಬಗಳಲ್ಲಿ 
ನೃತ್ಯ ಕೂಟಗಳಲ್ಲಿ ಕೇಕೆ, ಕುಣಿತಗಳಿಂಯ ಮೈ ಮರೆಯುತ್ತಿದ್ದ ಯುವ ಹ 
4: ಬಹಳ ಅಪರೂಪ. ಇದಕ್ಕೆ Rha ಚರ್ಚ್‌ಗೆ, 'ಮಾರುಕಟ್ಟಿಗೆ ವೈದ್ಯ 


ಸಾಂಸ 


ಕೆ ಕ ಮತ್ತು ಸಾಮಾಜಿಕ ಪರಿವರ್ತನೆ / ೧೧೫ 


Go 


ಹತ್ತಿರಕ್ಕೆ ಮತ್ತು ಸಂಜೆ ವಾಕಿಂಗ್‌ಗೆ ಬರುವವರಲ್ಲಿ ವಯಸ್ಸಾದ ವೃದ್ಧರೆ ಹೆಚ್ಚು. 
ಕೆಲವರಿಗೆ ಸ್ವಂತ ಮನೆಗಳಿದ್ದು ಒ೦ದಷ್ಟು ಭಾಗವನ್ನು ಬಾಡಿಗೆಗೆ ಕೊಟ್ಟಿದ್ದಾರೆ. ಉತ್ತಮ 
ಸ್ಥಿತಿಯಲ್ಲಿದ್ದಾಗ ಮತಾಂತರ . ಹೊಂದಿದ್ದ ಭಾರತೀಯ ಕ್ರೈಸ್ತರನ್ನು ಮದುವೆಯಾಗಲು 
ಹಿಂದೇಟು ಹಾಕುತ್ತಿದ್ದ ಆಂಗ್ಲೋ-ಇಂಡಿಯನ್ನ ರಿಗೆ ಡು ನೆರವಾಗುತಿರುವವರು 
ಇದೇ ಭಾರತೀಯ. ಕ ಸರು. 

ಬಿಟಿಷರ ಕಾಲದ ರಾಬರ್ಟ್‌ಸನ್‌ಪೇಟೆ ಮಾರುಕಟ್ಟೆಯಲ್ಲಿ ಎರಡು ಭಾಗಗಳಿದ್ದು 
ಒಂದು ಭಾಗದಲ್ಲಿ ವಿಶಾಲ ರಸ್ತೆಗಳು ಮತ್ತು ಸ್ವಚ್ಛ ವಾಗಿ ಸುಂದರಗೊಳಿಸಿದ್ದ 
ಅಂಗಡಿಗಳಲ್ಲಿ ಎಲ್ಲಾ ರೀತಿಯ ಪದಾರ್ಥಗಳು, ತರಕಾರಿಗಳನ್ನು ಮಾರಲಾಗುತ್ತಿತ್ತು. 
ಇಲ್ಲಿಗೆ ಬ್ರಿಟಿಷರು, ಹಣವಂತರು, ಗುತ್ತಿಗೆದಾರರು ಮತ್ತು ಮಾರ್ವಾಡಿ ಜನರು ಬರುತ್ತಿದ್ದರು. 
ಹಿ೦ದಿನ ಇನ್ನೊಂದು ಭಾಗದಲ್ಲಿದ್ದ ಇಕ್ಕಟ್ಟಾದ ಭಾಗದಲ್ಲಿ ಕೊಳೆತುಹೋದ ತರಕಾರಿ, 
ಗುಜರಿ ಬಟ್ಟೆಗಳು, ಕಲಬೆರಕೆ ವಸ್ತುಗಳನ್ನು ಕಾರ್ಮಿಕರಿಗೂ ಮತ್ತು ಬಡವರಿಗಾಗಿ 
ಮಾರಲಾಗುತ್ತಿತ್ತು. ಇದರ ಸುತ್ತಲೂ ಗಬ್ಬು ವಾಸನೆ ನಾರುತ್ತಿತ್ತು. ಗಣಿಗಳು ಬೆಳೆದಂತೆ 
ಸುತ್ತಮುತ್ತಲಿನ ಹಳ್ಳಿಗಳ ಆರ್ಥಿಕತೆಯೂ ಸ್ವಲ್ಪಮಟ್ಟಗೆ ಬೆಳೆಯುತ್ತಾ ಹೋಯಿತು. 
ರೈತರು ಬೆಳೆದ ತರಕಾರಿ, ದವಸ ಧಾನ್ಯಗಳಿಗೆ ಒಳ್ಳೆ ಬೆಲೆ ದೊರಕುತ್ತಿತ್ತು. ಕೆಜಿಎಫ್‌ಗೆ 
೧೦ ಕಿ.ಮೀ. ದೂರದಲ್ಲಿ ಬೆ೦ಗಳೂರು-ಮದ್ರಾಸ್‌ ರೈಲು ರಸ್ತೆಯ ಮೇಲಿದ್ದ 
ಬಂಗಾರಪೇಟೆ ಜಂಕ್ಷನ್‌ ಪಟ್ಟಣವಾಗಿ ಬೆಳೆಯಿತು. 

ಮಡಗಾಸ್ಕರ್‌ನಿಂದ ಕೆಜಿಎಫ್‌ ತಲುಪಿದ ಗುಲ್‌ಮೊಹರ್‌: ಮೇ ತಿಂಗಳು ಬಂತೆಂದರೆ 
ಸಾಲುಸಾಲು ಗುಲ್‌ಮೊಹರ್‌ ಮರಗಳ ಮೈಯೆಲ್ಲ ಒಂದು ಎಲೆಯೂ ಇಲ್ಲದೆ ಬರೀ 
ಹೂವುಗಳು ತುಂಬಿ ಕೆಂಪಾಗಿ ಕಂಗೊಳಿಸುತ್ತಿರುತ್ತವೆ. ಅದಕ್ಕಾಗಿಯೆ ಈ ಮರಗಳು 
"ಮೇ ಫ್ಲವರ್‌” ಎಂಬ ಹೆಸರನ್ನು ಪಡೆದಿವೆ. ಈ ಅಂದವಾದ ಮರಗಳು ಸಾವಿರಾರು 
ಕೆ. ಮೀ.ದೂರದ ಮಡಗಾಸ್ಕರ್‌ ದ್ವೀಪದಿಂದ ಕೆಜಿಎಫ್‌ಗೆ ನಡೆದು ಬಂದಿವೆ. ಗಣಿಗಳು 
ಪ್ರಾರಂಭವಾದ ದಿನಗಳಲ್ಲಿ ಜಾನ್‌ ಟೇಲರ್‌ ಅವರು ಬ್ರಿಟನ್‌ ಮತ್ತು ಯುರೋಪ್‌ 
ದೇಶಗಳಿಂದ ಅನೇಕ ಅಧಿಕಾರಿಗಳನ್ನು ಕರೆದು ತರುವ ವ್ಯವಸ್ಥೆಯಲ್ಲಿ ತೊಡಗಿದ್ದರು. 
ಈ ಅಧಿಕಾರಿಗಳು ಇಂಗ್ಲೆಂಡಿಗೆ ಹಡಗಿನಲ್ಲಿ ಹೋಗಿ ಬರುವಾಗ ಆಫ್ರಿಕಾದ 
ಗುಡ್‌ಹೋಪ್‌ ಭೂಶಿರ ದಾಟಿ ಭಾರತಕ್ಕೆ ಬರಬೇಕಿತ್ತು. ಆದರೆ ಒಂದು ಸಲ 
ಬಿರುಗಾಳಿಯ ದೆಸೆಯಿಂದ ಹಡಗು ಮಡಗಾಸ್ಕರ್‌ ದ್ವೀಪದ ಹತ್ತಿರಕ್ಕೆ ಹೋಗಿ 
ನಿಂತುಬಿಟ್ಟಿತು. ಹಲವು ದಿನಗಳ ಕಾಲ ಅಧಿಕಾರಿಗಳು ಅಲ್ಲಿಯೆ ಉಳಿದುಕೊಳ್ಳಬೇಕಾಗಿ 
ಬಂದಾಗ ಅವರು ಕಾಲ ಕಳೆಯಲು ಹಡಗಿನಿಂದ ಇಳಿದು ದ್ವೀಪದಲ್ಲಿ ಸುತ್ತಿಬರಲು 
ಹೋದರು. ಆಗ ಮೇ ತಿ೦ಗಳ ಕಾಲವಾದರಿಂದ cE ಮರಗಳು 
ಹೂವುಗಳಿಂದ ತುಂಬಿಕೊಂಡು ಸಂಭ್ರಮದಿಂದ ಕಂಗೊಳಿಸುತ್ತದ್ದವು. ಈ ಮರಗಳ 
ಅಂದವನ್ನು ಕಂಡು ಬೆರಗಾದ ಅಧಿಕಾರಿಗಳು ಅಲ್ಲಿನ ಜನರನ್ನು ಕಾಡಿ ಬೇಡಿ ಅದರ 


೧೧೬ / ಸುವರ್ಣ ಕಥನ 


ಮಡಗಾಸ್ಕರ್‌ ದ್ವೀಪದಿಂದ ಬ್ರಿಟಿಷರು ಕೆಜಿಎಫ್‌ಗೆ ತಂದ ಗುಲ್‌ಮೊಹರ್‌ ಮರಗಳು 


ಬೀಜಗಳನ್ನು ತಂದು ಕೆಜಿಎಫ್‌ ಬ೦ಗಲೆಗಳ ಸುತ್ತಲು ನೆಟ್ಟರು. ಅನಂತರ ನಗರದ 
ರಸೆಗಳ ಇಕ್ಕೆಲಗಳಲ್ಲಿ ಬೆಳೆಸುವಂತೆ ಮಾಡಿದರು. ಈ ಮರಗಳು ಇಲ್ಲಿಂದ ಕೋಲಾರ 
ಜಿಲೆ ಅನಂತರ ಮೈಸೂರು ರಾಜ್ಯ ಕೊನೆಗೆ ದೇ ಶವನ್ನೆ ype ಎನ್ನಲಾಗಿದೆ. 

ಜಂಖಾನಾ ಫಟ್ಬಾಲ್‌ ಮೆ ಮೈದಾನ: ಒಂದು ಕಾ ಇಲದಲ್ಲಿ ಕೆಜಿ ಎಫ್‌ನಲ್ಲಿದ್ದಷ್ಟು ಫುಟ್ಬಾಲ್‌ 
ಮೈದಾನಗಳು ದೇಶದಲ್ಲಿ ಎಲ್ಲಿಯೂ ಇರಲಿಲ್ಲ ಎ೦ದು ತಿಳಿದುಬರುತ್ತದೆ. ಸುಮಾರು 
೧೦೦ ಫುಟ್ಬಾಲ್‌ ಮೈದಾನಗಳಿದ್ದವು ಎನ್ನಲಾಗಿದೆ. ಗಣಿಗಳು ಉನ್ನತ ಸ್ಥಿತಿಯಲ್ಲಿದ್ದಾಗ 

ಬಿ.ಜಿ.ಎಂ.ಎಲ್‌.ನ ಜಂಖಾನ ಮೈದಾನ ಅತಿ ವಿಜ ಂಭಣೆಯಿಂದ ಮೆರೆಯುತ್ತಿತ್ತು 
ಈ ಮೈದಾನಕ್ಕೆ ಭಾರತ ಫುಟ್ಸ್ಲಾಲ್‌ ಫೆಡರೇಶನ್‌ನಿಂದ ಮಾನ್ಯತೆ ಸಿಕ್ಕಿತ್ತು. ಪ್ರತಿ 
ವರ್ಷ ಇಲ್ಲಿ ರಾಷ್ಟಮಟ್ಟದ ಫುಟ್ಬಾಲ್‌ ಅವ್ಯನತಃ ನಡೆಯುತ್ತಿದ್ದವು. ಇಲ್ಲಿ 
ನಡೆಯುತ್ತಿದ್ದ ಟೂರ್ನಿಯಲ್ಲಿ ರಾಷ್ಟದ ಪ್ರ ಹ್ಲಿತ ಅಸ್ಸ ನದ ಮೋಹನ್‌ಬಗಾನ್‌, 


ಲ 


ಮೊಹಮ್ಮಡನ್‌ ಸ್ಫೋ ರ್ರ್‌ ಐಎಎಫ್‌. ಐ.ಐ.ಎಮ್‌., ಐ.ಟಿ.ಐ. ಎಚ್‌.ಎಂ.ಟಿ. 


“Se 


ಮುಂತಾ ರ್ಜ ತಂಡಗಳು ಭಾಗವಹಿಸುತ್ತಿದ್ದವು. ಕೆಜಿಎ ಫ್‌ನಲ್ಲಿ ಫುಟ್ಲಾಲ್‌ನ ವ್ಯಾಮೋಹ 
ಬಹಳವಾಗಿತ್ತು. ಪಂದ್ಯಗಳನ್ನು ಉಸು ಸವಾರಿಯನ್ನು ಬಿ.ಜಿ.ಎಂ. ಎಲ್‌. ಆಡಳಿತ 
ವರ್ಗವೇ ವಹಿಸಿಕೊಳ್ಳುತ್ತಿತ್ತು ರಾಷ್ಟ್ರಮಟ್ಟದ ಪಂದ್ಯಗಳ ಜೊತೆಗೆ ಅನೇಕ ರಾಜ ಮಟ್ಟದ 
ಪಂದ್ಯಗಳೂ ಕೆಜಿಎಫ್‌ನಲ್ಲಿ ನಿರಂತರವಾಗಿ ನಡೆಯುತ್ತಲೇ ಇರುತ್ತಿದ್ದವು. ಜಂಖಾನಾ 


ಮೈದಾನದಲ್ಲಿ ರಾಷ್ಟ್ರಮಟ್ಟದ ಸ್ಕೌಟ್ಸ್‌ ಮತ್ತು ಗೈಡ್‌ನ ಜಂಬೂರಿ ಮತ್ತು ಬಿ ಜಿ.ಎಂ.ಎಲ್‌.ನ 


56, 


ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಿವರ್ತನೆ /೧೧೭ 


ಶತಮಾನೋತ್ಸವದ ಆಚರಣೆಯನ್ನು ೧೯೮೦ರಲ್ಲಿ ನಡೆಸಲಾಗಿತ್ತು. ಪ್ರಧಾನಮಂತ್ರಿ 
ಶ್ರೀಮತಿ ಇಂದಿರಾಗಾಂಧಿ ಮತ್ತು ಇನ್ನೂ ಅನೇಕ ಗಣ್ಯರು ಈ ಶತಮಾನೋತ್ತವದಲ್ಲಿ 
ಪಾಲ್ಗೊಂಡಿದ್ದರು. 

ವಿದ್ಯಾದಾನಿಗಳು ಮತ್ತು ವಿದ್ದಾ ಮಂದಿರಗಳು: ೧೮೯೨-೯೫ರ ಮಧ್ಯೆ ರೆವರೆಂಡ್‌ 

ಫಾದರ್‌ ಪ್ರೆಸ್ತಿಯನ್‌ ಜಾರ ಚರ್ಚ್‌ ಜೊತೆಗೆ ಸೆಂಟ್‌ ಸೆಬಾಸ್ಟಿಯನ್‌ ಮತ್ತು 
ಸೆಂಟ್‌ ಆಂಟನಿ ಪ್ರಾಥಮಿಕ ಶಾಲೆಗಳನ್ನು ಸ್ಥಾಪಿಸಿದರು. ೧೯೦೨ರಲ್ಲಿ ಪ್ರೊಟೆಸ್ಟೆಂಟ್‌ 
ಮಿಷನರಿಯವರು ಮೆಥೋಡಿಸ್ಟ್‌ ಶಾಲೆಯನ್ನು "ಸ್ಥಾಪಿಸಿದರು. ೧೯೧೪ರಲ್ಲಿ ರಾಬರ್ಟ್‌ 
ಸನ್‌ಪೇಟೆಯಲ್ಲಿ ಡಿ.ಸಿ. ದ ಪ್ರಾಥಮಿಕ ಹ ಪ್ರಾರಂಭವಾಗಿತ್ತು. ಹ ಶಾಲೆಯನ್ನು 
ರೆವರೆಂಡ್‌ ಫಾದರ್‌ ಪೆ ತ್ರುಸ್ಸಿಯನ್‌ ಮತ್ತು ಬ್ರಿಟಿಷ್‌ ಪೊಲೀಸ್‌ ಅಧಿಕಾರಿ ಎಂ. ಪ್ರಚರ್‌ 
ಸ್ಥಾಪಿಸಿದರು. ಕೆಜಿಎಫ್‌ನಲ್ಲಿ ಮೊದಲ. ಬಾರಿಗೆ ಇದೇ ಶಾಲೆಯಲ್ಲಿ ಸರ್‌. ಬ್ರಾಡನ್‌ 
ಪೊವೆಲ್‌ ಸೆ ಸ್ಕೌಟ್‌ ಪ್ರಾರಂಭಿಸಿ ಅದನ್ನು “ಫರ್ಸ್ಟ್‌ ರಾಬರ್ಟ್‌ಸನ್‌ಪೇಟ್‌ ಟ್ರೂಪ್‌ 
ಎ೦ದು ಹೆಸರಿಸಲಾಗಿತ್ತು. ೧೯೧೯ರಲ್ಲಿ ಮಧುರೈ ಪಿಳ್ಳೈ ರಾಬರ್ಟ್‌ಸನ್‌ಪೇಟೆಯಲ್ಲಿ 
ಡಿ.ಸಿ.ಎ೦. ಮತ್ತು ನಂಪರ್‌ಮಾಳ್‌ ಪ್ರಾಥಮಿಕ ಶಾಲೆಗಳನ್ನು ಸ್ಥಾಪಿಸಿದರು. ೧೯೨೬ರಲ್ಲಿ 
ಇದು ಮಾಧ್ಯಮಿಕ ಶಾಲೆಯಾಗಿ ಇದರಲ್ಲಿ ೩೨೦ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ 
ಮಾಡುತ್ತಿದ್ದರು. ೧೯೨೪ರಲ್ಲಿ ಪ್ರಾರಂಭವಾದ ಸೆಂಟ್‌ ಮೇರಿಸ್‌ ಪ್ರಾಥಮಿಕ ಶಾಲೆ 
೧೯೪೪ರಲ್ಲಿ ಫ್ರೌಡಶಾಲೆ ಆಯಿತು. ಮೈಸೂರು ಸರಕಾರ ೧೯೧೦ರಲ್ಲಿ ಸರಕಾರಿ 
ಪ್ರೈಮರಿ ಶಾಲೆಯನ್ನು, ೧೯೩೬ರಲ್ಲಿ ಸ್ಯಾನಿಟರಿಬೋರ್ಡ್‌ ಬಾಯ್ಬ್‌ ಪ್ರೌಢಶಾಲೆ 
ರಾಬರ್ಟ್‌ಸನ್‌ಪೇಟೆಯಲ್ಲಿ ಸ್ಥಾಪಿಸಿತ್ತು. ೧೯೦೬ರಲ್ಲಿ ಚಾಂಪಿಯನ್‌ ರೀಫ್ಸ್‌ ಬಳಿ 
ಚಲ್ಲಪ್ಪ ಪ್ರಾಥಮಿಕ ಶಾಲೆಯನ್ನು ಸ್ಥಾಪನೆ ಮಾಡಲಾಯಿತು. ೧೯೧೭ರಲ್ಲಿ 
ಮಾರಿಕುಪಂನಲ್ಲಿ ಬೌದ್ಧರ ಸಂಘ ಪ್ರಾಥಮಿಕ ಶಾಲೆಯನ್ನು ಸ್ಥಾಪಿಸಿತು. ೧೯೩೬ರವರೆಗೂ 
ಕೆಜಿಎಫ್‌ ನಲ್ಲಿ ಪ್ರಾಥಮಿಕ ಶಾಲೆಗಳು ಅಂದರೆ ೬ನೇ ತರಗತಿಯವರೆಗೆ ಮಾತ್ರ ಇದ್ದವು. 
ಹೈಸ್ಕೂಲ್‌ಗೆ ಹೋಗಬೇಕೆಂದರೆ ಬಂಗಾರಪೇಟೆ, ಕೋಲಾರ ಅಥವಾ ಬೆಂಗಳೂರಿಗೆ 
ಹೋಗಬೇಕಾಗಿತ್ತು. 

ಚಲ್ಲಪ್ಪನ ವಿದ್ಯಾದೇಗುಲ: ಮಾರಕುಪ್ಪಂ ಹತ್ತಿರ ಇರುವ ಚಲ್ಲಪ್ಪ ಶಾಲೆಗೆ ೧೦೦ 
ವರ್ಷಗಳು ರಾ ಸಾ ಶಾಲೆಯಲ್ಲಿ ವಿದ್ಯೆ ಪಡೆದ ಅನೇಕ ವಿದ್ಯಾರ್ಥಿಗಳು 
ಐ.ಎ.ಎಸ್‌., ಐ.ಎಸ್‌.ಎಸ್‌., ಐ.ಪಿ.ಎಸ್‌. ಮತ್ತು ಪಖ್ಯಾತ ವಿಜ್ಞಾನಿ, ತಂತಜರಾಗಿದ್ದಾರೆ. 
ಆದರೆ ಈ ಶಾಲೆಯನ್ನು ಸ್ಥಾಪಿಸಿದ ಚಲ್ಲಪ್ಪನು ಮಾತ್ರ. ಅನಕ್ಷರಸ್ಥ, ಹೆಬ್ಬೆಟ್ಟು ಒತ್ತುತ್ತಿದ್ದ 
ಒಬ್ಲ ಸಾಧಾರಣ ಕೂಲಿ. ಕಾರ್ಮಿಕನಾಗಿದ್ದ ಜಾನ್‌ ಟೇಲರ್‌ ಹತ್ತಿರ ಗುತ್ತಿಗೆದಾರನಾಗಿ 
ಬಡ್ತಿ ಪಡೆದ ಚಲ್ಲಪ್ಪ ತಮಿಳು ನಾಡಿನಿಂದ ಸಾವಿರಾರು ಜನರನ್ನು ಗಣಿಗಳಲ್ಲಿ ಕೆಲಸ 
ಮಾಡಲು ಕರೆದು ತ೦ದಿದ್ದು ಅವರ ಮಕ್ಕಳಿಗೆ ಶಾಲೆ ಇರಲಿಲ್ಲ. ಸ್ಥಳೀಯ ಹಿಂದೂಗಳು 
ತಮ್ಮ ಮಕ್ಕಳಿಗಾಗಿ ಮನೆಗಳಲ್ಲೇ ಪಾಠಶಾಲೆಗಳನ್ನು ಹೊಂದಿದ್ದು ಬ್ರಿಟಿಷರು ನಡೆಸುತ್ತಿದ್ದ 


೧೧೮ / ಸುವರ್ಣ ಕಥನ 


ಶಾಲೆಗಳಲ್ಲಿ ಸ್ಥಳಿಯರಿಗೆ ಪ್ರವೇಶವಿರಲಿಲ್ಲ. ಜಾನ್‌ ಟೇಲರ್‌ರಿಂದ ಅನುಮತಿ ಪಡೆದ 
ಚಲ್ಲಪ್ಪ ತಮ್ಮ "ಮನೆಯ ಪಕ್ಕದ ವಿಶಾಲ ಮೈ ದಾನದಲ್ಲಿಯೇ ಮೊದಲಿಗೆ ಶಾಲೆಯನ್ನು 
ಪಾರಂಭಿಸಿದರು. ಒಂದು ಕಾಲಕ್ಕೆ ಈ ಶಾಲೆಯಲ್ಲಿ ೨೦೦೦ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು 
ವಿದ್ಯಾಭ್ಯಾಸ ಮಾಡುತ್ತಿದ್ದರು. ಬ್ರಿಟಿಷ್‌ ಮತ್ತು ಅಂಗ್ಲೋ_ಇಂಡಿಯನ್‌ ಅಧ್ಯಾಪಕರನ್ನು 
ನೇಮಿಸಿದ್ದ ಈ ಶಾಲೆಯ ವಿದ್ಯಾ ಸ ಕೆಜಿಎಫ್‌ ನ ಯಾವುದೇ ಕ್ರಿಶ್ಚಿಯನ್‌ ಶಾಲೆಯ 
ವಿದ್ಯಾಭ್ಯಾಸದ ಗುಣಮಟ್ಟಕ್ಕೆ ತಟದ ಚಲ್ಲಪ್ಪನ ನಿಧನದ ನಂತರ ಈ 
ಶಾಲೆಯ ಆಡಳಿತವನ್ನು ಬಿ.ಜಿ.ಎಂ.ಎಲ್‌ ವಹಿಸಿಕೊಂಡಿತು. 


ಶಾಲೆಯ ಮುಂದೆ ಆಡುತ್ತಿರುವ ಮಕ್ಕಳು ಮತ್ತು ಹಿಂದೆ ಗಣಿತ್ಯಾಜ್ಯ ಗುಡ್ಡಗಳು 


ಉರಿಗಾಂನಲ್ಲಿದ್ದ ಕೆಜಿಎಫ್‌ ಕಾನ್ವೆಂಟ್‌ ಶಾಲೆಯಲ್ಲಿ ಬ್ರಿಟಿಷರು ಮತ್ತು ಆಂಗ್ಲೋ- 
ಇಂಡಿಯನ್ನರ ಮಕ್ಕಳನ್ನು ಮಾತ್ರ ಸೇರಿಸಿಕೊಳ್ಳಲಾಗುತ್ತಿತ್ತು ಚಾಂಪಿಯನ್‌ ರೀಫ್ಟ್‌ನಲ್ಲಿದ್ದ 
ಸೆಂಟ್‌ ವಾ... ಕಾನ್ಹೆಂಟ್‌ ಶಾಲೆಯಲ್ಲಿ ಯುರೋಪ್‌ ಮತ್ತು ಇತರರ ಮಕ್ಕಳಿಗೆ 
ಬೇರೆ ಬೇರೆ ವಿಭ ನಾಗಗಳಿದ್ದವು. ಅನಂತರ ಆಂಡ್ರಸನ್‌ಪೇಟೆಯಲ್ಲಿದ್ದ ಸೆಂಟ್‌ ಮೇರಿ 
ವ್ಹೆರ್ನಾಕ್ಯುಲರ್‌ 8 ಶಾಲೆಯಲ್ಲಿ, ರಾಬರ್ಟ್‌ಸನ್‌ಪೇಟೆಯ ಸರಕಾರಿ ಶಾಲೆ ಮತ್ತು ಹಲವು 
ಮಿಷನರಿ ಶಾಲೆಗಳಲ್ಲಿ ಸ್ಥಳೀಯರ ಮಕ್ಕಳನ್ನು ಸೇರಿಸಿ RE 
ಷರು ಮೊದಲಿಗೆ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಯೋಚಿಸಲಿಲ್ಲ. 
ತ ವರ್ಷಗಳ ಕಾಲ ಹೊರಗಿನಿಂದ ತೊ ತಮ್ಮ ಮಕ್ಕಳಿಗೆ ತಾವೇ ಅಕ್ಷರ 
ಕಲಿಸುತ್ತಿದ್ದರು, ಅಥವಾ ಅಧ್ಯಾಪಕರನ್ನು ನೇಮಿಸಿ ಮನೆ ತ ಕಲಿಸುತ್ತಿದ್ದರು. 
ಹೀಗೆ ಹೊರಗಿನವರನ್ನು ನೋಡಿದ ಮೇಲೆ ಸ್ಥಳೀಯರಿಗೂ ವಿದ್ಯೆಯ ಮಹತ್ವದ 
ಬಗ್ಗೆ ತಿಳಿಯಿತು. ಕಾರ್ಮಿಕರೆಲ್ಲ ಹೆಬ್ಬೆಟ್ಟಿನ ಮೂಲಕವೇ ವ್ಯವಹಾರ ನಡೆಸುತ್ತಿದ್ದು, 
ಇದು ೧೯೦೦ರವರೆಗೂ ಮುಂದುವರೆದಿತ್ತು ಅದೇ ವಷ ರ್ಷದಲ್ಲಿ ಮೊದಲು ಬಾರಿಗೆ 
ಹೊಸ ಬಡಾವಣೆ ರಾಬರ್ಟ್‌ಸನ್‌ಪೆ ಟೆಯಲ್ಲಿ ಕ್ರೈಸ್ತ ಸ್ಮ ಮಷನರಿ ಮತ್ತು ಸರಕಾರದಿಂದ 
ಒಂದೊಂದು ಶಾಲೆ ಪ್ರಾರಂಭಗೊಂಡಿತು. ಈ ತಾರೆಗಳಲ್ಲಿ ಬೋಧಿಸುತ್ತಿದ್ದ ಪುಸ್ತಕಗಳು 
ಮದ್ರಾಸ್‌ ನಲ್ಲಿ ಮುದಿತವಾಗುತ್ತಿದ್ದು ಅವುಗಳಲ್ಲಿ ಮೊದಲ ಮತ್ತು ಎರಡನೇ ವಿಶ್ವ 


ಸಾಂಸ್ಕೃ ತಿಕ ಮತ್ತು ಸಾಮಾಜಿಕ ಪರಿವರ್ತನೆ /೧೧೯ 


ಮಹಾಯುದ್ಧಗಳಲ್ಲಿ ಪಾಲ್ಗೊಂಡಿದ್ದ ಬ್ರಿಟಿಷರನ್ನೇ ನಾಯಕರಂತೆ ಬಿಂಬಿಸಲಾಗಿತು. 
ರಾಷ್ಟ್ರಗೀತೆ ಬ್ರಿಟಿಷ್‌ ದೇಶದ್ದೇ ಆಗಿತ್ತು ಇಡೀ ಭಾರತದಲ್ಲಿ ಸ್ವಾತಂತ್ರ ದ ಬಗ್ಗೆ 
ಹೋರಾಟಗಳು, ಸಂಘರ್ಷಗಳು ನಡೆಯುತ್ತಿದ್ದರೂ, ಕೆಜಿಎಫ್‌ನಲ್ಲಿ ಜಿ ಲಕ್ಷಣಗಳೇ 
ಕಾಣಿಸಲಿಲ್ಲ. ಕಾರಣ ಈ ಪ ಪ್ರಾಂತ್ಯದಲ್ಲಿ ಬ್ರಿಟಿಷರು ಸ್ಥಳೀಯರನ್ನು ಸಂಪೂರ್ಣವಾಗಿ 
ಹತೋಟಿಯಲ್ಲಿ ಇಟ್ಟಿದ್ದರು. ಯಾರಾದರೂ ಸ್ವಾತಂತ ದ ಹೋರಾಟಗಳಲ್ಲಿ ಪರೋಕ್ಷ 
ವಾಗಿ ಪಾಲ್ಗೊಂಡರೆ, ಅಕ್ಕಪಕ್ಕದ ಜನರೆ ಬ್ರಿಟಿಷರಿಗೆ ವಿಷಯ ತಲುಪಿ ಸಿಬಿಡುತ್ತಿದ್ದರು. 
ಈ ಕಾಲಿಂದ ಬ ಕಾರ್ಮಿಕರನ್ನು ಕೆಲಸದಿಂದ ವಜಾಗೊಳಿಸಿ, ಶಿಕ್ಷೆಯನ್ನು 
ನೀಡಲಾಗಿತ್ತು. 

೧೯೨೧ರ ಜನಗಣತಿಯ ಪ್ರಕಾರ ಕೆಜಿಎಫ್‌ ಜನಸಂಖ್ಯೆಯಲ್ಲಿ ಶೇಕಡ ೨೨.೮ 
ಮಕ್ಕಳು ೫ ರಿಂದ ೧೫ ವರ್ಷಗಳ ನಡುವಿನವರಾಗಿದ್ದರು. ಇವರಲ್ಲಿ ೧೩೭೦೦ ಮಕ್ಕಳು 
ಕಾರ್ಮಿಕರ ಮಕ್ಕಳಾಗಿದ್ದು ಅವರಲ್ಲಿ ಕೇವಲ ೪೦೦೦ ಮಕ್ಕಳು ಮಾತ್ರ ಗಣಿಗಳ ವ್ಯಾಪ್ತಿ 
ಮತ್ತು ಹತ? ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಪಡೆಯುತ್ತಿದ್ದರು. ಯುರೋಪಿಯನ್ನರ 
ಮಕ್ಕಳಿಗೆ ೪ ಪ್ರತ್ಯೇಕ ಶಾಲೆಗಳಿದ್ದು, ಉಳಿದವರ ಮಕ್ಕಳಿಗೆ ೪೭ ಶಾಲೆಗಳಿದ್ದವು. 
ಇವುಗಳಲ್ಲಿ ೧೨ ಸರಕಾರಿ, ೬ ಕಂಪೆನಿ, ೨೦ ಮಿಷನರಿ. ೪ ಖಾಸಗಿ/ಅನುದಾನಿತ 
ಮತ್ತು ೭ ಖಾಸಗಿ ಶಾಲೆಗಳಿದ್ದವು. ಗಂಡು ಮತ್ತು ಹೆಣ್ಣುಮಕ್ಕಳ ನಡುವೆ ೩೧ 
ಅನುಪಾತ ಇದ್ದರೆ, ಇವರಲ್ಲಿ ೩/೪ ಭಾಗದಷ್ಟು ತಮಿಳು ಮಾತನಾಡುವ ಮಕ್ಕಳಿದ್ದರು. 
ಇವರಲ್ಲಿ ಶೇಕಡ ೪೦ ಮಕ್ಕಳು ಆದಿದ್ರಾವಿಡ ಜನಾಂಗಕ್ಕೆ ಸೇರಿದವರಾಗಿದ್ದರು. 

ಶ್ರೀನಿವಾಸನ್‌ ಎಂಬವರು ತಮ್ಮ ವರದಿಯಲ್ಲಿ ಒಂದು ಕಡೆ ಹೀಗೆ ದಾಖಲಿಸಿದ್ದಾರೆ. 
"ಕ್ಯಾಂಪ್‌ ಮನೆಗಳ ಮುಂದೆ ಸಿಕ್ಕಿದ ಕೆಲವು ಮಕ್ಕಳ ಹೊಳೆಯುವ ಕಣ್ಣುಗಳು 
ನನ್ನನ್ನು ಆಕರ್ಷಿಸಿದ ಕಾರಣ, ನಾನು ಅವರ ಪೋಷಕರನ್ನು ಶಾಲೆ ಹತ್ತಿರದಲ್ಲಿದ್ದರೂ 
ಮಕ್ಕಳನ್ನು ಯಾಕೆ ಶಾಲೆಗೆ ಕಳುಹಿಸುತ್ತಿಲ್ಲ ಎಂದು ಪ್ರಶ್ನಿಸಿದೆ. ಗಣಿ ಒಳಗೆ ಕೆಲಸ 
ಮಾಡುವ ಆತ ತಲೆ ಕೆರೆದುಕೊಳ್ಳುತ್ತ ನನ್ನ ಮುಖವನ್ನು ನೋಡಿನೋಡದಂತೆ 
ಪಕ್ಕಕ್ಕೆ ನೋಡ ತೊಡಗಿದ. ಪಕ್ಕದಲ್ಲಿದ್ದ ಆತನ ಪತ್ನಿಗೂ ಅದೇ ಪ್ರಶ್ನೆಹಾಕಿದೆ, ಆಕೆ 
ತನ್ನ ಮಕ್ಕಳು ಬೆತ್ತಲಾಗಿರುವುದರ ಬಗ್ಗೆ ಹೇಳುತ್ತ, ಇದು ನೋಡಿ ಅವರಪ್ಪನ ಹರಿದ 
ಶರ್ಟ್‌ ಹಾಕಿಕೊಂಡಿದೆ; ಅದೂ ಬರೀ ಲಂಗೋಟಿಯಲ್ಲಿದೆ. ಇವರನ್ನು ಯಾವ 
ರೀತಿಯಲ್ಲಿ ಶಾಲೆಗೆ ಕಳುಹಿಸುವುದು? ಸ್ಟೇಟುಗಳು ಮುರಿದುಬಿದ್ದಿವೆ. ನೋಟುಪುಸ್ತಕ 
ಎಲ್ಲಿಂದ ಕೊಂಡುಕೊಳ್ಳುವುದು?” ಎನ್ನುತ್ತ ಉಳಿದ ನಾಲ್ಕು ಮಕ್ಕಳ ಮೂಗುಗಳನ್ನು 
ತನ್ನ ಸೀರೆ ಸೆರಗಿನಿಂದ ಒರೆಸತೊಡಗಿದಳು. ಆತ ನಗುತ್ತ. “ನಿನ್ನ ಕೆಲಸ ನೀನ್‌ 
ನೋಡ್ಕೊ. ಸುಮ್ಮನೆ ಬಾಯಿ ಮಾಡ್ಬೇಡ', ಎಂದು ಪತ್ನಿಯನ್ನು ಗದರಿದ. ಅನಂತರ 
ತನ್ನ ದೊಡ್ಡ ಮಗನಿಗೆ ಗಣಿಯಲ್ಲಿ ಯಾವುದಾದರೂ ಕೆಲಸ ಕೊಡಿಸುವಂತೆ ಕೇಳಿಕೊಂಡ. 
ಬಹಳಷ್ಟು ಕಾರ್ಮಿಕರ ಕುಟಂಬಗಳ ಸ್ಥಿತಿ ಇದೇ ರೀತಿಯದು. 


೧೨೦ / ಸುವರ್ಣ ಕಥನ 


ಬಿಜಿಎಂಎಲ್‌ ಇಂಗ್ಲಿಷ್‌ ಶಾಲೆ: ೧೮೯೯ರಲ್ಲಿ ಬ್ರಿಟಿಷರಿಂದ ಪ್ರಾರಂಭವಾದ ಈ 
ಶಾಲೆಯಲ್ಲಿ ೧೯೬೫ರವರೆಗೆ ಬ್ರಿಟಿಷರು, ಆಂಗ್ಲೋ-ಇಂಡಿಯನ್ನರು ಮತ್ತು ಹಣವಂತರ 
ಮಕ್ಕಳಿಗೆ ಮಾತ್ರ ಪ್ರವೇಶ ನೀಡಲಾಗುತ್ತಿತ್ತು ೧೯೭೩ರಿಂದ ರಾಜ ಸರಕಾರದಿಂದ 
ಈ ಶಾಲೆಗ ಗ್ರ್ಯಾಂಟ್‌ ದೊರಕಿತ್ತು. ೧೯೯೦ರವರೆಗೆ ಈ ಶಾಲೆಯ "ಮಕ್ಕಳು ೧೦ನೇ 
ತರಗತಿಯಲ್ಲಿ ಫೇಲ್‌ ಎನ್ನುವ ವಿಷಯವನ್ನೇ ಕೇಳಿರಲಿಲ್ಲ. ೧೯೯೦ರ ನಂತರ ಗಣಿಗಳು 
ನಷ್ಟ ಅನುಭವಿಸುತ್ತಿದ್ದಂತೆ (ಪೋಷಕರಿಗೆ ಸರಿಯಾಗಿ ಸಂಬಳ ದೊರಕದ ಕಾರಣ) 
ಮಕ್ಕಳ ಬುದ್ಧಿಮತ್ತೆಯೂ ಕಡಿಮೆಯಾಗುತ್ತಾ ಹೋಯಿತು. ಇದಕ್ಕೆ ಕಾರಣ ಅವರಿಗೆ 
ದೊರಕುತ್ತಿದ್ದ ಸವಲತ್ತುಗಳು ಕಡಿತಗೊಂಡಿದ್ದು, ಶಾಲೆಯ ಹೆಡ್‌ಮಾಸ್ಟರ್‌ 
ವೇಣುಗೋಪಾಲರಾವ್‌ ಅವರು ಮಕ್ಕಳ ಬಗ್ಗೆ ಹೀಗೆ ಹೇಳುತ್ತಾರೆ: “ಶಾಲೆಗೆ ಬರುವ 
ಶೇಕಡ ೨೦ರಷ್ಟು ಮಕ್ಕಳು ತೀರಾ ಬಡವರ ಮಕ್ಕಳು, ಅವರ ಹತ್ತಿರ ನೋಟು 
ಪುಸ್ತಕಗಳೂ ಇರುವುದಿಲ್ಲ. ಇನ್ನೂ ವಿಷಾದದ ಸಂಗತಿ ಎಂದರೆ ಬಹಳಷ್ಟು ಮಕ್ಕಳು 
ಹಸಿದ ಹೊಟ್ಟೆಯಲ್ಲೆ ಶಾಲೆಗೆ ಬರುತ್ತಾರೆ. ಹಸಿದು ಹೊಟ್ಟೆಯಲ್ಲಿ ಸಾಲಾಗಿ ನಿಂತು 
ಪ್ರಾರ್ಥನೆ ಮಾಡುತ್ತಾರೆ. ಅವರ ಸಮವಸ್ತ್ರ ಹಿಂದಿನ ವರ್ಷದ್ದೆ ಆಗಿರುತ್ತವೆ'. ಅವರ 
ಪೋಷಕರು ಹತ್ತಿರದ ಮೆನೇಜಿಂಗ್‌ ಡೈರೆಕ್ಟರ್‌ ಬಂಗಲೆ ಮುಂಡೆ ನಿಂತು ತಮ್ಮ 
ತೊಂದರೆಗಳನ್ನು ತೋಡಿಕೊಳ್ಳುತ್ತ ಪ್ರತಿಭಟಿಸುತ್ತಿದರೆ ಮಧ್ಯ ದಲ್ಲಿ ಚೊಲಿಟರು 
ಸಮಾಧಾನ ಮಾಡುತ್ತಿರುವ ದೃಶ್ಯ ಕಂಡುಬರುತ್ತದೆ. ಹೆಣ್ಣುಮಕ್ಕಳು ಉರಿಗಾಂ, 
ಚಾಂಪಿಯನ್‌ ಅಥವಾ ಮಾರಿಕುಪಂ ರೈಲು ನಿಲ್ದಾಣಗಳಲ್ಲಿ ಬೆಂಗಳೂರಿನಿಂದ ಬರುವ 
ರೈಲಿಗಾಗಿ ಪ ಪ್ಲಾಸ್ಟಿಕ್‌ ಕೊಡಗಳನ್ನು ದುಗ ಕಾಯುತ್ತಿರುತ್ತಾರೆ. ಕುಡಿಯಲು 
ಸ ಕಾರಣ ಅವರೆಲ್ಲ ರೈಲಿನ ಟಾಯ್‌ಲೆಟ್‌ಗಳಿಂದ ನೀರು ತೆಗೆದುಕೊಳ್ಳಲು 
ನಿಂತಿರುತ್ತಾರೆ. ಗಣಿಗಳು ಮುಚ್ಚಿದ ಮೇಲೆ ಕಾಲೋನಿಗಳಲ್ಲಿ ನೀರಿನ ಪೈಪುಗಳು 
ಮತ್ತು ವಿದ್ಯುತ್‌ನ್ನು ಕಡಿತಗೊಳಿಲಾಯಿತು. 

ಕೆಜಿಎಫ್‌ ಪ್ರಥಮ ದರ್ಜೆ ಕಾಲೇಜು: ೧೯೬೨ರಲ್ಲಿ ರಾಬರ್ಟ್‌ಸನ್‌ಪೇಟೆಯಲ್ಲಿ 
ಮಹಾತ್ಮ ಗಾಂಧೀಜಿ ಪುತ್ಥಳಿಯನ್ನು ಅನಾವರಣಗೊಳಿಸಲು ರಾಜ್ಯದ ಮುಖ್ಯ ಮಂತ್ರಿ 
ಶ್ರೀ ನಿಜಲಿಂಗಪ್ಪ ಶಿಕ್ಷಣ ಮಂತ್ರಿ ಎಸ್‌.ಆರ್‌.ಕಂಠಿ ಮತ್ತು F pce ಮಂತ್ರಿ ಎಂ.ವಿ. 
ಕೃಷ್ಣಪ್ಪ ಬಂದಿದ್ದರು. ಈ ಸಮಯದಲ್ಲಿ ಎಂ.ವಿ. ಕೃಷ್ಣಪ್ಪ, ಕೆಜಿಎಫ್‌ ಕಾರ್ಮಿಕರ ಮಕ್ಕಳು 
ಮತ್ತು ಸುತ್ತಮುತ್ತಲ ಹಳ್ಳಿ ಮಕ್ಕಳಿಗೆ ಕಾಲೇಜಿಲ್ಲದ ಕಾರಣ ಫೌಢಶಾಲೆಯ ಹೌಸಿ 

ದ್ಯಾಭ್ಯಾಸವನ್ನು. ಮುಂದುವರಿಸಲು ಆಗುತ್ತಿಲ್ಲ. ಸರಕಾರ ಕಾಲೇಜನ್ನು ಸ್ಥಾಪಿಸಲು 
ಅನುಮತಿ nie ಕೇಳಿಕೊಂಡರು. ಮುಖ್ಯಮಂತ್ರಿ ಮತ್ತು ಶಕ್ಷಣ ಮಂತ್ರಿಗಳು 
“ನೀವು ಒಂದು ಸಮಿತಿ ಮಾಡಿಕೊಂಡು ಸರಕಾರಕ್ಕೆ ಮನವಿ ಬರೆದುಕೊಳ್ಳಿ ನಾವು 
ಕೂಡಲೇ ಗ್ರ್ಯಾಂಟ್‌ ನೀಡುವ ವ್ಯವಸ್ಥೆ ಮಾಡುತ್ತೇವೆ ಮತ್ತು ಕಾಲೇಜು ಅಭಿವ ದ್ಧಿಯನ್ನು 
ಮಾತ್ರ ನೀವೇ ನೋಡಿಕೊಳ್ಳಬೇಕು" ಎಂದರು. 


ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಿವರ್ತನೆ /೧೨೧ 


ಕೆಜಿಎಫ್‌ ಪ್ರಥಮ ದರ್ಜೆ ಕಾಲೇಜು 


ಸ್ಯಾನಿಟರಿ ಬೋರ್ಡ್‌ನ ಅಧ್ಯಕ್ಷರಾದ ಐ.ಎ.ಎಸ್‌. ಅಧಿಕಾರಿ ಪಾರ್ಥಸಾರಥಿ 
ಸರಿಸ ಅಧ್ಯಕ್ಷರಾಗಿ, ಬಾಪ್ನ, ಜೆ.ಟಿ.ಗೋಪಾಲಕೃಷ್ಣ ಕೆಲವು ಗಣಿ ಮ್ಯಾನೇಜ್‌ಮೆಂಟ್‌ 
ಅಧಿಕಾರಿಗಳು ಮತ್ತು ಕಾರ್ಮಿಕ ಸಂಘಗಳ ಮುಖ್ಯಸ್ಥರು ಸಮಿತಿ AE ರಾದರು. 
ಸರಕಾರದಿಂದ ಕೂಡಲೆ ಕಾಲೇಜು ಸ್ಥಾಪಿಸಲು ಜಃ ದೊರಕಿತು. ಕಾಲೇಜ್‌ 
ಅಭಿವೃದ್ಧಿಗೆ ಗಣಿ ಕಂಪೆನಿ ೩ನೇ೨ ಸ ಮತ್ತು ಸ್ಯಾನಿಟರಿ ಬೋರ್ಡ್‌ ೨ನೇ೧ 
ಭಾಗದ ಹಣ ನೀಡುವುದಾಗಿ ಒಪ್ಪಿಕೊಂಡಿತು. ಜುಲೈ ೭, ೧೯೬೨ರಂದು ಖಾಲಿ 
ಇದ್ದ ಒಂದು ಬ೦ಗಲೆಯಲ್ಲಿ ಕಾಲೇಜು ಪ್ರಾರಂಭವಾಯಿತು. ಗಣಿ ಕಾರ್ಮಿಕರು ತಮ್ಮ 
ಒಂದು ದಿನದ ಸಂಬಳವನ್ನು ಕಾಲೇಜಿಗೆ ನೀಡಿದರು. ಅನಂತರ ಪಕ್ಕದಲ್ಲಿ ಜಾಜಿ 
ಇನ್ನೊಂದು ಬಂಗಲೆಯನ್ನು ಕಾಲೇಜಿಗೆ ನೀಡಲಾಯಿತು. ಅನಂತರ ಪಕ್ಕದಲ್ಲಿ 
ಖಾಲಿಯಾದ ಮತ್ತೊಂದು ಬ೦ಗಲೆಯನ್ನು ಎನ್‌.ಸಿ.ಸಿ ಹುಡುಗರ ಸಹಾಯದಿಂದ 
ರಾತ್ರಿ ಹೊತ್ತು ಅದರ ಬೇಲಿ ಕಿತ್ತು ಹಾಕಿಸಿದ ಪ್ರೊ. ಜಿ.ಎಚ್‌.ಸಾಹುಕಾರ್‌ ಅವರು 
ಕಾಲೇಜಿಗೆ ಸೇರಿಸಿಕೊಂಡರು. 

೧೯೫೫ರಲ್ಲಿ ಪಾರಂಭಗೊಂಡಿದ್ದ ಸ್ಕೂಲ್‌ ಆಫ್‌ ಮೈನ್ಸ್‌ ಕಾಲೇಜಿನಲ್ಲಿ ಪ್ರಾಂಶುಪಾಲ 
ರಾಗಿದ್ದ ಡಾ.ತಿಮ್ಮಯ್ಯ (ಕೆಂಗಲ್‌ ಹನುಮಂತಯ್ಯನವರ ಅಳಿ ಯ) ಅವರನ್ನು ಕಾಲೇಜಿನ 
ಹಂಗಾಮಿ (ಹೆಚ್ಚುವರಿ) ಪ್ರಾಂಶುಪಾಲರಾಗಿ ನೇಮಿಸಿ ಕಾಲ ಜನ್ನು ನೋಡಿಕೊಳ್ಳುವಂತೆ 
ಸರಕಾರ ಕೇಳಿಕೊಂಡಿತು. ಇಂಗ್ಲೆಂಡಿನಲ್ಲಿ ಭೂಗರ್ಭಶಾಸ್ತ್ರದಲ್ಲ ಪಿ .ಎಚ್‌ಡಿ., ಮುಗಿ 


೧೨೨ /ಸುವರ್ಣ ಕಥನ 


ಕೆಜಿಎಫ್‌ ಪ್ರಥಮ ದರ್ಜೆ ಕಾಲೇಜಿನ ಒಳಾಂಗಣ 
ಬ೦ದಿದ್ದ ತಿಮ್ಮಯ್ಯನವರು ಸ್ಕೂಲ್‌ ಆಫ್‌ ಮೈನ್ಸ್‌ ಕಾಲೇಜಿನಿಂದ ಮೊದಲಿಗೆ ಕೆಲವು 
ಕುರ್ಚಿ ಮೇಜುಗಳು, ಡಸ್ಟರ್‌ ಮತ್ತು ಸೀಮೆ ಸುಣ್ಣದ ತುಂಡುಗಳನ್ನು ತಂದು ಕೊಟ್ಟರು. 
ಭೂಗರ್ಭಶಾಸ್ತದ ಮುಖ್ಯಸ್ಥರಾಗಿ ಸಾಹುಕಾರ್‌ ಅವರು ಆಗಲೇ ಕಾಲೇಜಿನಲ್ಲಿ ಸೇರಿ 
ಕೊಂಡಿದ್ದರು. ಇಲ್ಲಿಂದ ತಿರುಗಿ ನೋಡದ ಪದವಿ ಪೂರ್ವ ಕಾಲೇಜು, ಪ್ರಥಮ 
ದರ್ಜೆ ಕಾಲೇಜಾಗಿ ಬೆಳೆಯುತ್ತಾ ಹೋಯಿತು. ಕಲೆ, ವಿಜ್ಞಾನ ಮತ್ತು ವಾಣಿಜ್ಯ 
ವಿಭಾಗಗಳ ಎಲ್ಲಾ ವಿಷಯಗಳು ಕೆಲವೇ ವರ್ಷಗಳಲ್ಲಿ ಪ್ರಾರಂಭ ಗೊಂಡಿದ್ದವು. 
೧೯೬೭ರಲ್ಲಿ ಉಪ ಪ್ರಾಂಶುಪಾಲರಾಗಿ ಆಯ್ಕೆಗೊ೦ಡ ಸಾಹುಕಾರ್‌ ೧೯೭೨ರಲ್ಲಿ 
ಪ್ರಾಂಶುಪಾಲರಾದರು. ತಿಮ್ಮಯ್ಯ ಮೊದಲೆರಡು ವರ್ಷಗಳು ಎಲ್ಲವನ್ನು ತಿಳಿಸಿಕೊಟ್ಟು 
ಮುಂದೆ ಎಲ್ಲವನ್ನೂ ನೀವೇ ನೋಡಿಕೊಳ್ಳಿ ಎಂದು ಸಾಹುಕಾರ್‌ ರ್‌ ಅವರಿಗೆ ಬಿಟ್ಟುಬಿಟ್ಟರು. 
ಮುಂದಿನ ದಿನಗಳಲ್ಲಿ ಸಾಹುಕಾರ್‌ ಅವರ ಕಟ್ಟುನಿಟ್ಟಿನ ಪರಿಶ್ರಮದಿಂದ ರಾಜ್ಯದಲ್ಲಿಯೇ 
ಒಂದು ಅತ್ಯುತ್ತಮ ಕಾಲೇಜಾಗಿ ಬೆಳೆದು ನಿಂತಿತು. ಗೋಲ್ಡನ್‌ ವ್ಯಾಲಿ ಎಜುಕೇಷನಲ್‌ 
ಟ್ರಸ್ಟ್‌, ಗಣಿಗಳಲ್ಲಿ ಮತ್ತು ಬಿ.ಇ.ಎಂ.ಎಲ್‌. ಕಾರ್ಹಾನೆಯಲ್ಲಿ ದಿನದಲ್ಲಿ ಸಮಯ 
ದೊರಕದ ಯುವಕರಿಗಾಗಿ ಸಂಜೆ ಕಾಲೇಜನ ನ್ನು ಸ್ಟ” ಮಾಡಿತು. ಅನಂತರ 


ಹೂಸ ತ್ತ ಟ್ಟ ಒಳ್ಳೆ ಎಂಜಿನಿಯರಿಂಗ್‌ ಕಾ ಜನ್ನು ಸ್ಥಾಪಿಸಲಾಯಿತು 
ಈಗ ಈ ಕಾಲೇಜನ್ನು ತಿಮ್ಮಯ್ಮನವರ ಪುತ ಡಾ. ವೆಂಕಟ ವರ್ಧನ್‌ ನೋಡಿ 


ಲೋನಿಗಳಲ್ಲಿ ವಿದ್ಯುತ್‌ ದೀಪಗಳಿಲ್ಲದ ಕಾರಣ ವಿದ್ದಾರ್ಥಿಗಳು ಓದಿಕೊಳಲು 
ರಿ ೪ 

ತು ತೆರೆದಿಡುವ ವ್ಯವಸ್ಥೆಯನ್ನು 

ನ 8 


(ಈ) 
ಚಹಾದ ವ್ಯವಸ್ಥೆಯನ್ನು 
ಸ್ನ 


ಓ) 


ಸಾ ಮಾಡಿದ್ದರು. ಇಂತಹ ಪ್ರೊಫೆಸರ್‌ ಒಮ್ಮೆ ಅಮೆರಿಕದ ಒಂದು 

ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಪೊಲೀಸ್‌ ಜೀಪು ಪಕ್ಕದಲ್ಲಿಯೇ 
ಬಂದು ನಿಂತು ಕೊಂಡಿತು. ಅಮೆರಿಕದಲ್ಲಿ ಯಾವ ಗ್ರಹಚಾರ ಜ್‌ 
ಸಾಹುಕಾರರು ತಬ್ಬಿಬ್ಬಾಗಿ ನೋಡತೊಡಗಿದರು. ಜೀಪಿನಿಂದ ಕೆಳಗಿಳಿದ ಪೊಲೀಸ್‌ 
ಅಧಿಕಾರಿ ಕೆಜಿಎಫ್‌ ಶೈಲಿಯಲ್ಲಿ ಒಂದು ತಗಡಾ ಸೆಲ್ಯೂಟ್‌ ಹೊಡೆದು “ಸಾರ್‌ 
ನಾನು ನಿಮ್ಮ ಹಳೆ ವಿದ್ಯಾರ್ಥಿ ಸಾರ್‌' ಎಂದ. ತಲೆ ಬಂದಿದ್ದು ಸಾರ್ಥಕ 
ಆಯಿತು ಜು ಸಾರಡರು ಪೊಫೆಸರ್‌. 

ಪಿಯುಸಿಯಲ್ಲಿ ಪಾಸಾದ ಬಹಳಷ್ಟು ವಿದ್ಯಾರ್ಥಿಗಳು ಎಂಜಿನಿಯರಿಂಗ್‌ ಮತ್ತು 
ವೈದ್ಯಕೀಯ ಕಾಲೇಜುಗಳಲ್ಲಿ ನೇರವಾಗಿ ಸೀಟುಗಳನ್ನು ಪಡೆಯುತ್ತಿದ್ದರು. ಬೆಂಗಳೂರು 
ವಿಶ್ವವಿದ್ಯಾಲಯದ ಎಲ್ಲಾ ವಿಭಾಗಗಲ್ಲೂ ಸಿಂಹ ಪಾಲು ಸೀಟುಗಳನ್ನು ಕೆಜಿಎಫ್‌ 
ವಿದ್ಯಾರ್ಥಿಗಳ ಪಡೆಯುತ್ತಿದ್ದರು. ಇನ್ನು ಭೂಗರ್ಭಶಾಸ್ತ್ರ ವಿಭಾಗದ ಅರ್ಧ ಸೀಟುಗಳನ್ನು 
ಇವರೇ ಪಡೆಯುತ್ತಿದ್ದರು. ಇವರಲ್ಲಿ ಮೀಸಲಾತಿ ಮತ್ತು ಜನರಲ್‌ ಈ 
ಎದ್ಯಾರ್ಥಿಗಳು ಇರುತ್ತಿದ್ದರು. ಇದನ್ನು ಸಹಿಸಲಾರದ ಕೆಲವು ಸಿಂಡಿಕೇಟ್‌ ಸದಸ ರು 
"ಇವರೆಲ್ಲ ದಲಿತರಲ್ಲ ಕ್ರಿಶ್ಚಿಯನ್ನರು ಎನ್ನುವ ತಗಾದೆಯನ್ನು ತೆಗೆದಿದ್ದರು. ಶ್ರ 
ಸಿಂಡಿಕೇಟ್‌ ಸಭೆಯಲ್ಲಿ ಕಾರ “ಅದೆಲ್ಲ ನಮಗೆ "ಗೊತ್ತಿಲ್ಲ ಅವರ ಬಳಿ 
ಪರಿಶಿಷ್ಟ ಜಾತಿ ಸರ್ಟಿಫಿಕೇಟ್‌ ಇದೆ. ಜೊತೆಗೆ ಕಾನೂನು ಇದೆ” ಎಂದು ಅವರ 
ಬಾಯಿ ಮುಚ್ಚಿಸಿದ್ದರು. 

“ನಾನು ಖೆ ಹೊರಗೆ ಬಂದರೆ ಸಾಕು! ಎಂಥಹ ವಿದ್ಯಾರ್ಥಿಗಳು 
ಓಡಿಹೋಗಿ ಅಲ್ಲಿಇಲ್ಲಿ ಅಡಗಿಕೊಂಡುಬಿಡ್ತಿದ್ದರು. ಪರೀಕ್ಷೆಯಲ್ಲಿ ನಖಲು ಜಾ 
ದಾಗಲಿ, ಏನಾದರೂ ತಪ್ಪು ಮಾಡಿದರೆಂದರೆ ಸ ಏಟು ಹೊಡೆದು ಬಿಡ್ತಾ 
ಇದ್ದೆ. ಆಗ ದೊಡ್ಡ ಗೂಂಡಾ ನಾನು.(ಮಧ್ಯದಲ್ಲಿ ನಾನೂ ನೋಡಿದ್ದೀನಿ ಸಾರ್‌ 
ಎಂದೆ. ಅವರ ನಿವೃತ್ತ ಸಹಾಯಕ ದೊರೆಸ್ವಾಮಿ ದೂರದಲ್ಲಿ ನಿಂತು ನಗುತ್ತಿದ್ದರು) 
ನನ್ನ ಮಗ್ನ, ನನ್ನ ಮಗ್ಗ ಯಾಕೆ ಹೊಡ್ಚೆ ಅಂತ ಒಂದು ದಿನಾನೂ ಯಾವ ತಂದೆ 
ತಾಯೀನೂ ಬಂದು ನನ್ನನ್ನ ಕೇಳಲಿಲ್ಲ. ಕಾಲೇಜು ಬೆಳೆದಿದ್ದು ನನ್ನ ಒಬ್ಬನಿಂದಾನೇ 
ಅಲ್ಲ. ಅದರಲ್ಲಿ ಪ್ರತಿಯೊಬ್ಬ ಮಾಲಿ-ಪ್ಯೂನ್‌ ಶ್ರಮಾನೂ ಇದೆ' ಎಂದು ಕಾಲೇಜು 
ದಿನಗಳನ್ನು ಜ್ಞಾಪಿಸಿಕೊಳ್ಳುತ್ತಾ... “ಅದರಿಂದಾನೆ ಇರ್ಬೇಕು ದೇಶದಲ್ಲೇ ಅಲ್ಲ... ಪ್ರಪಂಚ 
ದಲ್ಲೆಲ್ಲ ನನ್ನ ವಿದ್ಯಾರ್ಥಿಗಳಿದ್ದಾರೆ... ಎಂದು ಬೀ ಗುತ್ತಾ ನನ್ನ ಜೊತೆಗೆ ೭ 22 ಪಗ 
ಹೆಜ್ಜೆಹಾಕುತ್ತಾ ಬಂದು ನನ್ನನ್ನು ಬೀಳ್ಕೊಟ್ಟರು. 


೧೨೪ (ಸ ಸುವಣ ೯ ಕಥ 


ಅಧ್ಯಾಯ ೮ 


ಕಾರ್ಮಿಕರ ಕೊನೆಯಿಲ್ಲದ ಸಮಸ್ಯೆಗಳು 


೧೯೩೦ರಲ್ಲಿ ಕೆಜಿಎಫ್‌ ಗಣಿಗಳು ರಾಜ್ಯದಲ್ಲಿಯೆ ದೊಡ್ಡ ಕಂಪನಿಗಳ ಸಮೂಹ 
ವಾಗಿದ್ದು ಪ್ರಪಂಚದ ಶೇಕಡ ೧.೮ ಭಾಗದಷ್ಟು ಚಿನ್ನವನ್ನು ಉತ್ಪಾದನೆ ಮಾಡುತ್ತಿದ್ದವು. 
ಗಣಿ ಪ್ರದೇಶ ೧೪.೮೮ ಚ.ಕಿ.ಮೀ ವ್ಯಾಪ್ತಿಯಲ್ಲಿ ಹರಡಿದ್ದು ೫೦,೦೦೦ ಜನಸಂಖ್ಯೆ 
ಹೊಂದಿತ್ತು. ೧೯೩೦ರಲ್ಲಿ ಎಲ್ಲಾ ಕಂಪನಿಗಳಲ್ಲೂ ಒಟ್ಟು ೧೮೫೧೪ ಹನು 
ಕೆಲಸ ಮಾಡುತ್ತಿದ್ದರು. ಇವರಲ್ಲಿ ೩೩೦ ಯುರೋಪಿಯನ್ನರು. ೩೭೯ ಆಂಗ್ಲೋ- 
ಇಂಡಿಯನ್ನರಿದ್ದು, ಉಳಿದ ೧೭೮೦೫ ಜನ ಇಂಡಿಯನ್ನರು. ಇವರಲ್ಲಿ ೫,೦೩೨ 
ಡಿ ಗಣಿ ಕಾಲೋನಿ ಪ್ರದೇಶಗಳ ಹೊರಗೆ ಉಳಿದುಕೊಂಡಿದ್ದರು. ಬೌರಿಂಗ್‌ 
ಪೇಟೆ ತಾಲೂಕಿನಲ್ಲಿ ೮೦ ಹಳ್ಳಿಗಳಿದ್ದು, ಕೆಜಿಎಫ್‌ ಸುತ್ತಮುತ್ತಲು ಹಳ್ಳಿಗಳು ಸ್ಯಾನಿಟರಿ 
ಬೋರ್ಡಿನ ವ್ಯಾಪ್ತಿಗೆ ಸೇರಿದ್ದವು. ಇವುಗಳ ಒಟ್ಟು ಜನಸಂಖ್ಯೆ ೮೭,೬೮೨. ಗಣಿ 
ಕಾರ್ಮಿಕರಿಂದ ಸೆ ಕುಟುಂಬಗಳ ಒಟ್ಟು ೬೭,೦೦೦ ಜನರು ಓಜ ಪಟ್ಟಿದ್ದರು. 
ಮೈಸೂರು ಸರಕಾರಕ್ಕೆ ಸೇರಿದ ಪೊಲೀಸರು ಮತ್ತಿತರ ವಿಭಾಗಗಳ ಅಧಿಕಾರಿಗಳು 
ಮತ್ತು ಅವರ ಅಸಾರ್‌ ನ್‌ ಲೆಕ್ಕದಲ್ಲಿ ಸೇರಿಲ್ಲ. ಕೆಜಿಎಫ್‌ನ ಗಂಡು-ಹೆಣ್ಣಿನ 
ಶೇಕಡವಾರು ಸರಾಸರಿ ೬:೫. ಚೌರಿಂಗ್‌ಪೆ "ಟೆ ತಾಲೂಕಿನ ಒಟ್ಟು ಜನಸಂಖ್ಯೆಯಲ್ಲಿ 
೨೦,೦೦೦ ಜನರು ಕೃಷಿಯ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದರು. ಆಗ ಯಾ 
ಹೆಣ್ಣಿನ ಅನುಪಾತ ಸಮವಾಗಿತ್ತು. 
ಕರ್ನಾಟಕದ ಆಗ್ನೇಯದಲ್ಲಿರುವ ಕೆಜಿಎಫ್‌ ಆಂಧ್ರ ಮತ್ತು ತಮಿಳುನಾಡಗಳ 
ಗಡಿ ಹೊಂದಿದ್ದು ಕೇರಳ ರಾಜ್ಯಕ್ಕೂ ಹತ್ತಿರ ಪ್ರದೇಶವಾಗಿದೆ. ಕಾರ್ಮಿಕರಲ್ಲಿ ಮುಕ್ಕಾಲು 
ಭಾಗಕ್ಕಿಂತ ಹೆಚ್ಚು ಜನರು ಸ ಪೆಸಿಡೆನಿಯಿಂದ ಬಂದಿದ್ದು ಅದರಲ್ಲೂ ಹೆಚ್ಚಾಗಿ 
ಬರ ಬಂ ಉತ್ತರ/ದಕ್ಷಿಣ ಆರ್ಕಾಟ್‌, ಮದ್ರಾಸ್‌-ಸೇಲಮ್‌, ಮಲಬಾರ್‌ 
ಕೊಚ್ಚಿನ್‌, ಪ್ರದೇಶಗಳಿಗೆ ಸೇರಿದವರು. ೧/೫ ಭಾಗದಷ್ಟು ಜನರು ಆಂಧ್ರದ ನೆಲ್ಲೂರು 
ಕಡೆಯವರಾಗಿದ್ದು ಸ್ಯಾನಿಟೇಶನ್‌ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದರು. ಕನ್ನಡ, ಉರ್ದು, 
ಮತ್ತು ಮಲೆಯಾಳಿ ಮಾತನಾಡುವವರ ಒಟ್ಟು ಸಂಖ್ಯೆ ೧/೫ "ಜವ ಮೈಸೂರ 
ರಾಜ್ಯದಿಂದ ಶೇಕಡ ೧೪,೪೧ ಮತ್ತು ೩.೩ರಷ್ಟು RE ಇತರ Gath 
ಬಂದವರಿದ್ದರು. (ಇವರಲ್ಲಿ ಶೇಕಡ ೨೫ರಷ್ಟು ಜನರು ಇತರ ರಾಜ್ಯಗಳಿಂದ ಬಂದು 


ಕಾರ್ಮಿಕರ ಕೊನೆಯಿಲ್ಲದ ಸಮಸೆ ಗಳು /೧೨೫ 


ಮೈಸೂರು ರಾಜ್ಯದಲ್ಲಿ ನೆಲೆಸಿದವರ ಮಕ್ಕಳಾಗಿದ್ದರು). ಶೇಕಡ ೫೮ ತಮಿಳು, ೧೯.೫ 
ತೆಲುಗು, ೭.೫ ಕನ್ನಡ, ೭.೨ ಉರ್ದು, ೨.೩ ಮಲೆಯಾಳಿ ಮತ್ತು ೫.೫ ಇತರ 
ಭಾಷೆಗಳನ್ನು pS ಜನರು ಇದ್ದರು. ಇವರಲ್ಲಿ ಶೇಕಡ ೪೩.೪೧ ಜನರು 
ಜನಾಂಗಕ್ಕೆ ಸೇರಿದವರು. ಶೇಕಡ ೩೫.೭ ಹಿಂದೂ ಧರ್ಮದವರು. 
೧೧.೩ ಇಂಡಿಯನ್‌ ಕ್ರೈಸ್ತರು, ಮುಸ್ಲಿಂ ಜನಾಂಗದ ೮.೨, ಬೌದ್ಧ ಧರ್ಮದ ೧.೩ 
ಮತ್ತು ಇತರ ಜನಾಂಗಗಳಿಗೆ ಸೇರಿದ ೩೨ ಜನರಿದ್ದರು. 

ಮದಾಸ್‌ ಪಾ ಪ್ರಾಂತ್ಯದಿಂದ ಬಂದಿದ್ದ ಆದಿದ್ರಾವಿಡರು ತೀರ ಹಿಂದುಳಿದ ಬಡ 
ಜನಾಂಗಗಳಿಗೆ ಸೇರಿದವರಾಗಿದ್ದರು. ಇವರು ಮೈಸೂರು ಆದಿಕರ್ನಾಟಕ ಜನಾಂಗದವರಿ . 
ಗಿಂತ ಹಿಂದುಳಿದಿದ್ದು ಯಾವುದೇ ರೀತಿಯ ಕಷ್ಟದ ಕೆಲಸಗಳನ್ನು, ಪರಿಣತಿ ಇಲ್ಲದ 
ಅಪಾಯದ ಕೆಲಸಗಳನ್ನು ಮಾಡಲೂ ತಯಾರಿದ್ದರು. ಇವರಲ್ಲಿ ಮೇಸ್ತಿಗಳು ಮತ್ತು 
ಗುತ್ತಿಗೆದಾರರೂ ಇದ್ದರು. ಇಂಡಿಯನ್‌ ಕ್ರೈಸ್ತ ಜನಾಂಗ ಮತ್ತು ಹಿಂದೂಗಳು ಹೆಚ್ಚು 
ಪರಿಣತಿ ಹೊಂದಿದ್ದು. ಗಣಿಗಳ ಮೇಲೆ ಉಸ್ತುವಾರಿ ಕೆಲಸಗಳನ್ನು ಮಾತ್ರ ಹುಡುಕಿ 
ಕೊಳ್ಳುತ್ತಿದ್ದರು. ಮಲೆಯಾಳಿ ಗಳು, ಮೊಪ್ಲಾಗಳು, ಮುಸಲ್ಮಾನರು ಮತ್ತು ಪಂಜಾಬಿಗಳು 
ಕಡಿಮೆ ಸಂಖ್ಯೆಯಲ್ಲಿದ್ದು, ಇವರಲ್ಲಿ ಚಾಲಕರು, ಫಿಟ್ಟರುಗಳು ಮತ್ತು ಕುಶಲಕರ್ಮಿ 
ಗಳಿದ್ದರು. ಮೈಸೂರು ಪ್ರಾಂತ್ಯದ ೨/೩ ಭಾಗದಷ್ಟು ಜನರು ಪರಿಣತಿಯಿಲ್ಲದವರು. 

೧೯೩೦ರಲ್ಲಿ ಗಣಿಗಳ ಒಳಗೆ ಅರ್ಧಕ್ಕಿಂತ ಹೆಚ್ಚು ಕಾರ್ಮಿಕರು, ಗಣಿಗಳ ಮೇಲೆ 
೧/೪ ಭಾಗದಷ್ಟು ಗುತ್ತಿಗೆ ಕಾರ್ಮಿಕರಿದ್ದರು. ೧೯೩೦ಕ್ಕೆ ಮುಂಚೆ ಗಣಿಗಳಲ್ಲಿ ಕಾರ್ಮಿಕರು 
ದಿನಕ್ಕೆ ಎರಡು ಶಿಫ್ಟ್‌ಗಳಲ್ಲಿ ೧೨ ಗ೦ಟೆಗಳ ಕಾಲ ಕೆಲಸ ನಿರ್ವಹಿಸುತ್ತಿದ್ದರು. ಅನಂತರ 
೮ ಗಂಟಿ ಕಾಲದ ೩ ಶಿಫ್ಟ್‌ಗಳು ಬ೦ದವು. ಇದು ಗುತ್ತಿಗೆ ಕೆಲಸಗಾರರಿಗೆ ಅನ್ವಯಿಸು 
ತ್ತಿರಲಿಲ್ಲ. ಇವರಿಗೆ ಸ್ರ ನಿಗದಿತ ಸಮಯ ಇರುತ್ತಿರಲಿಲ್ಲ. ಹೆಚ್ಚು ಸ ಸತಿ 
ಕೆಲಸ ಮಾಡುತ್ತಿದ್ದರಿಂದ ಅವರು ಹೆಚ್ಚು ದಣಿಯುತ್ತಿದ್ದರೆ ಹೊರತು ಹೆಚ್ಚು ಕೆಲಸ 
ನಡೆಯುತ್ತಿರಲಿಲ್ಲ. ಜೊತೆಗೆ ಅಪಘಾತಗಳು ಹೆಚ್ಚು ಸಂಭವಿಸುತ್ತಿದ್ದು. ಎಷ್ಟಾದರೂ 
ಇವರ ಪರಿಸ್ಥಿತಿ ಆ ಕಾಲಕ್ಕೆ ತಿಂಗಳು ತಿಂಗಳು ಸಂಬಳ ಇಲ್ಲದವರಿಗಿಂತ ಚೆನ್ನಾಗಿತ್ತು. 
“ಕಳುದೆ ಮೇಹಿಂದಾಳು ಕಂಪನಿಲೆ ಮೇಹಿಕುನು' (ಕತ್ತೆ ಮೇಯಿಸಿದರು ಕಂಪನಿಯಲ್ಲೆ 
ಮೇಯಿಸಬೇಕು) ಎನ್ನುತ್ತದೆ ಈ ತಮಿಳು ಗಾದೆ. 

ಮಲೆಯಾಳಿಗಳು ಬಸ ಮತ್ತು ಶಿಲಾಸ್ಫೋಟ ಮಾಡುವವರಲ್ಲಿ ಹೆಚ್ಚಾಗಿದ್ದರು. 
ಹಿಂದಿ/ಉರ್ದು ಮಾತನಾಡುವವರು ಉತ್ತರ ಭಾರತದಿಂದ ಬಂದಿದ್ದು ಹಿ 
ಪಡೆಯಲ್ಲಿದ್ದರು. ಇವರಲ್ಲಿ ಕೆಲವರು ಚಾಲಕರು, ಫಿಟ್ಟರ್‌ ಮತ್ತು ಮೆಕ್ಕಾನಿಕ್ಸ್‌ ಕೂಡ 
ಇದ್ದರು. ತೆಲುಗು, ಮಲೆಯಾಳಿ ಮತ್ತು ಪಂಜಾಬಿ ಕ್ಯಾಂಪ್ಸ್‌ ಬೇರೆ ಬೇರೆ ಇದ್ದವು. 
ತಮಿಳು ಕ್ಯಾಂಪ ಪುಗಳಲ್ಲಿ ಹೆಚ್ಚಾಗಿ ಅಸ್ಪ] ಶ್ವರು ಮಾತ್ರ ಇದ್ದರು. ೧೮೯೧ರಲ್ಲಿ ೯೦೩೮, 
೧೯೦೦ರಲ್ಲಿ ೨೪೫೮೭, ೧೯೦೨ರಲ್ಲಿ sk ೪೧, ೧೯೭೩ರಲ್ಲಿ ೧೩೧೬೮, ೧೯೮೮ರಲ್ಲಿ 


೧೨೬ /ಸುವರ್ಣ ಕಥನ 


೧೧೪೧೧, ೧೯೯೫ರಲ್ಲಿ ೬೫೯೦ ಮತ್ತು ೨೦೦೧ರಲ್ಲಿ ಗಣಿಗಳನ್ನು ಮುಚ್ಚಿದಾಗ 
ಉಳಿದುಕೊಂಡ ಕಾರ್ಮಿಕರ ಒಟ್ಟು ಸಂಖ್ಯೆ ೩೫೫೬. ೧೯ನೇ ಶತಮಾನದ ಮೊದಲ 
ದಶಕದಲ್ಲಿ ೪೫೦ ಅಧಿಕಾರಿಗಳು ಇದ್ದುದಾಗಿ ತಿಳಿದುಬರುತ್ತದೆ. ಇವರಲ್ಲಿ ಯೂರೋಪಿ 
ಯನ್‌ ವ್ಯವಸ್ಥಾಪಕರು, ಅ೦ಡರ್‌ಗ್ರೌಂಡ್‌ ಏಜೆಂಟ್ಸ್‌ ಮತ್ತು ಇ೦ಜಿನಿಯಗಳು ಇದ್ದರು. 
ಅದರಲ್ಲೂ ಹೆಚ್ಚು ಅಧಿಕಾರಿಗಳು ಇಂಗ್ಲೆಂಡಿನ ನೈಯತ್ಯ ಕಾರ್ನಿವಾಲ್‌ ಪ್ರದೇಶದ 
ಒಂದೇ ಕುಟುಂಬಕ್ಕೆ ಸೇರಿದವರು. ಇಟಲಿಯಿಂದ ಬಂದ ಒಂದು ಗುಂಪು ವ್ಯವಸ್ಥಾಪಕರ 
ಹುದ್ದೆಗಳಲ್ಲಿತ್ತು. ಮೊದಲನೇ ವಿಶ್ವ ಯುದ್ಧದ ನಂತರ ಇವರ ಸಂಖ್ಯೆ ತೀರಾ ಕಡಿಮೆ 
ಯಾಯಿತು. ಮಧ್ಯಮ ಹಂತದ ಆಡಳಿತದಲ್ಲಿ ಆಂಗ್ಲೋ-ಇಂಡಿಯನ್ನರು ಇದ್ದರು. 
ಇವರು ಆಡಳಿತ ಮತ್ತು ತಾಂತ್ರಿಕ ಕೆಲಸಗಳಲ್ಲಿ ಮೇಲ್ವಿಚಾರಕರಾಗಿದ್ದರು. ಮುಖ್ಯವಾಗಿ 
ಗುಮಾಸ್ತರು, ಅಂಡರ್‌ಗ್ರೌಂಡ್‌ ಏಜೆಂಟ್ಸ್‌, ಉಪ ಅಂಡರ್‌ಗ್ರೌಂಡ್‌ ಏಜೆಂಟ್ಸ್‌, 
ಫೋರ್ಮನ್‌ ಮತ್ತು ಕಾರ್ಮಿಕರ ಗುಂಪುಗಳು ಇರುತ್ತಿದ್ದವು. ಜೊತೆಗೆ ವಾಯರ್‌ಮೆನ್‌, 
ಟಿಂಬರ್‌ಮೆನ್‌, ಫಿಟ್‌ಮೆನ್‌ಗಳು ಇದ್ದರು. ಇವರ ಜೊತೆಗೆ ೩೦,೦೦೦ಕ್ಕಿಂತ ಹೆಚ್ಚು 
ಸ್ಥಳೀಯ ಕಾರ್ಮಿಕರು ಇದ್ದರು. 

೧೯೧೭ರಲ್ಲಿ ಅಧಿಕಾರಿಗಳು ಮತ್ತು ಕಾರ್ಮಿಕರ ಮಧ್ಯೆ ಸರಾಸರಿ ೨೨ ಪಟ್ಟು 
ಸಂಬಳದ ವ್ಯತ್ಯಾಸವಿತ್ತು ೧೯೪೬ರಲ್ಲಿ ಇದು ೧೩ ಪಟ್ಟು ಅಂತರಕ್ಕೆ ಇಳಿಯಿತು. 
ಪತಿಯೊಂದು. ಭಂ ಗುಂಪಿಗೂ ಮೇಸ್ತಿ, ಉಪ ಮೇಸ್ತಿ, ಸಾಮಾನ್ಯ ಕೆಲಸಗಾರರು 
ಮತ್ತು ಸಹಾಯಕರು ಇರುತ್ತಿದ್ದರು. ಸ ಸಾಮಾನ್ಯವಾಗಿ ಮೊದಲಿಗೆ ಬ೦ದ ಕಾರ್ಮಿಕರು 
ಮೂಲವಾಗಿ ದೂರದ ಮತು ಅಕ್ಕಪಕ್ಕದ ಹಳ್ಳಿಗಳಿಂದ ಬ೦ದವರಾಗಿದ್ದರು. ಇವರನ್ನು 
ಕ೦ಗಾನಿಸ್‌ (ಏಜೆಂಟ್ಸ್‌) ಕರೆತರುತ್ತಿದ್ದರು. ಕಂಗಾನಿಸ್‌ ಇವರಿಗೆ ಒಳ್ಳೆ ಸಂಬಳ ಕೊಡಿಸುವು. 
ದಾಗಿ ಆಮಿಷ ತೋರಿಸಿ ಅವರಿಗೆ ಸ ಸ್ವಲ್ಪ ಹಣವನ್ನು ಮುಂಗಡವಾಗಿ ನೀಡಿ, ಅವರಿಗೆ 
ಸಾಲವಿದ್ದರೆ ತೀರಿಸಿ, ಇನ್ನೂ ಕೆಲವು ಕಡೆ ಹಳ್ಳಿಗಳಲ್ಲಿ ತಪ್ಪು ಮಾಡಿ ಅವರ ಜನಾಂಗ 
ಗಳಿಂದ ಹೊರಗೆ ಹಾಕಲ್ಪಟ್ಟವರನ್ನು ಕರೆದು ತರಲಾಯಿತು. ಕೆಲವು ಕಡೆ ಮಾಲಿಕರಿಗೆ 
ಹಣ ಕೊಟ್ಟು ಅವರಲ್ಲಿದ್ದ ಜೀತಗಾರರನ್ನು ಬಿಡಿಸಿಕೊಂಡು ಬಂದುದ್ದಾಗಿಯೂ 
ಹೇಳಲಾಗುತ್ತದೆ. ಆಡಳಿತ ಗುತ್ತಿಗೆಯ Aes ಕೆಲಸಗಾರರನ್ನು ನೇಮಿಸಿಕೊಳ್ಳುತ್ತಿತ್ತು 
ಇವರೆಲ್ಲರಿಗೂ ಮೊದಲಿಗೆ ಗಣಿಗಳ ಒಳಗೆ ಡಿಲ್ಲಿಂಗ್‌, ಡೆ ನಂಗ್‌, ಸ್ಫೋಪಿಂಗ್‌, 
ಶಿಲೆಗಳನ್ನು ಟ್ರ್ಯಾಲಿಗಳಿಗೆ ತುಂಬುವುದು, ಮರಗೆಲಸ ನಿತ್ಯಾದಿ ಕೆಲಸಗಳನ್ನು 
ನೀಡಲಾಗುತ್ತಿತ್ತು ಒಪ್ಪಂದದ ಮೇಲೆ ಅವರೆಲ್ಲ ಎಷ್ಟು ಕೆಲಸ ಮಾಡುತ್ತಿದ್ದರೊ ಅಷ್ಟು 
ಹಣ ಗುತ್ತಿಗೆದಾರರ ಮೂಲಕ ದೊರಕುತ್ತಿತ್ತು. ಇವರಿಗೆ ಮನೆ, ಪಡಿತರ, ರಜೆ 
ಇತ್ಯಾದಿ ಯಾವುದೇ ಸವಲತ್ತುಗಳು ದೊರಕುತ್ತಿರಲಿಲ್ಲ. 

ದಿನ ಕೂಲಿ ಮತ್ತು ಸಂಬಳ: ಮೊದಲ ಎಶ್ವ ಮಹಾಯುದ್ಧ ಪ್ರಾರಂಭವಾದ 
ಸಮಯದಲ್ಲಿ ಕೆಜಿಎಫ್‌ನಲ್ಲಿದ್ದ ಜನಸಂಖ್ಯೆ ೮೫ ೧೦೩. ಅನಂತರ ೧೯೪೧ರಲ್ಲಿ 


ಕಾರ್ಮಿಕರ ಕೊನೆಯಿಲ್ಲದ ಸಮಸ್ಯೆ ಗಳು /೧೨೭ 


ದು ೧,೩೩ ೮೫೯ಕ್ಕೆ ಮುಟ್ಟತ್ತು ಆ ಕಾಲಕ್ಕೆ ಬೆಂಗಳೂರು ಮತ್ತು ಮೈಸೂರಿನಲ್ಲಿಯೂ 
ಇಷ್ಟು ತೀವವಾಗಿ ಹ ೦ಖ್ಯೆ ಏರಿರಲಿಲ್ಲ, ಮೈಸೂರು ಸಂಸ್ಥಾನದಲ್ಲಿ ಕೃಷಿ ಕೂಲಿ 
ಕೆಲಸದಲ್ಲಿ ತೊಡಗಿದ್ದವರ ಸಂಖ್ಯೆಗಿಂತ ತ ಪೆಸಿಡೆನಿಯಲ್ಲಿ ಹೆಚ್ಚು ಜನ 
ಅದೇ ಕೆಲಸ ಮಾಡುತ್ತಿದ್ದರು. ಬ್ರ ಮೈಸೂರು ಕಡೆಯ ಜನರು ಆ ಕಾಲದಲ್ಲಿಯೇ 
ಕಷ್ಟದ ಕೆಲಸದಿಂದ ಮೊರವಾಗ ಸರಳ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದರು. ಗಣಿಗಳಲ್ಲಿ 
ಕೆಲಸ ಮಾಡುವವರಿಗೆ ತಿಂಗಳ ಸಂಬಳ ದೊರಕುತ್ತಿದ್ದರೆ ಅದೇ. ಕೃಷಿ ಕೂಲಿ 
ಮಾಡುವವರಿಗೆ ವರ್ಷದಲ್ಲಿ ಕೆಲವು ದಿನಗಳು ಮಾತ್ರ ಕೊ ದೊರಕುತ್ತಿತ್ತು ೨೦ನೇ 
ಶತಮಾನದ ಮೊದಲ ದಶಕದಲ್ಲಿ ಉತ್ತರ ಆರ್ಕಾಟ್‌ನಲ್ಲಿ ತಿಂಗಳಿಗೆ ೫ರೂ. ಕೂಲಿ 
ದೊರಕುತ್ತಿದ್ದರೆ ಸೆ ಸೇಲಂನಲ್ಲಿ ತಿಂಗಳಿಗೆ ೨ರೂ. ದೊರಕುತ್ತಿತ್ತು. ಅದೂ ಕೂಡ ಧಣಿಗಳು 
ಮನಸ್ಸು ಮಾಡಿದಾಗ. ಆಗ ಗಣಿಗಳಲ್ಲಿ ತಿ೦ಗಳಿಗೆ೧೮೯೯) ೧೫ರೂ. ಸಂಬಳ 
ದೊರಕುತ್ತಿತ್ತು ೧೯೨೧ರಲ್ಲಿ ೩೭ರೂ. ಮತ್ತು ೧೯೪೦ರಲ್ಲಿ ೩೯ರೂ. ದೊರಕುತ್ತಿತ್ತು. 
ಬೆಂಗಳೂರಿನ ಮಿಲ್ಲುಗಳಿಗೆ ಹೋಲಿಸಿದಾಗ. ಈ ಸಂಬಳ ತೀರ ಕಡಿಮೆಯಾಗಿತ್ತು 
ನೆಲದ ಮೇಲೆ ಕೆಲಸ ಮಾಡುತ್ತಿದ್ದ ಕೂಲಿಗಳಿಗೆ ೧೯೨೧ರಲ್ಲಿ ೧೪ರೂ. ಕೊಡಲಾಗುತ್ತಿತ್ತು. 
ಆ ಕಾಲದಲ್ಲಿ ಉತ್ತರ ಆರ್ಕಾಟ್‌ನಲ್ಲಿ ಶೇಕಡ ೧೫.೨೦ರಷ್ಟು ಆದಿದ್ರಾವಿಡರಿದ್ದು 
೧೯೩೧ರಲ್ಲಿ ಕೆಜಿಎಫ್‌ ಗಣಿಗಳಲ್ಲಿ ಶೇಕಡ ೪೦ರಷ್ಟು ಕಾರ್ಮಿಕರು ಇದೇ ಜಿಲ್ಲೆಯಿಂದ 
ಬ೦ದವರಾಗಿದ್ದರು. ೧೯೪೧ರಲ್ಲಿ ಇವರ ಸಂಖ್ಯೆ ೫೦.೨ಕ್ಕೆ ಏರಿತು. ನಿರಂತರ ಕ್ಷಾಮ 
ಮತ್ತು ಬರಗಾಲದಿಂದ ಇವರು ವಲಸೆ ಬ೦ದಿದ್ದರು. 


ಸಂಬಳದ ದಿನ ಕಚೇರಿಯ ಮುಂದೆ ಜಮಾಯಿಸಿರುವ ಕಾರ್ಮಿಕರು 


೧೨೮ / ಸುವರ್ಣ ಕಥನ 


ಸಂಬಳದ ದಿನ ಕಚೇರಿಯ ಮುಂದೆ ಕಾಯುತ್ತಿರುವ ಕಾರ್ಮಿಕರು 


೧೮೯೧ ರಿಂದ ೧೯೦೧ರಲ್ಲಿ ಉತ್ತರ ಆರ್ಕಾಟ್‌ ಮತ್ತು ಸೇಲಂ we 


& 


ವ 
. ಸ್ವಲ್ಪ ಕುಶಲ ಕೆಲಸಗಳಿಗೆ ಮಲ್‌ಬಾರ್‌ ಮತ್ತು ಮದ್ರಾಸ್‌ ನಗರದಿಂದ ಜನ 


ದರು. ಸಲ 
ಎ ಊ ಮೆ 
ಬರುತ್ತಿದ್ದರು. ೧೯೧೧ ರಿಂದ ೧೯೫೧ರ ಮಧ್ಯೆ ಬ೦ಗಳೂರಿನಲ್ಲಿ ಕಟ್ಟಡಗಳನ್ನು 
ದು uw 
i k | ಡಾ 
ಕಟ್ಟುವ, ಮತ್ತಿತರ ಕೆಲಸಕ್ಕೆ ಮದ್ರಾಸಿನಿ೦ದ ಹೆಚ್ಚು ಜನರು ವಲಸೆ ಬಂದರು. ಕೊನೆಗೆ 


ಅನಂತಪುರಂ, ಕೊಯಂಬ ತ್ತೂರು, ಚಂಗಲ್‌ಪೇಟ್‌ ಮತ್ತು ಮದಾಸ್‌ ನಗರವೇ 
ಬೆಂಗಳೂರಿಗೆ ಬಂದು ನೆಲೆ ನಿಂತಿತು. ಬೆಂಗಳೂರಿನ ಆದಿದ್ರಾವಿಡರ ಬ ಬಗ್ಗೆ ಸಂಶೋಧನೆ 


ನಡೆಸಿದ ಗೆರ್‌ಟ್ರೂಡ್‌ ವುಡ್‌ರೂಫೆ “೧೯೧೦ರಲ್ಲಿ ಪ್ರಾರಂಭವಾದ ವಲಸೆ ೧೯೩೯ರವರೆಗೆ 
ನಿರಂತರವಾಗಿ ನಡೆದು ೧೯೪೦ರಲ್ಲಿ ಅಂದರೆ ಯುದ್ಧ ಕಾಲದಲ್ಲಿ ಹೆಣ್ಣು ಗಂಡೆನದೆ 


ಣ £4 


ಇಡೀ ಕುಟುಂಬಗಳೆ ವಲಸೆ ಬಂದು ನೆಲೆ ನಿಂತವು.' ವು ತಮ್ಮ ಸಂಶೋಧನೆಯಲ್ಲಿ 
ದಾಖಲಿಸಿದ್ದಾರೆ. 
ಕೆಜಿಎಫ್‌ಗೂ ಅದೇ ರೀತಿಯ ವಲಸೆ ಬಂದಿತ್ತು. ೧೯೪೦ರ ನಂತರ ಗಣಿ 
ಕಾಲೋನಿಗಳಲ್ಲಿ ಕಾರ್ಮಿಕರು ಕುಟುಂಬಗಳ ಸಮೇತ ನೆಲೆ ನಿಲ್ಲಲು ಕಂಪೆನಿಗಳು 
ಪ್ರೋ ತ್ಸಾಹ ನೀಡತೊಡಗಿದವು. ಕಾರಣ ಅವರ ಮುಂದಿನ ಪೀಳಿಗೆಗಳು ಗಣಿಗಳಲ್ಲಿ 


ಕೆಲಸಕ್ಕೆ ಸೇರುತ್ತವೆ ಎನ್ನುವುದು. ಕೆಜಿಎಫ್‌ ತಲುಪಿದ ಅಸ ಶ್ರ ಜನಾಂಗಗಳು ಹೊಸ 
ತ ಕ ಈ ಈ ತ ಭಾ 4 
ರೀತಿಯ ಕೆಲಸದೊಂದಿಗೆ ಹೊಸ ಸಾಮಾಜಿಕ ನಿಲಗಟ್ಟನ್ನು ಕಂಡುಕೊಳ್ಳುವ ಕಡೆ 
ಇ 
ಹಾಗಾ ಬ 


೧ 
ದಾವ 
೪ 


9 


ಸಿದ್ಧಾಂತ ವೈಚಾರಿಕವಾದುದಾಗಿದ್ದು ಅದು ಬೌದ್ಧ ಧರ್ಮದ ಮೇಲೆ 
ರೂಪುಗೊಂಡಿತ್ತು. ಈ ಸಿದ್ಧಾಂತ ಗಣಿ ಕಾರ್ಮಿಕರು ಮತು ಸು 


ಆ. ಜ್ಠ 
Cy ಮಾಡಿ ಕುಳಿ ತಿದ್ದವು. ಅಸ್ಪಶ್ಯರ ನ ಜ್ಯಾ ಚಿನದ ಇಸ ತ ನೆ 
pe } 
~ 


ಮೇಲೆಯೂ ಪ್ರಭಾವ ಬೀರತೊಡಗಿತು. ಕಾರ್ಮಿಕ ವರ್ಗಗಳ ನಡುವೆ ಸಿಕ್ಕಿಕೊಂಡ 
ಜಾತಿಗಳು ಯಾವ ರೀತಿ ಬೆರೆತುಹೋದವು ಎಂದರೆ ಸಮಾಜಘಾತಕ ಶಕ್ಷಿಗಳಿಗ 
ಉತ್ತರಿಸಲು ಯಾವ ಸಿದ್ಧಾಂತಗಳು ಉಳಿಯಲಿಲ್ಲ. ೧೯೨೯ರ ಜನವರಿ ತಿಂಗಳ ಒಟ್ಟು 
ಕಂಪನಿ ಸಂಬಳದ ಮೊತ್ತ ೭೨,೬೫,೮೬೨ರೂ. ಇದರಲ್ಲಿ ಇಂಡಿಯನ್ನರ ಸಂಬಳ 
೫೦ ಲಕ್ಷ, ಅಂದರೆ ಶೇಕಡ ೬೮. ಇದರಲ್ಲಿ ಕಂಪನಿ ಕಾರ್ಮಿಕರ is ಶೇಕಡ 
೫೬ ಮತ್ತು ಗುತ್ತಿಗೆದಾರರ ಸಂಬಳ ೪೪. ಯೂರೋಪಿಯನ್ನರು ೧೮,೮೭೯೬೪ರೂ, 
ಸ್ಥಳೀಯ ಕಾರ್ಮಿಕರು ೪,೨೫,೬೮೪ರೂ, ಇಂಡಿಯನ್‌ ಕಂಪನಿ ಕಾರ್ಮಿಕರು 
೨೭, ೭೩,೪೪೪ರೂ, ನೆಲದ ಮೇಲಿನ ಗುತ್ತಿಗೆ ಕಾರ್ಮಿಕರು ೩೫೬,೦೯೫ ರೂ. ಮತ್ತು 
ಗಣಿಗಳ ಒಳಗೆ ಕೆಲಸ ಮಾಡುವ ಗುತ್ತಿಗೆ. ಕಾರ್ಮಿಕರ ಸಂಬಳ ೧೮.೨೨ ೬೭೫ರೂ. 
ಯೂರೋಪಿಯನ್ನರ ಸರಾಸರಿ ಸಂಬಳ ೪೩.೮೦ ಪೌಂಡ್‌ ಆಗಿದ್ದು, ಹೆಚ್ಚೆಂದರೆ 
೯೨.೫೦ರೂ. ಕಡಿಮೆಯೆಂದರೆ ೧೮.೨೭ರೂ. ಪಡೆಯುತ್ತಿದ್ದರು. ಇಂಡಿಯನ್ನರ ಸರಾಸರಿ 
ಸಂಬಳ ೨೯.೯೦ರೂ, ಹೆಚ್ಚು ೯೨.೫೦ರೂ. ಕಡಿಮೆ ೧೮.೨೭ರೂ. ಮೇಲಿನ ಅಂಕಿ 
ಅಂಶಗಳಿಂದ ಕಂಪನಿಯ ಶೇಕಡ ೩೬ ಕಾರ್ಮಿಕರು ದಿನಕ್ಕೆ ೧೦ ಆಣೆಗಿಂತ ಹೆಚ್ಚು 
ಸಂಬಳ ಪಡೆದರೆ, ಶೇಕಡ ೬೯ರಷ್ಟು ಗುತ್ತಿಗೆ ಕೆಲಸಗಾರರು ದಿನಕ್ಕೆ ೧೦ ಆಣೆಗಿಂತ 
ಕಡಿಮೆ ಸಂಬಳ ಪಡೆಯುತ್ತಿದ್ದರು. ಕಂಪನಿಯ ಶೇಕಡ ೪೦ ಕಾರ್ಮಿಕರು ದಿನಕ್ಕೆ ೮ 
ಆಣೆ ಅಥವಾ ಅದಕ್ಕಿಂತ ಕಡಿಮೆ ಸಂಬಳ ಪಡೆಯುತ್ತಿದ್ದರು. ಆರ್ಧಕ್ಕಿಂತ ಹೆಚ್ಚು 
ಗುತ್ತಿಗೆ ಕಾರ್ಮಿಕರು ದಿನಕ್ಕೆ ೧೨ ಆಣೆಗಿಂತ ಹೆಚ್ಚು ಸಂಬಳ ಪಡೆಯುತ್ತಿದ್ದರು. 
ಕಂಪನಿಯ ಶೇಕಡ ೨೫ ಕಾರ್ಮಿಕರು ಮಾತ್ರ ಇಷ್ಟು ಸಂಬಳ ಪಡೆಯುತ್ತಿದ್ದರು. 
ಎಲ್ಲಾ ಶಿಫ್ಟ್‌ಗಳಲ್ಲಿ ಕೆಲಸ ಮಾಡುತ್ತಿದ್ದ ಇಂಡಿಯನ್‌ ಕಂಪನಿ ಕೆಲಸಗಾರರ 
ಸರಾಸರಿ ತಿಂಗಳ ಸಂಬಳ ೨೩ರೂ.ಗಳಾದರೆ, ಅದೇ ಇಂಡಿಯನ್‌ ಗುತ್ತಿಗೆ ಕೆಲಸಗಾರರ 
ಸರಾಸರಿ ಸಂಬಳ ೨೫ರೂ. ಆಗಿದ್ದರೂ ಈ ಕಾರ್ಮಿಕರಿಗೆ ಸರಾಸರಿ ೧೫ರೂ. 
ಮಾತ್ರ ಬರುತ್ತಿತ್ತು. ಕಂಪನಿ ಕೆಲಸಗಾರರು ಸರಾಸರಿ ೨೨ರೂ. ತೆಗೆದುಕೊಳ್ಳುತ್ತಿದ್ದರು. 
ಕಾರಣ, ಕಾರ್ಮಿಕರ ಗೈರುಹಾಜರಿ. ಕಂಪನಿ ಕಾರ್ಮಿಕರು ಹೆಚ್ಚು ದಿನ ಕೆಲಸ 
ಮಾಡುವುದರಿಂದ ಬೋನಸ್‌ ಪಡೆಯುತ್ತಿದ್ದರು. ಗುತ್ತಿಗೆ ಕಾರ್ಮಿಕರು ಕಷ್ಟದ ಕೆಲಸದಿಂದ 
ಹೆಚ್ಚೆಚ್ಚು ಗೈರುಹಾಜರಿ ಆಗುತ್ತಿದ್ದರು. ಅವರಿಗೆ ಬೋನಸ್‌ ಕೂಡ ದೊರಕುತ್ತಿರಲಿಲ್ಲ. 
ಜೊತೆಗೆ ಸ೦ಬಳದಲ್ಲಿ 'ಹಲವು ರೀತಿಯ ಸಾಲಗಳನ್ನು ಮುರಿದುಕೊಳ್ಳುತ್ತಿದ್ದರು. 
ಕಂಪನಿ, ಕಾರ್ಮಿಕರಿಗೆ ೨೪ ಸಾವಿರ ಪಡಿತರ ಚೀಟಿಗಳನ್ನು ವಿತರಿಸಿತ್ತು. ೨೯೪೦ರಲ್ಲಿ 
ಪಡಿತರದ ಮೂಲಕ ತಿಂಗಳಿಗೆ ಸುಮಾರು ೩ಲಕ್ಷ ರೂ. ಬೆಲೆಯ ಆಹಾರ ಧಾನ್ಯ, 
ಬಟ್ಟೆ, ಸೀಮೆಣ್ಣೆ ಇತ್ಯಾದಿ ನೀಡುತ್ತಿತ್ತು. ಆ ಕಾಲಕ್ಕೆ ೧ರೂ.ಗೆ ೫-೬ಸೇರು ಅಕ್ಕಿ 
ದೊರಕುತಿತು. ಕಾರ್ಮಿಕರ ತಪಿನಿ೦ದ ಕೆಲಸದ ವೇಳೆ ಅಪಘಾತಗಳಾದರೆ ಕಂಪನಿ 
ಅವರ ಸಂಬಳದಲ್ಲಿ ದಂಡ ಮುರಿದುಕೊಳ್ಳುತ್ತಿತ್ತು ಕಾರ್ಮಿಕರು “ಕೀಳೆಕ್ಕು ಪೋಣಾಳ್‌ 


೧೩೦ / ಸುವರ್ಣ ಕಥನ 


ಪೊಣಂ ಮೇಲೆ ವಂದಾಳ್‌ ಪಣಂ' (ಕೆಳಗೋದರೆ ಹೆಣ ಮೇಲೆ ಬಂದರೆ ಹಣ) 
ಎಂದು ತಮ್ಮನ್ನು ತಾವೇ ಛೇಡಿಸಿಕೊಳ್ಳುತ್ತಿದ್ದರು. 

ಹೆಚ್ಚುತ್ತಿದ್ದ ಬೆಲೆಗಳು: ೧೨ ದಮ್ಮಡಿ ೧ ಆಣೆ (೬ ಪೈಸೆ), ೩ ದಮ್ಮಡಿ ೧/೪ ಆಣೆ, 
೧೬ ಆಣೆ ೧ ರೂಪಾಯಿ. ೧ ಪಲಮ್‌ (೩೫ ಗಾಂ), ೮ ಪಲಮ್‌ ೧ ಸೇರು 
(೧.೯೩ ಕೆಜಿ), ೫ ಸೇರು ೧ ವೀಸೈ (೪.೬೫ ಕೆಜಿ), ೮ ವೀಸೈ ೧ ಮಣ (೩೭.೩೨ 
ಕೆಜಿ), ೨೦ ಮಣ ೧ ಫಾರಂ. ಮೇಲಿನ ರೀತಿಯ ಅಳತೆ ಮತ್ತು ಲೆಕ್ಕಾಚಾರಗಳು 
೧೯೩೦ರ ಸುಮಾರಿಗೆ ಕೆಜಿಎಫ್‌ ಪ್ರದೇಶದಲ್ಲಿ ಚಲಾವಣೆಯಲ್ಲಿತ್ತು ಪೆಟ್ಟಿಗೆ ಅಂಗಡಿಗಳಲ್ಲಿ 
ಪ್ಯಾಸಿ೦ಗ್‌ ಶೋ, ಫ್ಲೇಯರ್ಸ್‌. ನೇವ್ದಿಕಟ್‌, ಗೊಲ್ಡ್‌ ಫ್ಲೇಕ್‌, ಚಾರ್‌ಮಿನಾರ್‌ ಇತ್ಯಾದಿ 
ವಿದೇಶಿ ಸಿಗರೇಟುಗಳನ್ನು ಮಾರುತ್ತಿದ್ದರು. ೧ ಸಿಗರೇಟ್‌ಗೆ ೨ ದಮ್ಮಡಿಯಿಂದ ೪ 
ಆಣೆ ಬೆಲೆ. ಇದೇ ಕಾಲಕ್ಕೆ ಮೊದಲ ಬಾರಿಗೆ ಚೀನಾದಿಂದ ಪಟಾಕಿಗಳು ಬಂದವು. 
೧ ರೂ.ಗೆ ಬರುವ ಪಟಾಕಿಗಳನ್ನು ಮನೆಯವರೆಲ್ಲ ಧಾರಾಳವಾಗಿ ಹೊಡೆಯಬಹು 
ದಾಗಿತ್ತು. ಸ್ಯಾತಂತ್ರ್ಯದ ನಂತರ ತಮಿಳುನಾಡಿನ ಶಿವಕಾಶಿಯಲ್ಲಿ ದೇಶದಲ್ಲಿ ಮೊದಲ 
ಬಾರಿಗೆ ಪಟಾಕಿಗಳನ್ನು ತಯಾರಿಸಲಾಯಿತು. ಸುಂದರವಾದ ಪಿಂಗಾಣಿ ವಸ್ತುಗಳು 
ಮತ್ತು ಉಣ್ಣೆ ಬಟ್ಟೆಗಳು ಚೀನಾದಿಂದ ಬರುತ್ತಿದ್ದವು. ಚೀನಾದಿ೦ದ ಬ೦ದ ಕೆಲವು 
ಕುಟುಂಬಗಳು ಆಂಡ್ರ್‌ಸನ್‌ ಪೇಟೆಯಲ್ಲಿ ನೆಲೆಸಿದ್ದವು. ಎರಡನೇ ವಿಶ್ವ ಮಹಾಯುದ್ಧದ 
ನಂತರ ಬ್ರಿಟಿಷರು ತುರ್ತು ಪರಿಸ್ಥತಿಯನ್ನು ಹೇರಿದ ಮೇಲೆ ಮೊದಲ ಬಾರಿಗೆ 
ಕೆಜಿಎಫ್‌ನಲ್ಲಿ ಕೆಲವು ವಸ್ತುಗಳಲ್ಲಿ ಕಲಬೆರಕೆ ಪ್ರಾರಂಭವಾಯಿತು. ಕಪ್ಪು ಮಾರುಕಟ್ಟೆಯ 
ವ್ಯಾಪಾರಿಗಳು ಎಲ್ಲಾ ವಸ್ತುಗಳನ್ನು ಬಚ್ಚಿಟ್ಟು ರಾತ್ರಿ ಹೊತ್ತು ಕಳ್ಳತನವಾಗಿ ದುಬಾರಿ 
ಬೆಲೆಗೆ ಮಾರಾಟ ಮಾಡತೊಡಗಿದರು. ನ್ಯಾಯವಾಗಿದ್ದ ವ್ಯಾಪಾರ ಮೊದಲ ಬಾರಿಗೆ 
ಕೆಜಿಎಫ್‌ನಲ್ಲಿ ಅನ್ಯಾಯದ ಕಡೆಗೆ ವಾಲಿತ್ತು 

ಕಾರ್ಮಿಕರ ಗೈರುಹಾಜರಿ, ಗಾ ಗ್ರಾಚ್ಯುಟಿ ಮತ್ತು ಬಡ್ತಿ: ೧೯೩೦ರಲ್ಲಿ ಕಾರ್ಮಿಕರ 
ಒಂದು ಭಾಗ ಕಂಪನಿ ಆಡಳಿತದ MAA ಇನ್ನೊ ೦ದು ಭಾಗ ಗುತ್ತಿಗೆದಾರರ ಕೆಳಗೆ 
ಕೆಲಸ ನಿರ್ವಹಿಸುತ್ತಿತ್ತು. ಗುತ್ತಿಗೆದಾರರು ಒಪ್ಪಂದದ. ಮೇರೆಗೆ ಕೆಲಸ ಮಾಡಿಸುತ್ತಿದ್ದರು. 
ಕಂಪನಿ ಆಡಳಿತದ ಳಗೆ ೧೦೫೧೪ ಕಾರ್ಮಿಕರು ಮತ್ತು ಗುತ್ತಿಗೆದಾರರ ಕಳಗೆ 
೮೦೦೦ ಕಾರ್ಮಿಕರು ಕೆಲಸ ಮಾಡುತ್ತಿದ್ದರು. ಇವರು ಹೆಚ್ಚಾಗ ಗಣಿ ಒಳಗೆ ಡ್ರಿಲ್ಲಿಂಗ್‌ 
ಮಾಡುವುದು, ಬ್ಲಾಸ್ಟಿಂಗ್‌ ಮಾಡಿ ಶಿರಾರಾಶಿಯನ್ನು ಸ್ಕೂಪ್‌ ಮಾಡುವುದು, ಮಣ್ಣು 
ಬಾಚುವುದು, ಮರ ಕೆಲಸ ಮತ್ತು ನೆಲದ ಮೇಲೆ da ಜ್ಯ ಮಣ್ಣನ್ನು ಗುಡ್ಡೆಹಾಕುವುದು 
ಇತ್ಯಾದಿ ಕೆಲಸಗಳನ್ನು ಮಾಡುತ್ತಿದ್ದರು. ೧೮೫೧೪ ಕಾರ್ಮಿಕರಲ್ಲಿ ೯೭೬೭ ಕಾರ್ಮಿಕರು 
ಗಣಿಗಳ ಒಳಗೆ, ೮೭೪೭ ಕಾರ್ಮಿಕರು ನೆಲದ ಮೇಲೆ ಕೆಲಸ ಮಾಡುತ್ತಿದ್ದರು. ಇವರಲ್ಲಿ 
೧೨೭೫ ಮಹಿಳೆಯರು ಮತ್ತು ೧೨ ವರ್ಷಗಳ ಒಳಗಿನ ೫೨೭ ಮಕ್ಕಳು ಕೆಲಸ 
ಮಾಡುತ್ತಿದ್ದರು. ೧೯೦೬ರ ಮೈಸೂರು ಮೈನಿಂಗ್‌ ಕಾಯಿದೆ ೩೨ರಂತೆ ೧೨ ವಷ 


ಕಾರ್ಮಿಕರ ಕೊನೆಯಿಲ್ಲದ ಸಮಸ್ಯೆಗಳು /೧೩೧ 


ವಯಸ್ಸಿನ ಮಕ್ಕಳನ್ನು ಮತ್ತು ಮಹಿಳೆಯರನ್ನು ಗಣಿಗಳ ಒಳಗೆ ಮತು ಸ್ತಿ ಯಂತ್ರಗಳಲ್ಲಿ 
ಕೆಲಸ ೫ ಬಿಡುತ್ತಿರಲಿಲ್ಲ. ಮಹಿಳೆಯರು. ಗುಡಿಸುವುದು, ಗಣಿತ್ಯಾಜ್ಯ ಗುಡ್ಡಗಳಿಗೆ 
ನೀರು ಕಟ್ಟ ಮಣ್ಣು ಗಾಳಿಯಲ್ಲಿ ಹರಡದಂತೆ ನೋಡಿಕೊಳ್ಳುವುದು, ರ ರಸ್ತೆಗಳಿಗೆ. ಜಲ್ಲಿ 
ಹಾಕುವುದು, ಚಿಣಚು ಹರಳುಗಳನ್ನು ಹೆಕ್ಕುವುದು, ಕಂಬಳಿಗಳಿಗೆ ಮೆತ್ತಿಕೊಂಡಿರುವು 
ಚಿನ್ನದ ರೇಖುಗಳನ್ನು ಸರದಿ ಇತ್ಯಾದಿ ಕೆಲಸಗಳನ್ನು ಮಾಡುತ್ತಿದ್ದರು. 
ಮಾತ್‌ ಮತ್ತು ಮಕ್ಕಳು ಸಾಮಾನ್ಯವಾಗಿ ಬೆಳಿಗ್ಗೆ ೭ ಕಜ ಸಾಯಂಕಾಲ ೫ 
ಗಂಟೆಯವರೆಗೆ ಕೆಲಸ ಮಾಡುತ್ತಿದ್ದರು. ಮಧ್ಯಾಹ್ನ ೧೨ ರಿಂದ ೧ ಗಂಟೆಗೆ ಊಟ 
ಮತ್ತು ವಿಶ್ರಾಂತಿ. 

ಗಣಿಗಳ ಒಳೆಗೆ ೩ ಪಾಳಿಗಳಿದ್ದು ೮ ಗಂಟೆ ಕೆಲಸ ಮಾಡಬೇಕಾಗಿತ್ತು ಮೊದಲನೇ 
ಪಾಳಿ ಬೆಳಗ್ಗೆ ೭ ಗಂಟೆಯಿಂದ ಮಧ್ಯಾಹ್ನ ೩ ಗಂಟೆ, ಎರಡನೇ ಪಾಳಿ ಮಧ್ಯಾಹ್ನ 
ಗಂಟೆಯಿಂದ ರಾತ್ರಿ ೧೧ ಗಂಟೆ ಮತ್ತು ER ಪಾಳಿ ರಾತ್ರಿ ೧೧ ರಿಂದ ಬೆಳಿಗ್ಗೆ 
೭ ಗಂಟೆಯವರೆಗೆ. ಪಂಜರ ನಡೆಸುವವರು, ಕಾವಲು ಪಡೆಯವರು ಇನ್ನಿತರರು 
೩೦ ನಿಮಿಷ ಮೊದಲೇ ಬಂದು ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿಕೊಳ್ಳುತ್ತಿದ್ದರು. 
ಭಾನುವಾರ ವಿಶ್ರಾಂತಿಯ ದಿನ. ಹೆಚ್ಚು ಇಡ ಕೆಲಸ ಮಾಡಿದ್ದಲ್ಲಿ ಹೆಚ್ಚುವರಿ 
ಸಂಬಳ ದೊರೆಯುತ್ತಿತ್ತು. ಗುತ್ತಿಗೆದಾರರ ಹತ್ತಿರ ಕೆಲಸ ಮಾಡುವವರಿಗೆ ಹೆಚ್ಚುವರಿ 
ಸಂಬಳ ದೊರಕುತ್ತಿರಲಿಲ್ಲ ಆದರೂ ಇವರು ಹೆಚ್ಚು ಸಮಯ ಕೆಲಸ ಮಾಡಬೇಕಾಗಿತ್ತು 
ಕಾರಣ ಕೆಲವು ಕಾರ್ಮಿಕರ ಗೈರು ಹಾಜರಿ ಮತ್ತು ಕೆಲಸ ವನ್ನು ನಿಗದಿತ ಸಮಯದಲ್ಲಿ 
ಮುಗಿಸಬೇಕಾಗಿತ್ತು. ಕೆಲವು ಇಕಾ ೨ ಹಗಲು, ೨ ರಾತ್ರಿಗಳು ಕೆಲಸವನ್ನು ಮುಗಿಸಿ 
೩ನೇ ದಿನ ಗಣಿಗಳಿಂದ ಮೇಲಕ್ಕೆ ಬರುತ್ತಿದ್ದರು. ಅನಂತರ ೧ ಅಥವಾ ೨ ದಿನ ಅವರಿಗೆ 
ಪೂರ್ಣ ವಿಶ್ರಾಂತಿ. ಗುತ್ತಿಗೆದಾರರು ಇವರಿಗೆ ಊಟ, ಎಲೆ ಅಡಿಕೆ ಹೊಗೆಸೊಪ್ಪು 
ಬೀಡಿಗಳನ್ನು ಕೊಡಿಸುತ್ತಿದ್ದರು. ಗುತ್ತಿಗೆ ಕೆಲಸವಾದ್ದರಿಂದ ಹೆಚ್ಚೆಚ್ಚು ಕೆಲಸವ ವನ್ನು 
ಬೇಗನೆ ಮುಗಿಸುವ ಆತುರದಲ್ಲಿ ಕಾರ್ಮಿಕರು ಅಪಘಾತಗಳಿಗೆ ಸಿಲುಕಿಕೊಳ್ಳುತ್ತಿದ್ದರು. 

ಗಣಿಗಳ ಒಳಗೆ ದಿನಕ್ಕೆ ಶೇಕಡ ೧೦.೮೮ ಕಾರ್ಮಿಕರು ಮತ್ತು ಗುತ್ತಿಗೆದಾರರ 
ಕೆಳಗೆ ಶೇಕಡ ೩೬.೩೫ ಕಾರ್ಮಿಕರು ಗೈರು ಹಾಜರಿಯಾಗುತ್ತಿದ್ದರು. ಹಾಜರಿ ಪುಸ್ತಕವನ್ನು 
ಸರಿಯಾಗಿ ನೋಡದ ಕಾರಣ ಕೆಲವು ಗುತ್ತಿಗೆ ಕಾರ್ಮಿಕರು ಎರಡುಮೂರು ಗಣಿಗಳಲ್ಲಿ 
ಕೆಲಸ ಮಾಡುತ್ತಿದ್ದರು. ಕಂಪನಿ ಕಾರ್ಮಿಕರ ಹಾಜರಾತಿ ತಿಂಗಳಿಗೆ ೨೨, ೨೪ ಅಥವಾ 
೨೬ ದಿನಗಳಿದ್ದರೆ ೨ರೂ; ೨೪, ೨೬, ೨೭ ದಿನಗಳಿದ್ದರೆ ೪ರೂ. ಬೋನಸ್‌ 
ಪಡೆಯುತ್ತಿದ್ದರು. ಗುತ್ತಿಗೆದಾರರ ಕೆಳಗೆ ಕೆಲಸ ಮಾಡುವ ಕಾರ್ಮಿಕರಿಗೆ ಈ ಸವಲತ್ತು 
ದೊರಕುತ್ತಿರಲಿಲ್ಲ. ಇವರ ಗೈರು ಹಾಜರಿಗೆ ಇದೂ ಒಂದು ಕಾರಣವಿತ್ತು. ಜೊತೆಗೆ 
ಇವರು ಮಾಡುವ ಕೆಲಸಗಳು ಬಹಳ ಕಷ್ಟಕರವಾಗಿದ್ದವು. ಮೇಸ್ತಿಗಳು ಯಾವಾಗಲೂ 


೧೩೨ / ಸುವರ್ಣ ಕಥನ 


ಇವರ ಹಿಂದೆಯೇ ಇರುತ್ತಿದ್ದರು. ಗೈರು ಹಾಜರಿಗೆ ಇದ್ದ ಇನ್ನಿತರ ಕಾರಣಗಳೆಂದರೆ 
ಅನಾರೋಗ್ಯ, ಮಳೆಗಾಲದಲ್ಲಿ ಕೃಷಿ ಕೆಲಸ ಇತ್ಯಾದಿ. 

೧೯೩೦ರಲ್ಲಿ ಹೆಚ್ಚು ವರ್ಷ ಕಾಲ ಕೆಲಸ ಮಾಡಿ ನಿವೃತ್ತರಾದ ಕಾರ್ಮಿಕರಿಗೆ ೨ 
ಅಥವಾ ೩ ಕಷ್‌ ಗ್ರ್ಯಾಚ್ಯುಟಿ ನೀಡುತ್ತಿದ್ದರು. ೨೫ ವರ್ಷ ಕಾಲ ಕೆಲಸ ಮಾಡಿದ 
ಒಬ್ಬ ಕಾರ್ಮಿಕನಿಗೆ ತ ೭೫ ರೂ. ಗ್ರ್ಯಾಚ್ಯುಟಿ ದೊರಕುತ್ತಿತ್ತು. ಆದರೆ ಗುತ್ತಿಗೆ 
ಕಾರ್ಮಿಕರಿಗೆ ಏನೂ ದೊರಕುತ್ತಿರಲಿಲ್ಲ. ಅಧಿಕಾರಿಗಳಿಗೆ ಅವರ ಸಂಬಳದ ಮೇಲೆ 
ಹೆಚ್ಚು ಗ್ರಾ ಯ್ಯುಟಿ ದೊರಕುತ್ತಿತ್ತು. ಕಾರ್ಮಿಕನೊಬ್ಬ ವಯಸ್ಸಾಗಿ ಇಲ್ಲ ಸಿಲಿಕೋಸಿಸ್‌ 
ಸಾನ ಸತ್ತಾಗ ಅವನನ್ನು ಹೂಳಲು ಅವನ ಕುಟುಂಬದವರ ಹತ್ತಿರ ಒಂದೇ 
ಒಂದು ಪೈಸೆಯೂ ಇಲ್ಲದೆ ಇದ್ದ. ಸಂದರ್ಭಗಳೇ ಹೆಚ್ಚು. ಆಗ ಆತನ ಮಕ್ಕಳೊ ಇಲ್ಲ. 
ಅಳಿಯಿಂದಿರೊ ಸಹಾಯ ಮಾಡಬೇಕಾಗಿತ್ತು. ಕಾರ್ಮಿಕರ ಕಷ್ಟಗಳಿಗೆ ಸಹಾಯವಾಗಲು 
ಕಾರ್ಮಿಕರ ನಿಧಿಯನ್ನು ಸ್ಥಾಪಿಸಬೇಕೆಂದು ಕಾರ್ಮಿಕರು ಎಷ್ಟೊ ವರ್ಷಗಳಿಂದ 
ಒತ್ತಾಯ ಮಾಡುತ್ತಲೇ ಇದ್ದರು. ಕಂಪನಿಗಳು ಭರವಸೆ ನೀಡುತ್ತಲೇ ಬರುತ್ತಿದ್ದವು. 

೧೯೬೨ರಲ್ಲಿ ಬ್ರಿಟಿಷ್‌ ಅಧಿಕಾರಿಗಳು ತಮ್ಮ ವಸಾಹತು ಸಂಸ್ಕ ತಿ ಮತ್ತು ಬಿಳಿಯ 
ದೌಲತ್ತಿನೊಂದಿಗೆ ಕೆಜಿಎಫ್‌ ಬಿಟ್ಟು ಹೊರಟಾಗ Pipe. ಅವರ "ಕೆಳಗಿದ್ದ 
ಹಿಂದೂಗಳಿಗೆ ಅಧಿಕಾರ ದೊರಕಿತು. ಬಿಳಿಯರ ಕುರ್ಚಿಗಳು, ಬ೦ಗಲೆಗಳು ದೊರರಕಿದ್ದೆ, 
ವಸಾಹತು ಶೈಲಿಯನ್ನೇ ಅಳವಡಿಸಿಕೊಂಡ ಈ ಹಿ೦ದೂ ಅಧಿಕಾರಿಗಳು ರಾತ್ರೋರಾತ್ರಿ 
ಅಧಿಕಾರ ಮತ್ತು ದರ್ಪವನ್ನು ತುಂಬಿಕೊಂಡು ವಸಾಹತೋತ್ತರ ಅಧಿಕಾರಿಗಳಾಗಿ 
ಬಿಳಿಯರಿಗಿಂತ ಒಂದು ಪಟ್ಟು ಹೆಚ್ಚಾಗಿಯೇ ಮೆರೆಯತೊಡಗಿದರು. ಇವರ ಬಂಗಲೆಗಳ 
ಸುತ್ತಲೂ ಒಮ್ಮೆಲೆ ಘನತೆ ಗೌರವ ದರ್ಪ ಮತ್ತು ಐಶ್ವರ್ಯ ಸುಳಿಯತೊಡಗಿತು. 
ಆದರೆ ಕಾರ್ಮಿಕರು ಮಾತ್ರ ಎಂದಿನಂತೆ ಗುಡಿಸಿಲುಗಳಲ್ಲೇ ಜೀವನ ನಡೆಸಿದ್ದರು. 
ಗಣಿಗಳ ಆರ್ಥಿಕತೆಯೆ ಕೆಜಿಎಫ್‌ ನಗರದ ಪೂರ್ಣ ಆರ್ಥಿಕತೆ ಆಗಿತ್ತು. ೧೯೭೧ರಲ್ಲಿ 
ಕೆಜಿಎಫ್‌ನಲ್ಲಿ ನಡೆಸಿದ ಒಂದು ಸಮೀಕ್ಷೆಯಲ್ಲಿ ೨೮೧ ಹಿಂದೂಗಳಲ್ಲಿ ಶೇಕಡ ೧೮. ೫ರಷ್ಟು 
ಬ್ರಾಹ್ಮಣರಿದ್ದು, ಮಧ್ಯಮ ಮತ್ತು ಮೇಲ್ವರ್ಗದಲ್ಲಿ ಇವರ ಆರ್ಥಿಕ ಪ್ರತಿನಿಧಿತ್ವ ಶೇಕಡ 
೯೦. ಆದಿದ್ರಾವಿಡರಾದ ಆಸ್ಪಶ್ಯರು ಶೇಕಡ ೪೭.೭ ಇದ್ದರೂ ಮಧ್ಯಮ ಮತ್ತು 
ಮೇಲ್ಪರ್ಗದಲ್ಲಿ ಅವರ ಪ್ರತಿನಿಧಿತ್ವ ಶೇಕಡ ೧೪.೨. ಮೇಲ್ವರ್ಗದಲ್ಲಿ ಆದಿದ್ರಾವಿಡರ 
ಪ್ರತಿನಿಧಿತ್ವ ಕೇವಲ ೧. ಶೇಕಡ ೭೭ ರಷು ಬ್ಬ ಬ್ರಾಹ್ಮಣರು ಆರ್ಥಿಕತೆಯಲ್ಲಿ ಕೆಳವರ್ಗ 
ದವರಾಗಿದ್ದರೆ ಅದೇ ಕೆಳವರ್ಗದಲ್ಲಿ ಆದಿದ್ರಾವಿಡರ ಪ್ರತಿನಿಧಿತ್ವ ೮೫.೮೭. 

ಸರಿದೂಗದ ಮನೆ ವೆಚ್ಚ ಮತ್ತು ಸಂಬಳ: ಕಾರ್ಮಿಕರ ಮಕ್ಕಳು” ಮತ್ತು ಮಹಿಳೆಯರು 
ಕಾರ್ಮಿಕರ ಆದಾಯವನ್ನೇ ಅವಲಂಬಿಸಿದ್ದರು. ಕುಟುಂಬದ ಇತರ ಸದಸ್ಯರು 
ಮಾಡುತ್ತಿದ್ದ ಸಣ್ಣ ಪುಟ್ಟ ಸೇಕ: 5೫ ಬರುತ್ತಿದ್ದ ಆದಾಯ, ಆಹಾರದ ವೆಚ್ಚ 
ಬಟ್ಟೆ, ಕುಡಿತ, ಸಾಲದ ಬಡ್ಡಿ ಒಟ್ಟಾರೆ ವಿವರಗಳನ್ನು. ೧೯೩೦ರಲ್ಲಿ ೫೦ ಕುಟುಂಬಗಳಿಂದ 


ಕಾರ್ಮಿಕರ ಕೊನೆಯಿಲ್ಲದ ಸಮಸ್ಸೆ ಗಳು / ೧೩೩ 


ಕಲೆಹಾಕಿದ ಶ್ರೀನಿವಾಸನ್‌ ಅವರ ಸಮೀಕ್ಷೆಯನ್ನು ಇಲ್ಲಿ ನೀಡಲಾಗಿದೆ. ಈ ಕುಟುಂಬ 
ಗಳೆಲ್ಲ ಕ್ಯಾಂಪ್‌ ಮನೆಗಳಲ್ಲಿ ವಾಸಿಸುತ್ತಿದ್ದವು. ಕಾರ್ಮಿಕ ಕುಟು೦ಬಗಳ ನಿಜವಾದ 
ಒಳನೋಟಗಳನ್ನು ಪಡೆಯುವುದು ಸುಲಭದ ಕೆಲಸವಾಗಿರಲಿಲ್ಲ. ಅವರು ಮಾಡುತ್ತಿರುವ 
ವೆಚ್ಚದ ಬಗ್ಗೆಯೂ ನಿಖರವಾದ ಮಾಹಿತಿ ದೊರಕುತ್ತಿರಲಿಲ್ಲ. ಅವರು ಕುಸುಲ 
ಅಕ್ಕಿಯನ್ನು ಅಗಾಧವಾಗಿ ಉಪಯೋಗಿಸುತ್ತಿರುವುದಾಗಿ ಹೇಳಿಕೊಳ್ಳುತ್ತಿದ್ದರು. ಎಷ್ಟೋ 
ಸಲ ಓವರ ಹೇಳಿಕೊಳ್ಳುವ ಸಂಬಳ ಮತ್ತು ವೆಚ್ಚಗಳಿಗೆ ಸಂಬಂಧವೇ ಇರುತ್ತಿರಲಿಲ್ಲ 
ಸಾಮಾನ್ಯವಾಗಿ ಬಡ ಕೂಲಿ ಕಾರ್ಮಿಕನ ಕುಟುಂಬ ನ ದೊಡ್ಡದಾಗಿಯೆ 
ಇರುತ್ತಿತ್ತು. ಎಲ್ಲಾ ೫೦ ಕುಟುಂಬಗಳ ಸರಾಸರಿ ವಯಸ್ಕ ರ ಸಂಖ್ಯೆ ೩.೯೪. ಕಂಪನಿ 
ಕಾರ್ಮಿಕ ಮತ್ತು ಗುತ್ತಿಗೆ ಕಾರ್ಮಿಕನ ಕೈಗೆ ಬರುತ್ತಿದ್ದ. ಸರಾಸರಿ ಆದಾಯ ೨೨ 
ಅಥವಾ ೧೫ರೂ. ಒಬ್ಬ ಕುಟುಂಬ ಸದಸ್ಯನ ಸರಾಸರಿ ವೆಚ್ಚ ೬ ರೂ. ೧೨ ಆಣೆ. ಈ 
ಲೆಕ್ಕದಲ್ಲಿ ಸಣ್ಣ ಮಕ್ಕಳ ಲೆಕ್ಕವೂ ಅಷ್ಟೇ ಆಗುತ್ತದೆ ಎಂದು ಕೊಳ್ಳೋಣ. ಕಾರಣ 
ಮಕ್ಕಳಿಗಾಗಿ ವೆಚ್ಚವಾಗುವುದನ್ನು ನಿಖರವಾಗಿ ಲೆಕ್ಕಹಾಕದೆ ಹೋಗಿದ್ದು. 

ಇಲ್ಲಿ ೧೬ ವರ್ಷ ತುಂಬಿದ ಯುವಕನಿಗೆ ೧೦೦ ಅಂಕ, ಅದೇ ೧೬ ತುಂಬಿದ 
ಯುವತಿಗೆ ೮೩ ಅಂಕ ಎಂದು ಲೆಕ್ಕ ಹಾಕಲಾಗಿದೆ. ೪ ವರ್ಷದ ಮಗು ತಂದೆ/ 
ತಾಯಿಯ ಜೊತೆಗೆ ಊಟಮಾಡಿದರೆ, ಒಂದು ವರ್ಷದ ಮಗು ತಾಯಿಯ ಹಾಲನ್ನು 
ಮಾತ್ರ ಕುಡಿಯುತ್ತದೆ. ಅದಕ್ಕೆ ೫೦ ಅಂಕ ಕೊಡಲಾಯಿತು. ಈ ಅಳತೆಯ ಪ್ರಕಾರ 
ಕುಟುಂಬದ ಸರಾಸರಿ ವಯಸ್ಕರ ಸಂಖ್ಯೆ ೪.೫೬. ಇವರ ಸರಾಸರಿ ವರಮಾನ ೭ 
ರೂ. ವೆಚ್ಚ ೮ ರೂ. ೧೧ ಆಣೆ. ಈ ಕುಟುಂಬಗಳ ಒಟ್ಟು ಆದಾಯ ೧೪.೮ ರೂ. 
ನಿಂದ ೬೯ ರೂ. ತಿಂಗಳ ವರಮಾನದ ಆಧಾರದ ಮೇಲೆ ೫೦ ಕುಟುಂಬಗಳು ೫ 
ಗುಂಪುಗಳಾಗಿ ಕಂಡುಬಂದವು. ೨೦ ರೂ. ಕೆಳಗೆ ೮, ೨೦-೩೦ ರೂ. ನಡುವೆ ೧೭, 
೩೦-೪೦ ರೂ. ನಡುವೆ ೧೩, ೪೦-೫೦ ರೂ. ನಡುವೆ ೧೦ ಮತ್ತು ೫೦ರೂಗಳ 
ಮೇಲೆ ೨ ಕುಟುಂಬಗಳಿದ್ದವು. ಈ ಕುಟುಂಬಗಳು ಆಹಾರ ಮತ್ತು ಇತರ ವಸ್ತುಗಳಿಗಾಗಿ 
ಉಪಯೋಗಿಸುತ್ತಿದ್ದ ವೆಚ್ಚದ ವಿವರ ಹೀಗಿದೆ. ಆಹಾರ ಶೇಕಡ ೫೩.೬, ಸೀಮೆಣ್ಣೆ 
ಒಲೆ ಮತ್ತು ದೀಪಕ್ಕೆ ೫.೫, ಮನೆ ಬಾಡಿಗೆ ೨, ಬಟ್ಟೆ ೬.೧, ಕುಡಿತಕ್ಕೆ ೪.೪, ಸಾಲದ 
ಬಡ್ಡಿಗೆ ೧೫, ಅತಿಥಿ ಮತ್ತು ರೈಲು ಟಿಕೆಟ್ಟಿಗೆ ೧.೯ ಮತ್ತು ವಿದ್ಯಾಭ್ಯಾಸ, ದೋಬಿ, 
ಚೌರ ಇತ್ಯಾದಿಗೆ ೩.೪. 

ತಿಂಗಳಿಗೆ ೪೦ ರೂ.ಗಿಂತ ಕಡಿಮೆ ಸಂಬಳ ಪಡೆದವರು ಎಷ್ಟೇ ಎಚ್ಚರಿಕೆಯಿಂದ 
ಹಣ ಖರ್ಚು ಮಾಡಿದರೂ ಸಾಲದ ಹೊರೆಯಿಂದ ತಪ್ಪಿಸಿಕೊಳ್ಳಲು ಆಗುತ್ತಿರಲಿಲ್ಲ. 
ಪ್ರತಿ ತಿಂಗಳು ಸಾಲ ಮುಂದುವರಿದು ಬಡ್ಡಿ ಜೊತೆಗೆ ಕೇವಲ ಒಂದೆರಡು ವರ್ಷಗಳಲ್ಲಿ 
ಕಾರ್ಮಿಕ ಕುಟುಂಬಗಳು ಸಾಲವೆಂಬ ವಿಷದ ವರ್ತುಲದಲ್ಲಿ ಸಿಲುಕಿಕೊಳ್ಳುತ್ತಿದ್ದವು. 
ದಿನಾ ರಾತ್ರಿ ಮನೆಗೆ ಬೇಕಾಗಿದ್ದ ತರಕಾರಿ, ಮಾಂಸ, ಬೇಳೆಯನ್ನು ಸಹ ಕೊಂಡುಕೊಳ್ಳುವ 


೧೩೪ /ಸುವರ್ಣ ಕಥನ 


ಸ್ಥಿತಿಯಲ್ಲಿ ಆ ಕುಟುಂಬಗಳು ಇರಲಿಲ್ಲ. ಮಹಿಳೆಯರು ಮತ್ತು ಮಕ್ಕಳು ಹೊಸ 
ಬಟ್ಟೆಗಳಿಲ್ಲದೆ, ಹಳೆ ಬಟ್ಟೆಗಳಿಗೆ ಮತ್ತು ರಗ್ಗುಗಳಿಗೆ ತೇಪೆಗಳನ್ನು ಹಾಕಿ ಒ೦ದೆರಡು 
ವರ್ಷಗಳು ನೂಕಬೇಕಾಗಿತ್ತು. ಕಾರ್ಮಿಕರು ಗಣಿ ಕೆಲಸದ ಜೊತೆಗೆ ಇತರ ಸಣ್ಣ 
ಪುಟ್ಟ ಕೆಲಸಗಳನ್ನು ಮಾಡುತ್ತಿದ್ದರು. ಮಹಿಳೆಯರಿಗೆ ಸಿಕ್ಕಿದರೆ ಕೂಲಿ ಕೆಲಸಗಳು 
ಮಾಡುತ್ತಿದ್ದರು. ಸಾಲ, ಬಡ್ಡಿ ನಿರಂತರವಾಗಿ ಹೆಚ್ಚುತ್ತಾಹೋಗಿ ಸಕಾಲಕ್ಕೆ ಬಡ್ಡಿ 
ತುಂಬುವುದೇ ಜೀವನ ಪರ್ಯಂತದ ಕೆಲಸವಾಗುತ್ತಿತ್ತು. ಕಡಿಮೆ ಸಂಬಳ ಇರುವವರ 
ಪಾಡು ಹೇಳತೀರದು. ಹೆಚ್ಚು ದುಡಿದಷ್ಟು ಹೆಚ್ಚು ಆಹಾರ ತಿನ್ನಬೇಕಾಗಿತ್ತು. ಜೊತೆಗೆ 
ಕುಡಿತವು ಹೆಚ್ಚು ಅಂಟಿಕೊಳ್ಳುತ್ತಿತ್ತು. ಹಣ ಕೊಟ್ಟ ಸಾಹುಕಾರರು, ಮಾರ್ವಾಡಿಗಳು 
ಕಾರ್ಮಿಕರನ್ನು ಸುಲಿದು ತಿನ್ನಲು ವಿಧ ವಿಧದ ಉಪಾಯಗಳನ್ನು ಹುಡುಕುತ್ತಿದ್ದರು. 
ಕ್ಯಾಂಪ್‌ಗಳಲ್ಲಿದ್ದ ಮಲೆಯಾಳಿ ಮತ್ತು ಮೊಪ್ಲಾಗಳ ದಟ್ಟಿ ಹೋಟಲುಗಳಲ್ಲಿ ಒಬ್ಬನಿಗೆ 
೧.೧೦-೨ರೂ.ಗೆ ಒಂದು ವಾರ ಊಟ ದೊರಕುತ್ತಿತ್ತು. ಅಂದರೆ ದಿನಕ್ಕೆ ೩೭೫- 
೪.೪ ಆಣೆ. ಇದೇ ಕಾಲಕ್ಕೆ ಬೆಂಗಳೂರಿನ ಸೆಂಟ್ರಲ್‌ ಜೈಲಿನಲ್ಲಿದ್ದ ಅಪರಾಧಿಗಳಿಗೆ 
ತಿಂಗಳಿಗೆ ತಗಲುತ್ತಿದ್ದ ಆಹಾರದ ಸರಾಸರಿ ವೆಚ್ಚ ೫.೫ರೂ. ಅಂದರೆ ವಾರಕ್ಕೆ ಈ 
ಆಣೆ.೧೦ ಪೈಸೆ. ಮೈನಿಂಗ್‌ ಆಸ್ಪತ್ರೆಯಲ್ಲಿದ್ದ ಒಳ ರೋಗಿಗಳಿಗೆ ದಿನಕ್ಕೆ ತಗಲುತ್ತಿದ್ದ 
ಆಹಾರದ ವೆಚ್ಚ ೦. ತೆ ಗಣಿ ಕಾರ್ಮಿಕನ ಒಟ್ಟು ಸರಾಸರಿ ತ್ರಾ ವೆಚ್ಚ ದಿನಕ್ಕೆ 
೨ ಆಣೆ. ೭ಪೆ ಪೈಸೆ. ಅಂದರೆ ಜೈಲಿನಲ್ಲಿದ್ದ ಅಪರಾಧಿಗಳು ತೆಗೆದುಕೊಳ್ಳುತ್ತಿದ್ದ ಆಹಾರಕ್ಕಿಂತ 
ಕಡಿಮೆ. ಗಣಿ ಕಾರ್ಮಿಕ ತಿಂಗಳ ಪೂರ್ತಿ ಶ್ರಮ ಪಟ್ಟು ಭ್‌ ಜ್ಯಾ 
ತೆಗೆದುಕೊಳ್ಳುವ ಆಹಾರ ಮಾತ್ರ ಜಿ ೈಲಿನಲ್ಲಿರುವ ಅಪರಾಧಿಗಳಿಗಿಂತ ಕಡಿಮೆಯಾಗಿತ್ತು. 
ಗಣಿ ಪ್ರದೇಶದಲ್ಲಿ ಬೌದ್ಧ ನತ ಆಡಳಿತದಲ್ಲಿ ಒಂದು ಕೈಮಗ್ಗ ನಡೆಯುತ್ತಿತ್ತು 
ಅದರಲ್ಲಿ ಕೆಲವು ಯುವತಿಯರು ಕೆಲಸ ಮಾಡು ತ್ತಿದ್ದರು. ಒಂದು ಸ ಬಿದಿರು ಉದ್ಯಮ 
ಕೂಡ ನಡೆಯುತ್ತಿತ್ತು. ಬಿದಿರು ದಟ್ಟಿಗಳು, ಚಾಪೆಗಳು, ಟೋಪಿ ಮತ್ತು ಬುಟ್ಟಿಗಳನ್ನು 
ಇಲ್ಲಿ ತಯಾರಿಸಲಾಗುತ್ತಿತ್ತು ಬಿದಿರನ್ನು ತಮಿಳುನಾಡಿನ ಕಾಡುಗಳಿಂದ ತರಲ ಾಗುತ್ತಿತ್ತು. 
ಇದೇ ಬಿದಿರು ಉದ್ಯಮಯಿಂದ ಕಂಪನಿ ೧೯೩೦ರಲ್ಲಿ ೧೮,೦೦೦ರೂ. ಬೆಲೆಯ 
ಬಿದಿರು (ದಟ್ಟಿ ಮನೆಗಳು ಕಟ್ಟಲು), ೧೩೦೦೦ರೂ ಬಿದಿರು ಚಾಪೆಗಳು, ೫೦೦೦ರೂ. 
ಟೊಪ್ಪಿಗಳು, ೫೫೦೦ರೂ. ಬ್ಯಾಸ್ಕಟ್ಟುಗಳನ್ನು ಕೊಂಡುಕೊಂಡಿತ್ತು. 
ಸಾಲದ ವರ್ತುಲದಲ್ಲಿ » ಸಿಕ್ಕಿಕೊಂಡ ಜಾ ೧೯೪೬ರಲ್ಲಿ ಆರ್‌.ದೇಶ್‌ಪಾಂಡೆ 
ಗಣಿ ಕಾರ್ಮಿಕರ ಆರ್ಥಿಕ ಸ್ಥಿತಿಗಳನ್ನು ಪರಿಶೀಲಿಸಿದಾಗ ಆರ್ಧಕ್ಕಿಂತ ಹೆಚ್ಚು ಕಾರ್ಮಿಕರು 
೧ ರಿಂದ ೪ ತಿಂಗಳ ಸಂಬಳದಷ್ಟು ಸಾಲದಿಂದ ನರಳುತ್ತಿದ್ದರು. ಕೆಲವು ವರ್ಷಗಳ 
ಹಿ೦ದಿನ ಸಮೀಕ್ಷೆಯಲ್ಲಿ ಅತಿ ಕಡಿಮೆ ಸಂಬಳ ತೆಗೆದುಕೊಳ್ಳುವವರು ಹೆಚ್ಚು ಸಾಲಗಾರ 
ರಾಗಿದ್ದರು. ಅದರಲ್ಲಿ ಮುಖ್ಯವಾಗಿ ತಿಂಗಳಿಗೆ ೩೫ರೂ, ಗಿಂತ ಕಡಿಮೆ ಸಂಬಳ 
ಪಡೆಯುವವರು. ಮೈಸೂರು ಮನಿಲೆಂಡರ್ಸ್‌ ೧೯೩೯ ಆ್ಯಕ್ಸ್‌ ಕಲಂ ೧೩ರ ಪ್ರಕಾರ 


ಕಾರ್ಮಿಕರ ಕೊನೆಯಿಲ್ಲದ ಸಮಸ್ಸೆ ಗಳು / ೧೩೫ 


ಕೆಜಿಎಫ್‌ ವರ್ತಕರು ಪಡೆದಿದ್ದ ಪರವಾನಗಿಯಂತೆ ತಿಂಗಳಿಗೆ ಶೇಕಡ ಕ್ಕಿಂತ 
ಕಡಿಮೆ ಬಡ್ಡಿ ತೆಗೆದುಕೊಳ್ಳಬೇಕಾಗಿತ್ತು. ಕ್ರಿಮಿನಲ್‌ ಪ್ರೊಸೀಜರ್‌ ಕೋಡ್‌ ಆಕ್ಟ(೧೯೩೮) 
ತಿದ್ದುಪಡಿಯಂತೆ ಬಡ್ಡಿಯನ್ನು ಕಾಲಕಾಲಕ್ಕೆ ಅೀಲಸುತ್ತಿದ್ದ ಕಾರ್ಮಿಕರನ್ನು ಶಿಕ್ಷೆಗೆ 
ಒಳಪಡಿಸದಂತೆ ನೋಡಿಕೊಳ್ಳಲಾಗಿತ್ತು. ನ್ಯಾಯಾಲಯದ ಮೂಲಕ pha ಮಾತ 
ಪಾವತಿಸುವಂತೆ ಸಿಮಿತಗೊಳಿಸಲಾಗಿತ್ತು ಅಂದರೆ ವರ್ತಕರು ನ್ಯಾಯಾಲಯದಲ್ಲಿ 
ದಾವೆ ಹೂಡಿದರೂ ಕಂಪನಿಗಳು ೫೦ರೂ.ಗಿಂತ ಹೆಚ್ಚು ಮುರಿಯುವಂತಿರಲಿಲ್ಲ. 
ಇದರಿಂದ ಅತಿಹೆಚ್ಚು ಸಾಲ ಮಾಡುತ್ತಿದ್ದವರನ್ನು ಸಾಲ ae ನಿರ್ಬಂಧಿಸ 
ಲಾಗಿತ್ತು. ಆದರೆ ೧೯೩೮ಕ್ಕಿಂತ ಮಂಡಯ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದ 
ವರ್ತಕರಿಗಾಗಿ ಹೆಚ್ಚಾಗಿ ಇಷಾ; ಗುತ್ತಿತ್ತು. ಖು ಮುಗಿಯಬೇಕಾದರೆ ೧೯೪೦ರಲ್ಲಿ 
ಮತ್ತೊಂದು ತಿದ್ದುಪಡಿ ಆ್ಯಕ್ಸ್‌ ೧೩ನ್ನು ತರಬೇಕಾಯಿತು. 

೧೯೩೯ರಲ್ಲಿ ಮ ನ್ಯಾಯಾಲಯದಲ್ಲಿ ಒಂದು ದಾವೆ ಹೂಡಿ ಕೆಜಿಎಫ್‌ 
ಪ್ರದೇಶವನ್ನು ಅ್ಯಕ್ಟ್‌ ೧೯೩೯ರಿಂದ ಮುಕ್ತಗೊಳಿಸಬೇಕೆಂದು ಕೋರಿದರು. ಅವರು 
ನೀಡಿದ ಕಾರಣವೆಂದರೆ, “ಕಾರ್ಮಿಕರು ಮೈಸೂರು ಪ್ರದೇಶದವರಲ್ಲ; ಅವರು ಬಡ್ಡಿ 
ಕೊಡದೆ, ಸಾಲ ತೀರಿಸದೆ ಯಾವಾಗಲೂ ಓಡಿಹೋಗಲು ಯೋಚಿಸುತ್ತಿರುತ್ತಾರೆ 
ಮತ್ತು ೧೯೩೯ರ ಆ್ಯಕ್ಷ್‌ನಿಂದ ೮೦ ಲಕ್ಷದಲ್ಲಿ ೬೦ ಲಕ್ಷ (ಸಾಲ/ಬಡ್ಡಿ) ರೂ. ಉಳಿದು 
ಕೊಂಡಿದೆ' ಎಂದು ಹೇಳಿಕೆ ನೀಡಿದ್ದರು. "೧೯೩೯ರ ಆ್ಯಕ್ಷ್‌ನಿಂದ ಕಾರ್ಮಿಕರಿಗೆ 
ಯಾವುದೇ ಉಪಯೋಗವಾಗಲಿಲ್ಲ ಬದಲಾಗಿ ವರ್ತಕರು ಇನ್ನಷ್ಟು ಕ್ರೂರವಾಗಿ 
ಅಸಲು ಮತ್ತು ಬಡ್ಡಿಯನ್ನು ವಸೂಲಿ ಮಾಡುತ್ತಿದ್ದಾರೆ' ಎಂದು ಕಾರ್ಮಿಕರು ದೂರಿದರು. 
೧೯೪೬ರಲ್ಲಿ ದೇಶ್‌ಪಾಂಡೆ ಸಲ್ಲಿಸಿದ ವರದಿಯಲ್ಲಿ ಇದು ದೃಢಪಟ್ಟಿತ್ತು. ಕಂಪನಿ 
ನೀಡುತ್ತಿದ್ದ ಪಡಿತರ ಅಕ್ಕಿಗೆ ಮಾರುಕಟ್ಟೆಗಿಂತ ಹೆಚ್ಚು ಬೆಲೆ ಇದ್ದರೂ ಕಂಪನಿ ಪಡಿತರ 
ಅಕ್ಕಿಯನ್ನು ಸಾಲದ ರೂಪದಲ್ಲಿ ನೀಡುವುದರಿಂದ ಕಾರ್ಮಿಕರು ಕೊಂಡುಕೊಳ್ಳುತ್ತಿದ್ದರು. 
೧೯೪೩ರಲ್ಲಿ ಅಕ್ಕಿಯನ್ನು ಹಣಕ್ಕೆ ಮಾತ್ರ ಕೊಡುವುದಾಗಿ ಕಂಪನಿಗಳು ಹೇಳಿದಾಗ 
ಉರಿಗಾಂ ಗಣಿಯ ೮೦೦ ಕಾರ್ಮಿಕರು ಪ್ರತಿಭಟಿಸಿದರು. ಅದೇ ಸಮಯದಲ್ಲಿ 
ಚಾಂಪಿಯನ್‌ ಗಣಿಗಳ ಕಾರ್ಮಿಕರು ಆಹಾರ ಧಾನ್ಯಗಳನ್ನು ಸರಿಯಾಗಿ ಪೂರೈ ಸುತ್ತಿಲ್ಲ 
ಎಂದು ಕೆಲಸ ಕ ಹಾಜರಾಗಲಿಲ್ಲ. ಮೇಸ್ತಿಗಳ ಮೂಲಕ ಪಡಿತರದಲ್ಲಿ ನೀಡುತ್ತಿದ್ದ 
ಕಲ್ಲಿದ್ದಿಲನ್ನು ಕಾರ್ಮಿಕರು ಅದೇ ಮೇಸ್ತಿಗಳಿಗೆ ಹಿಂದಕ್ಕೆ ಮಾರಿಬಿಡುತ್ತಿದ್ದರು. ಮಹಿಳೆಯ 
ರಿಗೆ ದುಡಿಯಲು ಯಾವುದೇ ಕೆಲಸಗಳು ದೊರಕುತ್ತಿರಲಿಲ್ಲ. ೧೯೨೦ರಲ್ಲಿ ಮಹಿಳೆಯ 
ರನ್ನು ಮನೆಗಳಲ್ಲಿಯೆ ಕೈಮಗ್ಗ ಅಥವಾ ನೇಕಾರ ಕೆಲಸಗಳಲ್ಲಿ ತೊಡಗಿಸಲು ಯೋಚನೆ 
ಮಾಡಿದಾಗ ೮೬೮ ಅಡಿ ಗುಡಿಸಿಲುಗಳಲ್ಲಿ ಮಗ್ಗಗಳನ್ನು ಇಟ್ಟುಕೊಳ್ಳುವುದಕ್ಕೆ ಸಾಧ್ಯವಾಗದೆ 
ಹೋಯಿತು. 


೧೩೬ /ಸುವರ್ಣ ಕಥನ 


ಕಡಿಮೆ ಸಂಬಳ, ಹೆಚ್ಚು ಮಕ್ಕಳು, ದೊಡ್ಡ ಕುಟುಂಬ ಇನ್ನಾವುದೇ ದಾರಿ 
ಕಾಣದ ಕೆಲವು ಕಾರ್ಮಿಕರು ಗಣಿಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಚಿನ್ನ ಮತ್ತಿತರ ವಸ್ತುಗಳನ್ನು 
ಎಧಿ ಇಲ್ಲದೆ ಕಳ್ಳತನ ಮಾಡುತ್ತಿದ್ದರು. ಇದು ಕಾವಲು ಪಡೆಗೆ ತಿಳಿದಿದ್ದರೂ ಗೊತ್ತಿಲ್ಲದಂತೆ 
ಸುಮ್ಮನಿದ್ದಿತು. ೧೯ ೪೦ರಲ್ಲಿ ಕಂಪನಿಗಳು 'ಕಳ್ಳತನವನ್ನು ಪೂರ್ಣವಾಗಿ ಹತೋಟಿಯಲ್ಲಿ 
ಇಡಲಾಗಿದೆ' ಎಂದು ಹೇಳಿದಾಗಲೂ, ಗಣೇಶ್‌ ಮಲ್‌ ಎಂಬ ತಾಮ್ರ/ಹಿತ್ತಾಳೆ 
ವ್ಯಾಪಾರಿಗೆ ೪೦೦ರೂ. ದಂಡ ಮತ್ತು ೧ ತಿಂಗಳು ಜೈಲು ಶಿಕ್ಷೆಯನ್ನು ವಿಧಿಸಲಾಯಿತು. 
ಆತನ ಮನೆಯಿಂದ ಸಾವಿರಾರು ರೂ. ಬೆಲೆಯ ಗಣಿ ವಸ್ತುಗಳನ್ನು ಪೊಲೀಸರು 
ವಶಪಡಿಸಿಕೊಂಡಿದ್ದರು. ಸಾಲ ಪಡೆದು ಹಿಂದಿರುಗಿಸಲಾಗದ wd ಮನೆಗಳಿಗೆ 
ಬರುತ್ತಿದ್ದ ದಪ್ಪ ಮೀಸೆಯ ಮಾರ್ವಾಡಿಗಳು ಇಷ್ಟ ಬಂದಂತೆ ಬೈಯ್ದು ಹೋಗುತ್ತಿದ್ದರು. 
ಅಸಲಿಗೆ. ಮನಬಂದಂತೆ ಬಡ್ಡಿ ಹಾಕಿ ವಸೂಲಿ ci "ಜೊತೆಗೆ ನಾಚಿಕೆ 
ಇಲ್ಲದ ಪರಯ... ದನದ ಮಾಂಸ ತಿನ್ನುವ ನಿಮ್ಮ ಬುದ್ಧಿ ತೋರಿಸಿಬಿಡ್ತೀರಿ ನೋಡಿ' 
ಎಂದು ಹೀಯಾಳಿಸು ತ್ತಿದ್ದರು. 
ಆದರೆ ೧೯೩೦ರ ಬೃಹತ್‌ ಪ್ರತಿಭಟನೆ ಹಣ ಕೊಟ್ಟ ಮಾರ್ವಾಡಿಗಳ ಬಾಯಿ 
ಮುಚ್ಚಿಸಿತ್ತು. ಸಾಲಕೊಟ್ಟ ಮಾರ್ವಾಡಿಗಳು ಮುನ್ಸಿಫ್‌ ನ್ಯಾಯಾಲಯಕ್ಕೆ ಧಾವಿಸಿ ಸಾಲ 
ಪಡೆದ ಗುತ್ತಿಗೆದಾರರು ಮತ್ತು ಕಾರ್ಮಿಕರ ವಿರುದ್ದ ದಾವೆ ಹೂಡಿ ಹಣ ನ್ಯಾಯಾಲಯದ 
ಮೂಲಕವೆ ಬರುವಂತೆ ಮಾಡಿಕೊಳ್ಳುತ್ತಿದ್ದರು. ೧೯೨೮-೨೯ರಲ್ಲಿ ೧೫೩ ಮತ್ತು 
೧೯೨೯-೩೦ರಲ್ಲಿ ೧೮೯ ಕಾರ್ಮಿಕರ ಸಂಬಳವನ್ನು ಮಾರ್ವಾಡಿಗಳಿಗೆ ನ್ಯಾಯಾಲಯ 
ಮೂಲಕ ಲಗತ್ತಿ ಸಲಾಗುತ್ತಿತ್ತು ಮುಂದಿನ ವರ್ಷ ೧೩೨೦ ಗುತ್ತಿಗೆದಾರರ ಸಂಬಳವನ್ನು 
ನ್ಯಾಯಾಲಯದ ಮೂಲಕ ಮಾರ್ವಾಡಿಗಳಿಗೆ ಲಗತ್ತಿಸಲಾಗಿ ಗುತ್ತಿಗೆದಾರರ ಕೆಳಗೆ 
ಕೆಲಸ ಮಾಡುತ್ತಿದ್ದ ಗುತ್ತಿಗೆ ಕಾರ್ಮಿಕರಿಗೆ ಸಂಬಳ ದೊರಕುವುದು ಕಷ್ಟದ ಕೆಲಸ 
ವಾಯಿತು. ಕಾರ್ಮಿಕರ ಸಂಬಳದಲ್ಲಿ ೧೦೦ ರಿಂದ ೩೦೦ರೂ. ವರೆಗಿನ ಸಾಲ 
ನ್ಯಾಯಾಲಯದಲ್ಲಿ ಲಗತ್ತಿಸಲಾಗುತ್ತಿತ್ತು. ಇದನ್ನು ಕಾರ್ಮಿಕರು ತೀರಿಸಬೇಕಾದರೆ 
ದಶಕಗಳ ಕಾಲವೇ ಹಿಡಿಯುತ್ತಿತ್ತು. ಸಂಬಳ ಹ ಕಾರ್ಮಿಕರ ಗ್ರಾ ಹೈಟಿ 
ಯನ್ನು ನ್ಯಾಯಾಲಯ ಸಾಲಕ್ಕೆ ಸ ಸೀರಿಸಿಬಿಡುತ್ತಿತ್ತು. ಇದರಿಂದ ಬಹಳಷ್ಟು ಕಾರ್ಮಿಕರಿಗೆ 
ಸೆ ದೊರಕುತ್ತಿರಲಿಲ್ಲ. ಹೆಸ ರುಗಳನ್ನು ತಪ್ಪಾಗಿ ಬರೆಯುತ್ತಿದ್ದರಿಂದ ಕೆಲಹೊಮ್ಮೆ 
ಸಾಲ ಮತ್ತು ಬಡ್ಡಿಯನ್ನು ತೆಗೆದುಕೊಳ್ಳದವರ ಸ ಸಂಬಳವನ್ನು ಮುರಿಯುತ್ತಿದ್ದರು. 
ರ್ಜಿ ಬರೆದವರನ್ನು ಮತ್ತು ಸಾಕ್ಷಿಗಳನ್ನು ನ್ಯಾಯಾಲಯಕ್ಕೆ ಕರೆದು ತರಲಾಗುತ್ತಿತ್ತು 
ಆ ೧೯೨೦ರಲ್ಲಿ ಸಾಲದ ಜ್ವಲಂತ ಸಮಸೆ ಯನ್ನು ed el ಹೆಚ್ಚು ಸಾ ಸಾಲ 
ಪಡೆದವರು ಮತ್ತು ನ್ಯಾಯಾಲಯದ ಮೂಲಕ ಸಂಬಳ ಕೊುತ್ತಿದ್ದವರನ್ನು ಕೆಲಸದಿಂದ 
ತೆಗೆದು ಹಾಕುವ. ನಿರ್ಧಾರವನ್ನು ತೆಗೆದುಕೊಂಡಿತು. ಅನಂತರ ಕಾರ್ಮಿಕರು ಸಾಲ 
ತೆಗೆದುಕೊಂಡರೆ ಕಂಪ 'ನಿಯನ್ನು ಎಂದಿಗೂ ಬಿಡುವುದಿಲ್ಲ ಎಂದು ತಿಳಿದುಕೊಂಡಿತ್ತು. 


ಕಾರ್ಮಿಕರ ಕೊನೆಯಿಲ್ಲದ ಸ ಸಮಸ್ಯೆಗಳು ! ೧೩೬ 


ವರ್ತಕರು ಮತ್ತು ಕಂಪನಿಗಳು ತಿಳಿದುಕೊಂಡಂತೆ ಕಾರ್ಮಿಕರು, ಕೆಜಿಎಫ್‌ ಬಿಟ್ಟು 
ಓಡುವುದಾಗಲಿ, ನ್ಯಾಯಾಧೀಶರ ಮುಂದೆ ಸಾಲ ತೀರಿಸಲು ಸಾಧ್ಯವಿಲ್ಲ ಸ 
ಕ್ಷಮೆ ಯಾಚಿಸುವುದಾಗಲಿ ಮಾಡಲಿಲ್ಲ. ಮಂಡಿಗಳು ಮತ್ತು ಸಾಹುಕಾರರು, 
ಸರಕಾರ ಕಾರ್ಯರೂಪಕ್ಕೆ ತಂದರೆ ತಾವು ಕೊಟ್ಟಿರುವ ಅಸಲು ಹಣವೆ ಮುಳುಗಿ 
ಹೋಗುತ್ತದೆಂದು ತಿಳಿದು ಸ್ವಲ್ಪ ದಿನ ಸಾಲ ಸಂಗ್ರಹಿಸುವುದರ ಬಗ್ಗೆ ಮೃದುವಾಗಿ 
ನಡೆದುಕೊಂಡರು. 

ಗಣಿ ಪದೇಶದಲ್ಲಿ ಮೇಸ್ತಿಗಳು/ಕಾರ್ಮಿಕರು, ಗ೦ಡ ಸತ್ತಿರುವ ಚಾಲಾಕಿ ಮಹಿಳೆಯರು 
ತಿಂಗಳಿಗೆ ೧ ರೂ.ಗೆ ೨ ಆಣೆ ಬಡ್ಡಿಯಂತೆ ಸಾಲ ನೀಡುತ್ತಿದ್ದರು. ಇವರೆಲ್ಲ ಕಾರ್ಮಿಕರಿ 
ಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಬಳದ ದಿನ ಕಚೇರಿ ಮುಂದೆ ಸೇರಿಬಿಡುತ್ತಿದ್ದರು. 
ಕೆಲವು ರಾವುತರು, ಪಠಾಣರು ದಿನಕ್ಕೆ ೧ ರೂ.ಗೆ ೧ ಪೈಸೆಯಂತೆ ಬಡ್ಡಿ ಹಾಕುತ್ತಿದ್ದು 
ಅದು ಬಡ್ಡಿಗೆ ಬಡ್ಡಿಯಾಗಿ ತಿಂಗಳಿಗೆ ಶೇಕಡ ೧೯೦ಕ್ಕೆ ಏರುತ್ತಿತ್ತು. ೧೯೩೦ರಲ್ಲಿ 
ಕೆಜಿಎಫ್‌ನಲ್ಲಿ ೩೦೦ ಮಾರ್ವಾಡಿಗಳು ಅಂಗಡಿಗಳು ಇದ್ದವು. ಇವರು ಏನಾದರೂ 
ಮಾಡಿ ಕಾರ್ಮಿಕರಿಗೆ ಸಾಲ ಕೊಟ್ಟು ಅವರನ್ನು ಶೂಲಕ್ಕೆ ಏರಿಸಿಬಿಡುತ್ತಿದ್ದರು. ಕೆಲವೊಮ್ಮೆ 
ಯಾವುದೇ ಸೆಕ್ಕೂರಿಟ ಇಲ್ಲದೆ ಸಾಲ ಕೊಡುತ್ತಿದ್ದರು. ಮಾರ್ವಾಡಿಗಳು ಸಾಲ ಪಡೆದವನು 
ಮತ್ತು ಆತನ ಗೆಳೆಯರಿಂದಲೂ ಹೆಬ್ಬೆಟ್ಟುಗಳನ್ನು ತೆಗೆದುಕೊಳ್ಳುತ್ತಿದ್ದರು. 

ಗಿರಾಕಿಗಳನ್ನು ಹಿಡಿದು ತರಲು ಮತ್ತು ಸಾಲ/ಬಡ್ಡಿಯನ್ನು ವಸೂಲಿ ಮಾಡಲು 
ಮಾರ್ವಾಡಿಗಳು ಕಾರ್ಮಿಕರಲ್ಲಿಯೆ ಹಲವು ಏಜ೦ಟರನ್ನು ನೇಮಿಸುತ್ತಿದ್ದರು. ಇವರು 
ಸಾಲ ಪಡೆದವರ ಎಲ್ಲಾ ರೀತಿಯ ಚಲನವಲನಗಳನ್ನು ತಿಳಿಸುತ್ತಿದ್ದರು. ಇವರು 
ತೆಗೆದುಕೊಳ್ಳುವ ಸಾಲಕ್ಕೆ ಬಡ್ಡಿ ಸ್ವಲ್ಪ ಕಡಿಮೆ ಬೀಳುತ್ತಿತ್ತು ಸಾಲ ತೆಗೆದುಕೊಂಡ 
ಕಾರ್ಮಿಕರು ಓಡಿಹೋದರೆ, ಇಲ್ಲ ಸತ್ತುಹೋದರೆ ಇವರು ಸಾಲದ ಬಿಕ್ಕಟ್ಟಿಗೆ ಸಿಲುಕಿ 
ಕೊಳ್ಳುತ್ತಿದ್ದರು. ಮಾರ್ವಾಡಿಗಳು ಕೆಲವರು ಗಿರವಿ ಅಂಗಡಿಗಳಲ್ಲಿ ಸಾಲಕ್ಕೆ ಬದಲಾಗಿ 
ಚಿನ್ನ, ಬೆಳ್ಳಿ, ಒಡವೆ, ಊಟದ ತಟ್ಟೆ, ಚೆ೦ಬು, ಪಾತ್ರೆ-ಪಡಗ, ಬಿದಿರು ಟೊಪ್ಪಿಗಳು, 
ಕಾರ್ಬೈಡ್‌ ಲ್ಯಾಂಪುಗಳು, ಶೂಗಳು ಕೊನೆಗೆ ಛತ್ರಿ, ಹಳೆ ಬಟ್ಟೆಗಳನ್ನು ಇಟ್ಟುಕೊಳ್ಳುತ್ತಿದ್ದರು. 
ಕುಡುಕರಿಗೆ ತಾಳಿ ಬೊಟ್ಟುಗಳೆಂದರೆ ಎಲ್ಲಿಲ್ಲದ ಪ್ರೀತಿ, ಮಹಿಳೆಯರು ಏನಾದರೂ 
ಮಾಡಿ ಬಿಡಿಸಿಕೊಂಡು ಬಂದರೆ ಇವರು ಏನಾದರೂ ನಾಟಕವಾಡಿ ಕೂಡಲೇ ಅದನ್ನು 
ಅಡ ಇಟ್ಟು ಕುಡಿದು ಬರುತ್ತಿದ್ದರು. ಕಾರ್ಮಿಕರ ಗೌರವ ಪದಕಗಳನ್ನು ಗಿರವಿ 
ಅ೦ಗಡಿ ಗಳಲ್ಲಿ ಮಾರ್ವಾಡಿಗಳು ಗ೦ಟುಕಟ್ಟ ಇಡುತ್ತಿದ್ದರು. ಕಾರ್ಮಿಕರು ನಿಗದಿತ 
ಸಮಯದಲ್ಲಿ ಬಿಡಿಸಿಕೊಳ್ಳದಿದ್ದರೆ ಅವುಗಳನ್ನು ಕ್ಲಿಯರನ್ಸ್‌ ಸೇಲ್‌ನಲ್ಲಿ ಕಡಿಮೆ ಬೆಲೆಗೆ 
ಮಾರಿ ಬಿಡುತ್ತಿದ್ದ ರ್ಯ 

ಕಾರ್ಮಿಕರ ವಸತಿ ಮತ್ತು ಸ್ವಾಸ್ಥ್ಯಪಾಲನೆ: ಶೇಕಡ ೮೬ ರಷ್ಟು ಜನಸಂಖ್ಯೆ ಗಣಿ 
ಕಾಲೋನಿಗಳಲ್ಲಿ ಉಳಿದವರು ಹತ್ತಿರದ ರಾಬರ್ಟ್‌ಸನ್‌ಪೇಟೆ ಮತ್ತು ಸುತ್ತಮುತ್ತಲ 


೧೩೮ / ಸುವರ್ಣ ಕಥನ 


ಹಳ್ಳಿಗಳಲ್ಲಿ ವಾಸಿಸುತ್ತಿದ್ದ ರು. ಕಾಂಪುಗಳ ಉಸು ುವಾರಿಯನ್ನು ನೋ ಡಿಕೊಳ್ಳಲು ಕಂಪನಿ 


ಥಿ ಗ 
ರಿ 


೪ 
ಗಳಿಂದ ಸ್ಯಾನಿಟರಿ ಇನ್ನ ಪೆಕರುಗಳು, ಓವರ್‌ಸೀರ್ಸ್‌ , ಮೇಸಿಗಳು, ಜಾಡಮಾಲಿಗಳು 


ಟಬ 


ಮಿ 
ಮತ್ತು ಕಸ ತೆಗೆಯಲು ಎತ್ತಿನ ಬಂಡಿಗಳನ್ನು "ನೇಮಿಸಲಾಗಿತ್ತು ಇದೆಲ್ಲವನ್ನು 


pe ಗಿ 
AN 


ನಿಬಾಯಿಸಲು ಕಂಪನಿಗಳು ವರ್ಷಕ್ಕೆ ೧,೦ 


ಪ್ರಾಥಮಿಕ ದಿನಗಳಲ್ಲಿ ಕಾರ್ಮಿಕರು ಗಣಿಗಳ ಹತ್ತಿರ ತಾವೇ ಗುಡಿಸಿಲುಗಳನು 
ಹಾಕಿಕೊಂಡಿರುವುದು p 


ಮೊದಲ ಬಾರಿಗೆ ಕಂಪನಿಗಳು ಗಣಿಗಳ ಹತಿ 
ಹತ್ತಿರ ಕಾರ್ಮಿಕರಿಗಾಗಿ ಹಾಕಿಕೊಟ್ಟ ಗುಡಿಸಿಲುಗಳು 


ಸ್ಯಾನಿಟರಿ ಅಧಿಕಾರಿಗಳು ಒಂದು ವರ್ಷಕ್ಕೆ ಸರಾಸರಿ ೫೦,೦೦೦ ಇಲಿಗಳನ್ನು 
ಹಿಡಿದು ಅಥವಾ ಔಷಧಿ ಹಾಕಿ ಸಾಯಿಸುತ್ತಿದ್ದರು. ಕ್ಯಾಂಪುಗಳಿಂದ ಸಂಗಹಿಸುತ್ತದ್ದ 
ಕಸವನ್ನು ದೂರ ಸಾಗಿಸಿ ಸುಡುತ್ತಿದ್ದರು ಇಲ್ಲ ಗೊಬ್ಬರ ಮಾಡಿ ಮಾರುತ್ತಿದ್ದರು. 
ಕ್ಯಾಂಪುಗಳಲ್ಲಿ ಯಾರೇ ಕಾಯಿಲೆ ಬಿದ್ದರೂ ತುರ್ತಾಗಿ ಆಸ್ಪತ್ರೆಗೆ ಸಾಗಿಸಿಬಿಡುತ್ತಿದ್ದರು. 
೫೬೬ ವಿಶಾಲ ಬಂಗಲೆಗಳಲ್ಲಿ ಬ್ರಿಟಿಷರು/ಎರೋಪ್ಯರು, ಕ್ವಾರ್ಟ್‌ರ್ಡ್‌ಗಳಲ್ಲಿ ಆಂಗ್ಲೋ- 
ಇಂಡಿಯನ್ನರು ಮತ್ತು ೧೧೪೯೨ ಗುಡಿಸಿಲುಗಳಲ್ಲಿ ಕಾರ್ಮಿಕರಿದ್ದರು. ಇವುಗಳಲ್ಲಿ 
ಸುಮಾರು ೧೦೦೦ ಗುಡಿಸಿಲುಗಳನ್ನು ಸಿಮೆ೦ಟ್‌ ಗೋಡೆಗಳಿಂದ ಕಟ್ಟ ಮೇಲೆ 
ಜಿಂಕ್‌ಶೀಟು ಮತ್ತು ಹೆಂಚುಗಳನ್ನು ಹಾಕಿ ಮುಚ್ಚಲಾಗಿತ್ತು. ಇವುಗಳಲ್ಲಿ ಭಾರತೀಯ 
ಮೂಲದ ಗುಮಾಸ್ತರು ಮತ್ತು ಮೇಲ್ವಿಚಾರಕರು ಇದ್ದರು. ಉಳಿದ ೧೦೪೯೨ ಗುಡಿಸಲು 
ಗಳನ್ನು ಬಿದಿರು ದಟ್ಟಿಗಳಿ೦ದ ನಿಲ್ಲಿಸಿ ಮೇಲೆ ತಗಡು ಶೀಟುಗಳಿಂದ ಮುಚ್ಚಲಾಗಿತ್ತು. 

ಸಾಮಾನ್ಯವಾಗಿ ಗುಡಿಸಿಲಿನಲ್ಲಿ ಒಂದೇ ಒಂದು ಕೋಣೆಯಿದ್ದು ಅದರ ಅಳತೆ 
೯೫೯ ಅಡಿ ಇರುತ್ತಿತ್ತು. ಮೈಸೂರು ಮೈನ್ಸ್‌ನ ಗುಡಿಸಿಲು ಮಾತ್ರ ೧೨೫೯ ಅಡಿ, ಬಾಲ್ಲಾಟ್‌ 
ಮೈನ್ಸ್‌ ಗುಡಿಸಿಲು ೧೦೫೯ ಅಡಿ ಇದ್ದವು. ಇದರಲ್ಲೆ ಅಡಿಗೆ, ಊಟ, ಸ್ನಾನ, ನಿದ್ದೆ, 
ಮಕ್ಕಳ ಓದು ಎಲ್ಲವೂ ನಡೆಯಬೇಕಾಗಿತ್ತು. ಬಿದಿರು ದಟ್ಟಿಗಳ ಮೂಲಕ ಬೀಸುವ 
ಬಿರುಗಾಳಿಯನ್ನು ತಡೆಯಲು ಸಾಮಾನ್ಯವಾಗಿ ಒಳಗಡೆ ಮಣ್ಣನ್ನು ಮೆತ್ತಿಸಲಾಗುತ್ತಿತ್ತು. 
ನೆಲವನ್ನು ಸಗಣಿಯಿಂದ ಸಾರಿಸಲಾಗುತ್ತಿತ್ತು ಕೋಣೆಯ ಮುಖ್ಯ ಸ್ಥಳವೆಂದರೆ ಒಲೆ, 
ಅದರ ಮೇಲೆ ಯಾವಾಗಲೂ ಒಂದೆರೆಡು ಮಡಿಕೆಗಳು ಕುಳಿತಿರುತ್ತಿದ್ದವು. ದಾರಿಯಲ್ಲಿ 
ಹೋಗುವವರು ನೋಡದಂತೆ ಮತ್ತು ಗಾಳಿ ಬೀಸದಂತೆ ಗುಡಿಸಿಲು ಮಧ್ಯೆ ಒಂದು 
ಬಿದಿರು ದಟ್ಟಿಯನ್ನು ನಿಲ್ಲಿಸಲಾಗಿತ್ತು. ಒಲೆಯ ಮೇಲೆ ಒಂದು ಹಲಗೆಯನ್ನು ಕಟ್ಟಿದ್ದು 
ಅದರ ಮೇಲೆ ಹಲವು ರೀತಿಯ ಅಡಿಗೆ ಸಾಮಾನುಗಳು ಇನ್ನಿತರ ವಸ್ತುಗಳು 
ಇರುತ್ತಿದ್ದವು. ಒಂದೆರಡು ಹಗ್ಗಗಳು ಮನೆಯ ವಾರ್ಡ್‌ರೋಬಾಗಿರುತ್ತಿದ್ದವು. ಬಿದಿರು 
ಟೋಪಿಗಳು ಮತ್ತು ಗಣಿಯ ಒಳಗೆ ಉಪಯೋಗಿಸುವ ಅಸಿತಿಲೀನ್‌ ಲ್ಯಾಂಪ್‌ಗಳು 
ಅಲ್ಲಿಇಲ್ಲಿ ನೇತಾಡುತ್ತಿದ್ದು, ಒಂದೆರಡು ಚಿತ್ರಪಟಗಳು ದಟ್ಟಗಳ ಮೇಲೆ ನೇತಾಡುತ್ತಿದ್ದವು. 
ಬ್ರಿಟಿಷ್‌ ಅಧಿಕಾರಿಗಳ ಜೊತೆಗೆ ಹಿಡಿದಿರುವ ಛಾಯಾಚಿತ್ರಗಳು ಬಾಗಿಲು ಎದುರಿಗೆ 
ಕಾಣಿಸುತ್ತಿದ್ದವು. 

ಬಾಗಿಲು ಹಿಂದೆ ಒಂದು ಸಣ್ಣ ಕಲ್ಲು ಚಪ್ಪಡಿ ಇದ್ದು ಅದರ ಸುತ್ತಲು ಇದ್ದ ಸಣ್ಣ 
ಕಾಲುವೆಯಲ್ಲಿ ಬಚ್ಚಲು ನೀರು ಹರಿಯುತ್ತಿತ್ತು. ಇಲ್ಲಿ ಮನೆಯವರೆಲ್ಲರ ಸ್ನಾನ ಮತ್ತು 
ಬಟ್ಟೆ ಒಗೆಯುವ ಕೆಲಸ ನಡೆಯುತ್ತಿತ್ತು. ಸ್ನಾನ ಮಾಡುವಾಗ ಯಾರೂ ನೋಡದಂತೆ 
ಒಂದು ಟವಲೊ ಇಲ್ಲ ಬೆಡ್‌ಶೀಟನ್ನೊ ಇಳಿಬಿಡುತ್ತಿದ್ದರು. ಗುಡಿಸಿಲು ಮೇಲಿನ ತಗಡು 
ಶೀಟುಗಳು ಗಾಳಿಗೆ ಹಾರಿಹೋಗದಂತೆ ಮೇಲೆ ಕಲ್ಲುಗುಂಡುಗಳನ್ನಿಟ್ಟು, ಕಂಬಿಗಳಿಂದ 
ಬಿಗಿದು ಕಟ್ಟಲಾಗುತ್ತಿತ್ತು. ಹೊಸದಾಗಿ ಮದುವೆಯಾದ ದಂಪತಿಗಳಿಗೆ ಪ್ರತ್ಯೇಕತೆ 


೧೪೦ / ಸುವರ್ಣ ಕಥನ 


ಎನ್ನುವುದೇ ಇರುತ್ತಿರಲಿಲ್ಲ. ಕಂಪನಿಗಳು ಮೊದಲಿಗೆ ಒಬ್ಬ ಕಾರ್ಮಿಕನಿಗೆ ಮಾತ್ರ 
ಗುಡಿಸಿಲು ಎಂಬುದಾಗಿ ಯೋಚಿಸಿತ್ತು ಅನಂತರ ಎಷ್ಟೋ ವರ್ಷಗಳಾದರೂ ಕಾರ್ಮಿಕ 
ನನ್ನು ಆಶ್ರಯಿಸಿರುವ ಆತನ ಕುಟುಂಬದ ಬಗ್ಗೆ ಯೋಚಿಸಲೇ ಇಲ್ಲ. ಕೆಲವು ಗುಡಿಸಲು 
ಗಳ ಪಕ್ಕದಲ್ಲಿ ಇನ್ನಷ್ಟು ಸಣ್ಣ ಪುಟ್ಟ ಒಪ್ಪಾರಗಳನ್ನು ಹಾಕಿಕೊಂಡಿರುತ್ತಿದ್ದರು. ಮದುವೆ 
ಯಾದ ಹೆಣ್ಣು/ಗ೦ಡು ಮಕ್ಕಳನ್ನು, ಅವರ ಮಕ್ಕಳನ್ನು ಅದೇ ಗುಡಿಸಿಲಲ್ಲಿ ಇಟ್ಟುಕೊಳ್ಳು 
ತ್ತಿದ್ದರು, ಜೊತೆಗೆ ನೆ೦ಟರಿಷ್ಟರು ಬ೦ದುಹೋಗುತ್ತಿದ್ದರು. ಕೆಲವೊಮ್ಮೆ ಗುಡಿಸಿಲುಗಳನ್ನು 
ಅಕ್ಕ ಪಕ್ಕದವರಿಗೆ, ಮನೆ ಇಲ್ಲದ ಕಾರ್ಮಿಕರಿಗೆ ಬಾಡಿಗೆಗೆ ಕೊಡುತ್ತಿದ್ದರು. ಕೆಲವು 
ದಿನಗಳು ರಜೆ ಹಾಕಿ ಊರಿಗೆ ಹೋಗುವಾಗಲು ಬಾಡಿಗೆಗೆ ಕೊಡುತ್ತಿದ್ದ ಉದಾಹರಣೆ 
ಗಳು ಉಂಟು. 

ಬಿಸಿಲು ಕಾಲದಲ್ಲಿ ತಗಡುಗಳಿ೦ದ ಮುಚ್ಚಿದ ಗುಡಿಸಿಲುಗಳು ಬೆಂಕಿಯಾಗಿ 
ಉರಿಯುತ್ತಿದ್ದರೆ, ಮಳೆಗಾಲದಲ್ಲಿ ಎಲ್ಲೆಂದರಲ್ಲಿ ನೀರು ಸೋರಿ ಮರದ ಕೆಳಗಿದ್ದಂತೆ 
ಭಾಸವಾಗುತ್ತಿತ್ತು ಜೋರಾಗಿ ಗಾಳಿ ಬೀಸಿದರೆ ಗುಡಿಸಿಲುಗಳೆ ಗಾಳಿಗೆ ಹಾರಿಹೋಗುತ್ತಿರು 
ವಂತೆ ಭಾಸವಾಗುತ್ತಿದ್ದು, ಇವುಗಳನ್ನು “ಪುಷ್ಪಕ್‌ ವಿಮಾನ್‌' ಗುಡಿಸಿಲುಗಳೆಂದು 
ಗೇಲಿ ಮಾಡುತ್ತಿದ್ದರು. ಕಟ್ಟಿದಾಗ ಸ್ವಲ್ಪ ಗಟ್ಟಿಯಾಗಿಯೆ ಇದ್ದ ಇವು ಕೆಲವೇ ವರ್ಷಗಳಲ್ಲಿ 
ಬಿಸಿಲು ಮಳೆ ಗಾಳಿಗೆ ದುರ್ಬಲವಾಗಿ, ಬಿದಿರು ದಟ್ಟಿಗಳಲ್ಲಿ ತೂತುಗಳು ಬೀಳುತ್ತಿದ್ದವು. 
ಕಂಪನಿಯವರು ಹಳೆ ದಟ್ಟಿಗಳನ್ನು ಕಿತ್ತುಹಾಕಿ ಅಲ್ಲಿ ಹೊಸ i ದಟ್ಟಿಗಳನ್ನು ಜೋಡಿಸು 
ತ್ತಿದ್ದರು. ಕೆಲವೊಂದು ಸಲ ಗುಡಿಸಿಲಿನವರೆ ಅವುಗಳನ್ನು ಹಾನಿಗೊಳಿಸುತ್ತಿದ್ದರು. 
ಪಡ್ಡೆ ವಯಸಿನ ಪ್ರಿಯಕರ-ಪ್ರಿಯತಮೆಯರು ಕತ್ತಲು ರಾತ್ರಿಗಳಲ್ಲಿ ಬಿದಿರು ದಟ್ಟಿಯ 
ತೂತುಗಳನ್ನು ಇನ್ನಷ್ಟು ಹಿಗ್ಗಿಸಿ ಒಳಗೆಹೋಗಿ ಮಿಲನವಾಗುತ್ತಿದ್ದರು. ಮಳೆಗಾಲದಲ್ಲಿ 
ಸೌದೆ ಜಿ ತೊಂದರೆ ಕೊಟ್ಟಾಗ ಮಹಿಳೆಯರು ತಮ್ಮ ಪಕ್ಕದ ಗುಡಿಸಿಲು 
ದಟ್ಟಿಗಳಿಂದ ಒಂದರೆಡು ದಬ್ಬೆಗಳನ್ನು ಮುರಿದು ತಂದು ಒಲೆಗೆ ಇಡುತ್ತಿದ್ದರು. 
ಸ್ಯಾನಿಟರಿ ಮೇಲ್ವಿಚಾರಕರು ಕೌಲೋನಿಗಳಿಗೆ ಬಂದಾಗ ತೂತುಗಳನ್ನು ಇನ್ನಷ್ಟು ಹಿಗ್ಗಿಸಿ 
ರಿಪೇರಿ ಮಾಡಿಕೊಡುವಂತೆ ದುಂಬಾಲು ಬೀಳುತ್ತಿದ್ದರು. ಈ ಗುಡಿಸಿಲುಗಳನ್ನು 
ಕಟ್ಟುವಾಗ ೯೫೯ ಗುಡಿಸಿಲಿಗೆ ೬೯ರೂ. ೧೨೫೯ಕ್ಕೆ ೧೨೫ರೂ. ಮತ್ತು ೧೦೫ಕ್ಕೆ 
೧೦೦ರೂ. ಖರ್ಚಾಗಿತ್ತು. ಅನಂತರ ಅವುಗಳನ್ನು. ಜೋಪಾನಮಾಡಲು ವರ್ಷಕ್ಕೆ 
ಕ್ರಮವಾಗಿ ಸರಾಸರಿ ೮, ೯.೬ ಮತ್ತು ೧೦.೯ರೂ. ತಗಲುತ್ತಿತ್ತು 

ದ ಗುಡಿಸಿಲುಗಳಿಗೆ ವಿದ್ಯುತ್‌ ಸಂಪರ್ಕವಿರಲಿಲ್ಲ. ಹೆನ್ರಿ ಶ್ಯಾಫ್ಟ್‌ ಕಾಲೋನಿ 
ಮನೆಗಳಿಗೆ ಮಾತ್ರ ಎದ್ಯುತ್‌ ದೀಪ ಗಳಿದ್ದು, ಉಳಿದ ಸಾಲು ಮನೆಗಳಿಗೆ ದೂರದಲ್ಲಿ 
ಕೆಲವು ಕಡೆ ಬೀದಿ ದೀಪಗಳಿದ್ದವು. ರಾತ್ರಿಯಾಗಿದ್ದೇ ಕ್ಯಾಂಪ್‌ಗಳೆಲ್ಲ ಕತ್ತಲಲ್ಲಿ 
ಲೀನವಾಗಿಬಿಡುತ್ತಿದ್ದವು. ಪ್ರಿಯಕರ-ಪ್ರಿಯತಮೆಯರ ಚೆಲ್ಲಾಟಗಳು ಹೇಳತೀರದ ಹಂತಕ್ಕೆ 
ಹೋಗಿ, ಇದನ್ನು ತಡೆಗಟ್ಟಬೇಕಾದರೆ ಎಲ್ಲಾ ಕಡೆಯೂ ಬೀದಿ ದೀಪಗಳನ್ನು 


ಕಾರ್ಮಿಕರ ಕೊನೆಯಿಲ್ಲದ ಸಮಸ್ಯೆ ಗಳು /೧೪೧ 


ಉರಿಗಾಂ ರೈಲ್ವೇ ನಿಲ್ದಾಣದ ಹತ್ತಿರ ಇರುವ ಗಣಿ ಕಾಲೋನಿ 

ಹಾಕಬೇಕೆಂದು ಕೆಲವರು ಒತ್ತಾಯಿಸುತ್ತಿದ್ದರು. ಕ್ಯಾಂಪ್‌ಗಳಲ್ಲಿ ಯಾವುದೇ 
ಗಿಡಮರಗಳಿಲ್ಲದೆ ಎಲ್ಲವೂ ಬೋಳುಬೋಳಾಗಿದ್ದು ಗಾಳಿ ಬೀಸಿದರೆ ಗುಡಿಸಿಲುಗಳು 
ತತ್ತರಿಸುತ್ತಿದ್ದವು. ಉರಿಗಾ೦ ಕ್ಯಾಂಪ್‌, ಗಣಿತ್ಕಾಜ್ಯ ಗುಡ್ಡಗಳ ಪಕ್ಕದಲ್ಲಿಯೆ ಇದ್ದು 
ಗಾಳಿ ಬೀಸಿದಾಗ, ಇಡೀ ಕಾಲೋನಿ ವಿಷದ ಧೂಳು ಮಣ್ಣಿನಿಂದ ತು೦ಬಿಹೋಗುತ್ತಿತ್ತು 
ಧೂಳು ಮಣ್ಣು ಪಾತ್ರೆ ಪಗಡೆ, ಬಟ್ಟೆ, ಕಿವಿ, ಮೂಗು, ಬಾಯಿ ಎಲ್ಲಾ ತುಂಬಿ 
ಕೊಳ್ಳುತ್ತಿ ಶಿತ್ತು. ಬಟ್ಟೆ ಅಡ್ಡ ಇಟ್ಟುಕೊಂಡು ಗಂಜಿ ಕುಡಿಯಬೇಕಾಗಿತ್ತು. ಗಣಿ ಪ್ರದೇಶಗಳನ್ನು 
ಬಿಟ್ಟು "ಹೊರ ವಲಯದಲ್ಲಿ ಕೂಲಿ ಕಾರ್ಮಿಕರ ೧೧ ಕಾಲೋನಿಗಳಿದ್ದವು. 
ರಾಬರ್ಟ್‌ಸನ್‌ಪೇಟೆಯ ಪಶ್ಚಿಮಕ್ಕೆ ೩, ಉರಿಗಾ೦ ಮತ್ತು ಮಸ್ಕಾಂ ಹತ್ತಿರ ೪, 
ಬಲಿಗಾನಹಳ್ಳಿ, ಕ್ರಿಷ್ಟಗಿರಿ. ಪಂಡಾರ೦ಲೈನ್‌ ಮತ್ತು ಕೃಷ್ಣಾಪುರಂ ಹೆಸರಿನ ಲೈನುಗಳು 
ಪೂರ್ಣವಾಗಿ ಖಾಸಗಿ ಒಡೆತನದಲ್ಲಿದ್ದವು. ಇವೆಲ್ಲ ಸ್ಕಾನಿಟರಿ ಬೋರ್ಡ್‌ 
ವ್ಯಾ ಪ್ತಿಯಲ್ಲಿದ್ದರೂ ಕಂಪನಿ ಯಾವುದೇ ಜವಾಬ್ದಾರಿಯನ್ನು ೪ 


೧೪೨ /ಸುವರ್ಣ ಕಥನ 


ಅಧ್ಯಾಯ ೯ 


ಕಾರ್ಮಿಕರ ದುಡಿತ, ಆರೋಗ್ಯ ಮತ್ತು ಅಪಘಾತಗಳು 


ಕೆಜಿಎಫ್‌ ಗಣಿ ಪ್ರದೇಶಗಳಲ್ಲಿ ೧೯೨೫-೨೯ರಲ್ಲಿ ೧೦೦೦ ಜನಸಂಖ್ಯೆಗೆ 
ಹುಟ್ಟಿದ ಮಕ್ಕಳ ಸಂಖ್ಯೆ ೩೨.೭೫. ಸತ್ತ ಮಕ್ಕಳ ಸಂಖ್ಯೆ ೧೯.೭೭. ರಾಬರ್ಟ್‌ಸನ್‌ಪೇಟೆ 
ಯಲ್ಲಿ ೩೮.೪ ಮತ್ತು ೨೩.೧, ಬೆ೦ಗಳೂರಿನಲ್ಲಿ ೩೯.೪ ಮತ್ತು ೩೧.೪, ಮೈಸೂರಿನಲ್ಲಿ 
೨೯.೩ ಮತ್ತು ೩೦, ಬಾಂಬೆಯಲ್ಲಿ ೨೩.೫೯ ಮತ್ತು ೨೦.೫೬. ಜರಿಯಾ ಕಲ್ಲಿದ್ದಲು 
ಗಣಿ ಪ್ರದೇಶದಲ್ಲಿ ೩೫.೪೭ ಮತ್ತು ೧೮.೨೮. ಅಂದರೆ ಕೆಜಿಎಫ್‌ ಗಣಿ ಪ್ರದೇಶಗಳಿಗಿಂತ 
ಇತರ ಪ್ರದೇಶಗಳಲ್ಲಿ ಹೆಚ್ಚು ಮಕ್ಕಳು ಸಾಯುತ್ತಿದ್ದರು. 
೧೯೧೨ರಲ್ಲಿ ಕೆಜಿಎಫ್‌ ಪ್ರದೇಶದಲ್ಲಿ ಭಾರಿ ಪ್ರಮಾಣದಲ್ಲಿ ಪ್ಲೇಗ್‌ ರೋಗ ಕಾಣಿಸಿ 
ಕೊಂಡು ಅನೇಕ ಜನರು ಪ್ರಾಣ ಕಳೆದುಕೊಂಡರು. ಎಷ್ಟೋ ಜನರು ತಮ್ಮ ಊರುಗಳಿಗೆ 
ಓಡಿಹೋದರು. ಅನಂತರ ಮೈನಿಂಗ್‌ ಆಸ್ಪತ್ರೆ ಮತ್ತು ಸ್ಯಾನಿಟರಿ ಬೋರ್ಡ್‌ನವರು 
ಮ್ಮ ರೋಗವನ್ನು ತಡೆಗಟ್ಟುವಲ್ಲಿ ಸಫಲರಾಗಿದ್ದರು. ಸ್ವಾನಿಟರಿ ಬೋರ್ಡ್‌ ಅಧಿಕಾರಿಗಳು 
ಯಾವುದೇ ರೀತಿಯ ಕಾಯಿಲೆಗಳು ಹರಡದಂತೆ ಎಚ್ಚರಿಕೆ ವಹಿಸುತ್ತಿದ್ದರು. ಗಣಿ 
ಪ್ರದೇಶದಲ್ಲಿ ಫ್ಲೇಗ್‌ ಹರಡಲು ಕಾರಣವಾಗಿದ್ದ ಒಂದೇ ಒಂದು ಇಲಿಯನ್ನು 
ಬಿಡುತ್ತಿರಲಿಲ್ಲ. ೧೯೨೪ರಲ್ಲಿ ೬೮೩೪೭ ಮತ್ತು ೧೯೨೮ರಲ್ಲಿ ೪೨೧೯೦ ಇಲಿಗಳನ್ನು 
ಸಾಯಿಸಿದ್ದರು. ನಿತ್ಯವೂ ಆರೋಗ್ಯದ ಬಗ್ಗೆ ತಪಾಸಣೆ ನಡೆಸುತ್ತಿದ್ದ ಜಾ 
ಯಾವುದೇ ಸಂದೇಹ ಬಂದರೂ "ರೋಗಿಗಳನ್ನು ಆಸ್ಪತ್ರೆಗೆ ಸಾಗಿಸಿಬಿಡುತ್ತಿದ್ದರು. 
ಅಂಗಡಿಗಳಲ್ಲಿ ಮಾರುವ ಪ್ರತಿಯೊಂದು ವಸ್ತುವಿಗೂ ಅಧಿಕಾರಿಗಳಿಂದ ಅಪ್ಪಣೆ 
ಪಡೆಯಬೇಕಾಗಿತ್ತು ಕುರಿ, ಮೇಕೆ, ದನಗಳನ್ನು ಕಡಿಯುವುದಕ್ಕೆ ಮುಂಚೆ ಅಧಿಕಾರಿಗಳು 
ಅವುಗಳನ್ನು ಪರೀಕ್ಷಿಸಿ ಅಧಿಕೃತ ಮುದ್ರೆ ಒತ್ತುಬೇಕಾಗಿತ್ತು ಬ್ರಿಟಿಷರು ಮತ್ತು ಆಂಗ್ಲೋ- 
ಇಂಡಿಯನ್ನರು ಉರಿಗಾಂ ಡೈರಿಯಿಂದ ಉತ್ಕೃಷ್ಟ ಷವಾದ ಹಾಲನ್ನು ಪಡೆಯುತ್ತಿದ್ದರು. 
ಆದರೆ ಭಾ ದತ ಅದನ್ನು ಕೊಂಡುಕೊಳ್ಳಲಾಗದ ಹಳ್ಳಿಗರು Fi ಬೆರೆಸಿ ಮಾರುತ್ತಿದ್ದ 
ಹಾಲನ್ನು ಕಡಿಮೆ ಬೆಲೆಗೆ. ಕೊಂಡುಕೊಳ್ಳುತ್ತಿದ್ದರು. ಸ್ಯಾನಿಟರಿ ಬೋರ್ಡ್‌ನಲ್ಲಿದ್ದ 
ವಾ ದಾದಿಗಳು ಗುಡಿಸಿಲುಗಳಿಗೆ ಬಂದು ಗರ್ಭಿಣಿ ಮಹಿಳೆಯರು ಮತ್ತು 
ಮಕ್ಕಳನ್ನು ಪರೀಕ್ಷಿಸಿ ಔಷಧಿಗಳನ್ನು ನೀಡುತ್ತಿದ್ದರು. ಕ್ಯಾಂಪ್‌ಗಳಲ್ಲಿ ಅಲ್ಲಲ್ಲಿ ಸಣ್ಣ 
ಸಣ್ಣ ಕಿನಿಕ್‌ಗಳು ಇದ್ದವು. ಇಲ್ಲಿ ವಾಸಿ ಮಾಡಲಾಗದವರನ್ನು ಹೆರಿಗೆ ಅಥವಾ 


ಕಾರ್ಮಿಕರ ದುಡಿತ, ಆರೋಗ್ಯ ಮತ್ತು ಅಪಘಾತಗಳು /೧೪೩ 


ಸರಕಾರಿ ಆಸ್ಪತ್ರೆಗೆ ಕಳುಹಿಸಿಕೊಡುತ್ತಿದ್ದರು. ೧೯೨೮ರಲ್ಲಿ ಮಕ್ಕಳು ಮತ್ತು ಮಹಿಳೆಯರಿ 
ಗಾಗಿ ತಗುಲಿದ ವೆಚ್ಚ ೩೩೭೮ರೂ. ಇದರಲ್ಲಿ ೨೫೦೦ರೂ. ಕಂಪನಿ ಕೊಟ್ಟರೆ ಉಳಿದ 
೧೩೫೦ರೂ. ರೆಡ್‌ ಕ್ರಾಸ್‌ ಸಂಸ್ಥೆ ನೀಡಿತ್ತು. ned ಪ್ರದೇಶವನ್ನು ಕಾಯಿಲೆಮುಕ್ತ 
ವಲಯವನ್ನಾಗಿ ಮಾಡಲಾಗಿತ್ತು. 

ಕಾರ್ಮಿಕರ ಮದ್ಯಪಾನ ಗಾಂಜಾ ಅಫೀಮು ಚಟ: ಆ ಕಾಲದಲ್ಲಿ ಮೈಸೂರಿ 
ನಿಂದ ಬಿಯರ್‌ ಬರುತ್ತಿದ್ದರೆ, ಇಂಗ್ಲೆಂಡಿನಿಂದ ಹಲವು ರೀತಿಯ ದುಬಾರಿ ಬೆಲೆಯ 
ಪಾನೀಯಗಳು ಬರುತ್ತಿದ್ದವು. ತೆಂಗು, ಈಚಲು ಮತ್ತು ನುಂಗು ಮರಗಳಿಂದ ಇಳಿಸಿದ 
ಕಳ್ಳು ತಮಿಳು ನಾಡಿನಿಂದ ಬರುತ್ತಿತ್ತು. ಸಿಲಿಕೋಸಿಸ್‌ ರೋಗದಿಂದ ನರಳುತ್ತಿದ್ದವರಿಗೆ 
ವೈದ್ಯರೆ ಕಳ್ಳು ಕುಡಿಯುವಂತೆ ಸಲಹೆ ನೀಡುತ್ತಿದ್ದರು. ಕಳ್ಳು ಕುಡಿಯುತ್ತಿದ್ದ ಕೆಲವರಿಗೆ 
ರೋಗ ಕಡಿಮೆಯಾಗುತ್ತಿತ್ತು ಎನ್ನುವು ನಂಬಿಕೆಯೂ ಇತ್ತು. ಮದ್ಯಪಾನದಿಂದ ಹೆಚ್ಚು 
ಹಣವನ್ನು ಕಳೆದುಕೊಳ್ಳುತ್ತಿದ್ದರ ಜೊತೆಗೆ ಅಪರಾಧಗಳನ್ನೂ ಮಾಡುತ್ತಿದ್ದರು. ೧೯೧೦ರಲ್ಲಿ 
ರಾಜ್ಯದಲ್ಲಿಯೆ ಹೆಚ್ಚು ಸಾರಾಯಿ ಮಾರಾಟವಾಗುತ್ತಿದ್ದುದ್ದು ಕೆಜಿಎಫ್‌ನಲ್ಲಿ. ೧೯೦೯- 
೧೯೧೦ನೇ ವರ್ಷ ಮೈಸೂರು ರಾಜ್ಯದಲ್ಲಿ ಒಬ್ಬ ಮದ್ಯಪಾನಿ ಸರಾಸರಿ ೪.೬೭ ದರಾಮ್‌ 
(darams: ಒ೦ದು ಗುಟುಕು) ಮದ್ಯ ಸೇವಿಸುತ್ತಿದ್ದನು. ಬೆ೦ಗಳೂರಿನಲ್ಲಿ ೫೨.೩ 
ದರಾಮ್‌, ಮೈಸೂರಿನಲ್ಲಿ ೨೫.೮ ದರಾಮ್‌ ಕುಡಿದರೆ ಕೆಜಿಎಫ್‌ನಲ್ಲಿ ೭೮.೬ ದರಾಮ್‌ 
ಕುಡಿದ ದಾಖಲೆ ಇದೆ. ಗಣಿ ಪ್ರದೇಶದಲ್ಲಿ ಆ ಕಾಲಕ್ಕೆ ಒಟ್ಟು ೨೧ ಸಾರಾಯಿ ಮತ್ತು 
ಹಲವು ಕಳ್ಳು ಅ೦ಗಡಿಗಳು ಇದ್ದವು. ಅದೇ ವರ್ಷ ಕೆಜಿಎಫ್‌ನಲ್ಲಿ ವರ್ಷಕ್ಕೆ ಸರಾಸರಿ 
೨೬.೪ ಸೀರ್ಸ್‌(4600%:ಒ೦ದು ಬುಡ್ಡಿ) ಕುಡಿದರೆ ಬೆಂಗಳೂರಿನಲ್ಲಿ ಒಬ್ಬ ಮದ್ಯಪಾನಿ 
೮.೮ ಸೀರ್ಸ್‌ ಮತ್ತು ಮೈಸೂರಿನಲ್ಲಿ ೭.೨ ಸೀರ್ಸ್‌ ಕುಡಿಯುತ್ತಿದ್ದನು. ಇದರಲ್ಲಿ 
ಕೆಜಿಎಫ್‌ ಪ್ರಥಮ ಸ್ಥಾನದಲ್ಲಿತ್ತು. ೧೯೨೮-೨೯ರಲ್ಲಿ ಗಣಿ ಪ್ರದೇಶದಲ್ಲಿ ೫ ಸಾರಾಯಿ 
ಮತ್ತು ೧೨ ಕಳ್ಳು ಅಂಗಡಿಗಳು ಮಾತ್ರ ಇದ್ದವು. ಜೊತೆಗೆ ೧ ಗಾ೦ಜಾ ೧ ಅಫೀಮು 
ಅಂಗಡಿಯೂ ಇತ್ತು. ರಾಬರ್ಟ್‌ಸನ್‌ಪೇಟೆಯಲ್ಲಿ ಸ್ಥಳೀಯ ಬಿಯರ್‌ ಮಾರುವ 
ಒಂದು ವಿಶೇಷ ಅಂಗಡಿ ಮತ್ತು ವಿಶೇಷ ಮದ್ಯ ಅಂಗಡಿಯೂ ಇತ್ತು. ಇಲ್ಲಿಗೆ 
ಕಂಪನಿಯ ಅಧಿಕಾರಿಗಳು ಮತ್ತು ಐಶ್ವರ್ಯವಂತರು ಬರುತ್ತಿದ್ದರು. 

ಪ್ರತಿದಿನ ಸಾಯಂಕಾಲ ಕಳ್ಳು, ಸಾರಾಯಿ, ಗಾಂಜಾ ಮತ್ತು ಅಫೀಮು ಅಂಗಡಿಗಳ 
ಮುಂದೆ ಕುಡುಕರಿಂದ ನಡೆಯುತ್ತಿದ್ದ ಅನಿಷ್ಟಗಳನ್ನು ನೋಡುವುದು ಅಸಹ್ಯಕರವಾಗಿತ್ತು 
ದಿನ ಮುಗಿಯುತ್ತಿದ್ದಂತೆ ಬೆಳಕು ಮಾಯವಾಗಿ ವಿದ್ಯುತ್‌ ದೀಪಗಳು ಅಲಂಕಾರಗೊಂಡು 
ಜಗಮಗಿಸುವ ಬೆಳಕು ಚೆಲ್ಲುತ್ತಿದ್ದವು. ಈ ಬೆಳಕಿನಲ್ಲಿ ಗಣಿಗಳಿಂದ ಸ್ನಾನಮಾಡದೆ 
ನೇರವಾಗಿ ಬ೦ದ ಕಾರ್ಮಿಕರ ಕೈ ಕಾಲು ಮುಖ ಬಟ್ಟೆಗಳ ಮೇಲೆಲ್ಲ ಬೂದು ಬಣ್ಣದ 
ಕೆಸರು ಮಣ್ಣು ಮೆತ್ತಿಕೊಂಡಿದ್ದು ವಿಚಿತ್ರ ಪ್ರಾಣಿಗಳಂತೆ ಕಾಣಿಸುತ್ತಿದ್ದರು. ತಲೆ ಮೇಲೆ 
ಅದೇ ಬಣ್ಣದ ಬಿದಿರು ಟೊಪ್ಪಿಗಳು, ಎಲ್ಲೆಂದರಲ್ಲಿ ಹೇಗೆಂದರೆ ಹಾಗೆ ಕುಳಿತು ನಿಂತು 


೧೪೪ / ಸುವರ್ಣ ಕಥನ 


ಉಗುಳುತ್ತ ಬೀಡಿ, ಗಾಂಜಾ ಸೇದುತ್ತ ಕಿರಿಚಾಡುತ್ತಾ ಹೊಡೆದಾಡುತ್ತಿರುವ ದೃಶ್ಯಗಳು 
ಸರ್ವೇಸಾಮಾನ್ಯವಾಗಿದ್ದ ವು. 

ಗಯ್ಯಾಳಿ ಮಹಿಳೆಯರು ಕೆಲವರು ಅಂಗಡಿಗಳ ಮುಂದೆ ಬಾಟಲ್‌ ಇಲ್ಲದೆ ಬರುವ 
ಗಂಡಸರಿಗೆ ಒಂದು ಖಾಲಿ ಬಾಟಲನ್ನು ೩ ಪೈಸೆ ಬಾಡಿಗೆಗೆ ನೀಡುತ್ತಿದ್ದರು. ಇನ್ನೂ 
ಕೆಲವು ಮಹಿಳೆಯರು ಮತ್ತು ಗಂಡಸರು ಸೀಮೆಣ್ಣೆ ದೀಪಗಳನ್ನು ಉರಿಸುತ್ತ ಅನೇಕ 
ರೀತಿಯ ತಿಂಡಿಗಳನ್ನು ಎಣ್ಣೆಯಲ್ಲಿ ಕರಿದು ಮಾರುತ್ತಿದ್ದರು. ಗಾಂಜಾ ಮತ್ತು ಅಫೀಮು 
ಕುಡಿಯುವ ಕೋಣೆಯದೇ ಒಂದು ವಿಶೇಷ. ಅಲ್ಲಿ ಯಾವ ಸದ್ದೂ ಇಲ್ಲದೆ ಎಲ್ಲವೂ 
ನಿಶ್ಯಬ್ಧವಾಗಿರುತ್ತಿತ್ತು. ಕಿಟಿಕಿ ಬಾಗಿಲನ್ನು ಮುಚ್ಚಿಡಲಾಗಿತ್ತು. ಆದರೆ ದೂರದಿಂದಲೇ 
ಆ ಕೋಣೆಯ ಒಳಗಿನ ಅರೆಬರೆ ಬೆಳಕು ಮತ್ತು ಹೊಗೆಯಿಂದ ಬಿದಿರು ದಟ್ಟಿಗಳ 
ಸಂದುಗಳಿಂದ ಒಳಗೆ ನಡೆಯುತ್ತಿರುವುದೆಲ್ಲ ಅರೆಬರೆ ಕಾಣಿಸುತ್ತಿತ್ತು ಬಾಗಿಲು ತೆಗೆದು 
ನೋಡಿದರೆ ಅವರೆಲ್ಲ ಲಾವಾ ಉಗುಳುತ್ತಿರುವ ಜ್ವಾಲಾಮುಖಿ ಕುಳಿಯ ಮೇಲೆ 
ಕುಳಿತಿರುವಂತೆ ತೋರುತ್ತಿತ್ತು. ಮಧ್ಯೆ ಮಧ್ಯೆ ಬುಡ್ಡಿ ದೀಪಗಳು ಬೆಂಕಿಯ ಉಂಡೆಗಳನ್ನು 
ಉಗುಳುತ್ತಿರುವಂತೆ ಕಾಣಿಸುತ್ತಿದ್ದವು. 

ಒಂದು ಮೂಲೆಯಲ್ಲಿ ಸನ್ಯಾಸಿಯಂತೆ ತೋರುವ ವಯಸ್ಸಾದ ಮುದುಕನೊಬ್ಬ 
ಅಫೀಮನ್ನು ಕೈಯಲ್ಲಿ ಸಣ್ಣ ಸಣ್ಣದಾಗಿ ಉರುಳಿಸಿ ಕುಳಿತಿದ್ದವರಿಗೆ ಒಂದೊಂದನ್ನೇ 
ನೀಡುತ್ತಿದ್ದ. ತೆಗೆದುಕೊಂಡವರು ಸುತ್ತಲಿದ್ದ ಬೆಂಕಿ ದೀಪಗಳ ಮೇಲೆ ಇಟ್ಟು ನಿಧಾನವಾಗಿ 
ಬಾಯಿಗೆ ಇಟ್ಟುಕೊಂಡು ಹೊಗೆಯನ್ನು ಮೂಟೆ ಮೂಟೆಯಾಗಿ ಸುತ್ತಲೂ 
ಉಗುಳುತ್ತಿದ್ದರು. ಆಗಲೆ ತಲೆಗೆ ಏರಿ ಓಲಾಡುತ್ತಿರುವವರು, ವಿಚಿತ್ರವಾಗಿ ಗೊರಕೆ 
ಹೊಡೆಯುತ್ತಿರುವವರು, ಕಣ್ಣುಗಳು ಕೆಂಪಗಾಗಿ ರೆಪ್ಪೆಗಳು ಆಡಿಸುವುದನ್ನೇ ಮರೆತು 
ಹೋಗಿದ್ದವರು, ಗೊಣಗಾಡುತ್ತಿದ್ದವರು ಹೀಗೆ ಅನೇಕ ರೀತಿಯಲ್ಲಿ ಅವರು ಅಮಲಿನ 
ತುತ್ತ ತುದಿಯಲ್ಲಿ ತೇಲಾಡುತ್ತಿದ್ದರು. 

ಕಾರ್ಮಿಕನೊಬ್ಬ ಗಣಿಗಳ ಒಳಗೆ ಕಷ್ಟಪಟ್ಟು ದುಡಿದು ಗುಡಿಸಿಲಿಗೆ ಬಂದಾಗ 
ಅದು ಅವನಿಗೆ ಇನ್ನೊಂದು ನರಕದಂತೆ ತೋರುತ್ತಿತ್ತು. ಗುಡಿಸಿಲಲ್ಲಿ ಅವನಿಗೆ ಯಾವುದೇ 
ರೀತಿಯ ಆರಾಮ, ಸುಖ ಸಂತೋಷ ದೊರಕುತ್ತಿರಲಿಲ್ಲ. ಮನೆ ತುಂಬಾ ಮಕ್ಕಳು, 
ನೆರೆಹೊರೆಯಲ್ಲಿ ಯಾವಾಗಲೂ ಗಲಾಟೆ, ಸುತ್ತಲೂ ಕೊಳಕು ವಾತಾವರಣ. ಇದೆಲ್ಲವನ್ನು 
ಮರೆಯಲು ಕಾರ್ಮಿಕನಿಗೆ ಸ್ವಲ್ಪ ಆರಾಮ ಬೇಕಾಗಿತ್ತು. ಅದಕ್ಕಾಗಿ ಅವನು ಕಳ್ಳು, 
ಸಾರಾಯಿ, ಗಾಂಜಾ, ಅಫೀಮು ಅಂಗಡಿಗಳಿಗೆ ಶರಣಾಗಿಬಿಡುತ್ತಿದ್ದ. ಕುಡಿಯುವುದರಿಂದ 
ಬಡತನವೆ? ಬಡತನದಿಂದ ಕುಡಿತವೆ? ನಾಯಿ ತನ್ನ ಬಾಲಕ್ಕೆ ಕಟ್ಟದ ಡಬ್ಬಾ ಸದ್ದಿನಿಂದ 
ಓಡುತ್ತಿದೆಯೆ? ಇಲ್ಲ ಬಾಲವೆ ನಾಯಿಯ ಹಿಂದೆ ಓಡುತ್ತಿದೆಯೆ? ಈ ಪ್ರಶ್ನೆಗಳನ್ನು 


ಇವಿ 


ಕುಡುಕರು ಆಗಾಗ ತಮಗೆ ತಾವೇ ಕೇಳಿಕೊಂಡು ನಗಾಡುತ್ತಿದ್ದರು. 


ಕಾರ್ಮಿಕರ ದುಡಿತ, ಆರೋಗ್ಯ ಮತ್ತು ಅಪಘಾತಗಳು /೧೪೫ 


ಕುಡಿಯುವುದನ್ನು ಸ್ವಲ್ಪಮಟ್ಟಿಗೆ ತಪ್ಪಿಸಬೇಕಾದರೆ ಕ್ಯಾಂಪ್‌ಗಳಲ್ಲಿ ಒಳ್ಳೆಯ 
ವಾತಾವರಣ, ಗುಡಿಸಿಲುಗಳ ಸುತ್ತಲು ಸ್ವಚ್ಛತೆಯನ್ನು ನಿರ್ಮಿಸಬೇಕು. ಬಿಸಿಬಿಸಿ 
ಚಹ ದೊರಕುವ ಅಂಗಡಿಗಳನ್ನು ತೆಗೆಯಬೇಕು. ತೆರೆದ ಬಯಲುಗಳಲ್ಲಿ ಸದಭಿರುಚಿಯ 
ಸಿನಿಮಾ, ಜ್ಞಾನ ವೃದ್ಧಿಸುವ ಮತ್ತು ರಾಷ್ಟ್ರೀಯ ಕಿರು ಚಿತ್ರಗಳನ್ನು ತೋರಿಸಬೇಕು. 
ಸಮಯ ಕಳೆಯಲು ಭಜನೆ ಮಂದಿರ ಮತ್ತು ದೇವಾಲಯಗಳನ್ನು ಕಟ್ಟಬೇಕು 
ಮತ್ತು ಮಕ್ಕಳು ಆಟಗಳಲ್ಲಿ ತೊಡಗಿಕೊಳ್ಳುವಂತೆ ಮಾಡಬೇಕೆಂದು ಹಲವರು ಒತ್ತಾಯ 
ಮಾಡುತ್ತಿದ್ದರು. ೧೯೨೩ರಲ್ಲಿ ಆದಿದ್ರಾವಿಡ ಸಂಘಂ, ಸಾರಾಯಿ ಮತ್ತು ಕಳ್ಳು ಅಂಗಡಿ 
ಗಳನ್ನು ಕ್ಯಾಂಪ್‌ಗಳಿಂದ ೫ ಕಿ.ಮೀ. ದೂರಕ್ಕೆ ಬದಲಿಸಬೇಕೆಂದು ರಾಗ 
ಉರ್‌ ಸರಿಯಾದ ಉತ್ತರ 'ನೀಡಲಿಲ್ಲ. ಆದಿದ್ರಾವಿಡ ಸಭೆ ಇದನ್ನು 
ಪ್ರತಿಭಟಿಸಿದಾಗ ಕುಡಿತ ಸ್ವಲ್ಪ ಕಡಿಮೆಯಾಗಿ ಮಹಿಳೆಯರಿಗೆ ಕೆಲವು ದಿನಗಳು 
ನೆಮ್ಮದಿ ದೊರಕಿತ್ತು. ಕುಡುಕರು ರಾತೋರಾತ್ರಿ ೧೫ ಕಿ.ಮೀ. ದೂರದ ಬೌರಿಂಗ್‌ಪೇಟೆ, 
ಸುತ್ತಮುತ್ತಲು ಮತ್ತು ಹಳ್ಳಿಗಳಿಗೆ ನಡೆದೇಹೋಗಿ ಕುಡಿದು ಬರುತ್ತಿದ್ದರು. 
ಕಾರ್ಮಿಕನೊಬ್ಬ ಹತ್ತಿರದ ಹೊಲಗಮಾದಿ ಹಳ್ಳಿಯಲ್ಲಿ ಭಟ್ಟ ಸಾರಾಯಿ ಕುಡಿದು 
ಕಾಡಿನ ರಸ್ತೆಯಲ್ಲಿ ನಡೆದು ಬರುತ್ತಿದ್ದ. ಪೊಲೀಸ್‌ ಪೇದೆ ಆತನನ್ನು ಹಿಡಿದು ತಂದು 
ರಾಬರ್ಟ್‌ಸನ್‌ಪೇಟೆ ನ್ಯಾಯಾಲಯದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳ ಮುಂದೆ 
ನಿಲ್ಲಿಸಿದ. ಪೊಲೀಸ್‌ ಪೇದೆಯ ಮೂಗಿನ ಮೇಲೆ ಮಚ್ಚೆ ಇದ್ದು ಆತನನ್ನು ಎಲ್ಲರೂ 
ಮಚ್ಚೆ ಮೂಖನ್‌ (ಮೊಡವೆ ಮೂಗಿನವನು) ಎಂದು ಕರೆಯುತ್ತಿದ್ದರು. ತಮಿಳು 
ಗೊತ್ತಿಲ್ಲದ ಬಿಳಿ ನ್ಯಾಯಮೂರ್ತಿಗಳು “ನೀನು ಕುಡಿದಿದ್ದೀಯ?' ಪ್ರಶ್ನಿಸಿದರು. ಅಪರಾಧಿ 
“ಘನವೆತ್ತ ನ್ಯಾಯಮೂರ್ತಿಗಳೇ ಗೌರವಯುತ ನಾಯವಾದಿಗಳೇ ಮತ್ತು ನಾಗರಿಕ 
ಪ್ರಜೆಗಳೇ ಎ೦ದಿನಂತೆ ಈ ದಿನವೂ ನಾನು ಹೊಲಗಮಾದಿ ಹಳ್ಳಿಗೆ ಹೋಗಿ ಚೆನ್ನಾಗಿ 
ಕುಡಿದು ಸಂತೋಷವಾಗಿ ಹಿ೦ದುರುಗುತ್ತಿದ್ದೆ. ಬಹಳ ದೂರದಿಂದಲೆ ಮಚ್ಚೆಮೂಖನ್‌ 
ನನ್ನನ್ನು ನೋಡಿಬಿಟ್ಟ ನನಗೆ ಭಯವಾಯಿತು. ನಡುಗಿದೆ. ಜ್‌ ಓಡಲು 
ಶುರು (NE: ಓಡಿದೆ ಓಡಿದೆ. ಹಳ್ಳಕೊಳ್ಳಗಳಲ್ಲೆಲ್ಲ ಎದ್ದು ಬಿದ್ದು ಓಡಿದೆ. ಮಚ್ಚೆ 
ಮೂಖನ್‌ ನನ್ನನ್ನು ಬಿಟ್ಟನೆ? ರೀ ಹಓಂಡೆಯೆ ಓಡೋಡಿ ಬಕ ನಾನೇನು 
ಕಡಿಮೆಯೆ? ಜಿಂಕೆಯಂತೆ ಓಡಿದೆ. ತಿರುಗಿ ನೋಡಿದೆ? ಹತ್ತಿರ ಬಂದೇ ಬಿಟ್ಟದ್ದ 
ಮಚ್ಚೆಮೂಖನ್‌. ಏನು ಮಾಡಲಿ? ಉಸಿರು ಬಿಡದೆ ಓಡಿದೆ. ಬಿಟ್ಟನೆ? ಹಿಡಿದೇಬಿಟ್ಟ. 
ಹುಲಿಯ ಉಗುರು ಕೈಗಳಿಗೆ ಹುಲ್ಲೆ ಸಿಕ್ಕಿದಂತೆ ಕೊನೆಗೂ ಇವನ ಕೈಗಳಿಗೆ ಸಿಕ್ಕಿಕೊಂಡೆ. 
ಸಿಕ್ಕಿದ್ದೆ ಕೈಯಲ್ಲಾದಷ್ಟು ಹೊಡೆದ, ಕಾಲಿನಲ್ಲಾದಷ್ಟು ಒದ್ದ, ಕೋರಿನಲ್ಲಿ ತಿವಿದು 
ತಿವಿದು ... ವ್ಯಾನಿನೊಳಕ್ಕೆ ತಳ್ಳಿದ. ಇಗೋ ಕುಡಿದ " ಅಪರಾಧಿಯಾಗಿ ನಿಮ್ಮ 
ಮುಂದೆ ನಿಂತಿದ್ದೇನೆ. ಕುಡಿದಿದ್ದು ನಿಜ. ದಂಡನೆ ಯಾವುದೇ ಆದರೂ ಸರಿ 


ಸ್ನೀಕರಿಸುತ್ತೇನೆ ಮಹಾಸ್ವಾಮಿಗಳ”. 


ಈ 


ಅಲ್ಲೆ 
J 


೧೪೬ / ಸುವರ್ಣ ಕಥೇ 


ಅಪರಾಧಿ ಸ್ವಾರಸ್ಯಕರವಾಗಿ ಈ ರೀತಿ ತನ್ನ ನಿವೇದನೆಯನ್ನು ನ್ಯಾಯಮೂರ್ತಿಗಳ 
ಮುಂದೆ ತೋಡಿಕೊಂಡಿದ್ದ. ಅವನ ಮಾತುಗಳನ್ನು ಕೇಳಿದವರೆಲ್ಲ ನ್ಯಾಯಾಲಯದಲ್ಲಿ 
ಜೋರಾಗಿ ನಗುತ್ತಿದ್ದಂತೆ ತಮಿಳು ಗೊತ್ತಿಲ್ಲದ ನ್ಯಾಯಮೂರ್ತಿಗಳು ಆಶ್ಚರ್ಯದಿಂದ 
“ವಾಟ್‌ ಹೀ ಸೇಸ್‌' ಎಂದು ಪ್ರಶ್ನಿಸಿದರು. ನ್ಯಾಯವಾದಿಯೊಬ್ಬರು 'ನಾಟಕದ ರೀತಿ 
ಸಂಭಾಷಣೆ ಮೂಲಕ ತಾನು ಕುಡಿದಿರುವುದನ್ನು ಒಪ್ಪಿಕೊಂಡಿದ್ದಾನೆ ಸ್ವಾಮಿ. ಇವನೊಬ್ಬ 
ಪ್ರಖ್ಯಾತ ನಾಟಕಕಾರ' ಎಂದರು. ನ್ಯಾಯಮೂರ್ತಿಗಳು ೧ರೂ. ದಂಡ ನೀಡಿ 
ಸಿ ಹೋಗುವಂತೆ ಆದೇಶಿಸಿದ್ದೆ, ಅಪರಾಧಿ ದಂಡ ನೀಡಿ ಮತ್ತೆ ಸಂತೋಷ 
ದಿಂದ ಹೊಲಗಮಾದಿಯ ಕಡೆಗೆ ನಡೆದುಹೋದನಂತೆ. 

ಗಣಿ ಪ್ರದೇಶದಲ್ಲಿ ಸಾರಾಯಿ ದೊರಕದ ಕಾರಣ ಮನೆಗಳಲ್ಲೇ ಅಕ್ಕಿಯನ್ನು 
ನೀರಿನಲ್ಲಿ ರಾತ್ರಿಯೆಲ್ಲ ನೆನೆಸಿ ಅದಕ್ಕೆ ಯಾವುದೊ ಗಿಡಮೂಲಿಕೆಗಳ ಬೇರುಗಳನ್ನು 
ಸೇರಿಸಿ ಮತ್ತು ಬರಲು ಕುಡಿಯುತ್ತಿದ್ದರು. ವಾರ್ನಿಷ್‌ ನೀರು, ಉಪ್ಪು, ಹುಣಸೆಹಣ್ಣು 
ಬೆರೆಸಿದರೆ ಅದು ಸ್ಪಿರಿಟ್‌ ಆಗಿ ಬೇರ್ಪಡುತ್ತಿತ್ತು ಅದನ್ನು "ಕಲ್‌ಕಲ್‌' ಎಂದು 
ಕುಡಿಯುತ್ತಿದ್ದರು. ಕೆಲವರು ಮಿತಿಲೇಟೆಡ್‌ ಸ್ಪಿರಿಟ್‌ ಕುಡಿದಾಗ ಬಾಯಲ್ಲಿ ಹೊಗೆ 
ಬರುತ್ತಿತ್ತು. ಆ ಸಮಯದಲ್ಲಿ ಮರೆತು ಬೀಡಿ ಹೊತ್ತಿಸಿಕೊಂಡು ಹೊಗೆ ಎಳೆದರೆ 
ಬಾಯಲ್ಲ ಬೆಂಕಿ ಹೊತ್ತುಕೊಂಡುಬಿಡುತ್ತಿತ್ತು ಇನ್ನೂ ಕೆಲವರು ಕೆಳಗೆ ಬಿಸಾಕಿದ 
ಪ್ಯಾಷಿಂಗ್‌ಶೋ ಸಿಗರೇಟ್‌ ತುಂಡುಗಳನ್ನು ಸಂಗ್ರಹಿಸಿ ನೀರಿನಲ್ಲಿ ನೆನೆಸಿ ಅದಕ್ಕೆ 
ಸಕ್ಕರೆ ಹಾಕಿ ಕುಡಿಯುತ್ತಿದ್ದರಂತೆ. ಇದೆಲ್ಲದರಲ್ಲೂ ಸಂಶೋಧನೆ ನಡೆಸಿದ ಕುಡುಕರು 
ಕೊನೆಗೆ ಕೆಜಿಎಫ್‌ನಲ್ಲಿ ಭಟ್ಟಿ ಸಾರಾಯಿ ಇಳಿಸುವುದನ್ನು ಸ೦ಶೋಧಿಸಿದ್ದರು. ಇದರಲ್ಲಿ 
ಬೆಲ್ಲ, ಕೊಳೆತ ಬಾಳೆಹಣ್ಣು, ಆಲೂಗಡ್ಡೆ, ದ್ರಾಕ್ಷಿ ಮರದ ಹೊಟ್ಟು, ಬೆಂಕಿಪುಳ್ಳು, 
ಮದ್ದು, ಬ್ಯಾಟರಿ ಸೆಲ್ಲುಗಳು, ನವಸಾಗರ, ಅಮೋನಿಯಾ ಮತ್ತು ಪ್ರಾಣಿಗಳ ತಲೆ 
ಬುರುಡೆಗಳನ್ನು ಹಾಕುತ್ತಿದ್ದರಂತೆ. ಇದನ್ನೆಲ್ಲ ೧೩ ದಿನಗಳ ಕಾಲ ಭೂಮಿಯ ಒಳಗೆ 
ಹೂತಿಟ್ಟು ಅನಂತರ ಬಟ್ಟಿ ಇಳಿಸಿ ಕುಡಿಯುತ್ತಿದ್ದರು. 

ಸಿಲಿಕೊಸಿಸ್‌/ನ್ಯುಮೊಕೊನಿಯೋಸಿಸ್‌ ಸ : ೧೯೪೦ರ ತನಕ ಸಿಲಿಕೊಸಿಸ್‌ ಕಾಯಿಲೆ 
ಯಿಂದ ಸಾಯುತ್ತಿದ್ದ ಕಾರ್ಮಿಕರಿಗೆ ಯಾವುದೇ ರೀತಿಯ ವೈದ್ಯಕೀಯ ಸ ಸವಲತ್ತುಗಳು 
ದೊರಕುತ್ತಿರಲಿಲ್ಲ. ಅಂಥಹ ಸಮಯದಲ್ಲಿ ಮೈಸೂರು “ie ಸಿವಿಲ್‌ ಅಧಿಕಾರಿ 
ಯೊಬ್ಬರು ಪ್ರಯತ್ನಪಟ್ಟರೂ ಕಂಪನಿಗಳ ಮುಖ್ಯ ವೈದ್ಯಾಧಿಕಾರಿ ರಾಲ್‌ ನೇಹಿ 
"ಇದು "ಸಿಲಿಕೊಸಿಸ್‌ ಅಲ್ಲ' ಎಂದಿದ್ದರು. ಇದಕ್ಕೆ ಸಿವಿಲ್‌ ಅಧಿಕಾರಿ "ನೀವು ಹೇಳುವುದು 
ಸುಳ್ಳು, ಕಾರ್ಮಿಕರು ರಕ್ತ ಕಕ್ಕುವುದನ್ನು ಆಸ್ಪತ್ರೆ, ರೈಲು ನಿಲ್ದಾಣ, ಗುಡಿಸಿಲುಗಳ 
ಮುಂದೆ ನೋಡುತ್ತಿಲ್ಲವೆ?' ಎಂದಾಗ ಈ ವರ ಸಹಾಯ ಧನ ನೀಡಿದರೆ 
ಕಂಪನಿ ಮುಚ್ಚುಬೇಕಾಗುತೆ' ಎಂದರಂತೆ. ಅದಕ್ಕೆ ಆ ಅಧಿಕಾರಿ `ಅದನ್ನೇ ಮಾಡಿ' 
ಎಂದು ಕೂಗಿದ್ದರಂತೆ. ಈ ವಿಷಯ ಕಾರ್ಮಿಕರಿಗೆ ತಿಳಿದರೆ ತೊಂದರೆಯಾಗುತ್ತದೆ. 


ಕಾರ್ಮಿಕರ ದುಡಿತ, ಆರೋಗ್ಯ ಮತ್ತು ಅಪಘಾತಗಳು /೧೪೭ 


ವರದಿಯನ್ನು ತೋರಿಸದೆಹೋದರೂ ಸಂದೇಹ ಬರುತ್ತದೆ ಎಂದು ಕಂಪನಿಗಳ ಮುಖ್ಯ 
ಎಗ್ಡಿಕ್ಕೂಟಿವ್‌ ಅಧಿಕಾರಿ ಕೆನ್ನತ್‌ ಬಿ ಟೇಲರ್‌ ಇದರ ಬಗ್ಗೆ ಏನು ಮಾಡಬೇಕೆಂದು 
ಮೈಸ hi ಸರಕಾರದ ದಿವಾನರನು ನ್ನು ಭೇಟ ಮಾಡಿದ ನಂತರ ಪ್ರಕಟಿಸಿದ ವರದಿಯಲ್ಲಿ 
ಸಿಲಿಕೊಸಿಸ್‌ನ ಬಗ್ಗೆ ಪ್ರಸ್ತಾಪವೆ ಮಾಡಲಿಲ್ಲ. ೧೯೩೦ ರಿಂದ ೧೯೪೦ರ ನಡುವೆ 
೧೮೨೪ ಸಿಲಿಕೊಸಿಸ್‌ ದೂರುಗಳು ಪತ್ತೆಯಾಗಿದ್ದವು. ಈ ರೋಗ ಅತ್ಯಂತ 
ಅಪಾಯಕಾರಿ ಹಂತದಲ್ಲಿದ್ದಾಗ ಮಾತ್ರ ವೈದ್ಯರು ವೈದ್ಯಕೀಯ ಪರೀಕ್ಷೆ ಮಾಡಿ 
ವೈದ್ಯಕೀಯ ಪ್ರಮಾಣ ಪತ್ರ ನೀಡುತ್ತಿದ್ದರು. ವೈದ್ಯರು ಮತ್ತು ರೋಗಿಗಳ ಮಧ್ಯೆ 
ವಿವಾದ ಬಂದಾಗ ಅಂಥಹ ದೂರುಗಳನ್ನು ಮೈಸೂರು ಸಿಲಿಕೊಸಿಸ್‌ ಕಾನೂನು 
೩೨ರ ಪ್ರಕಾರ ಮೈಸೂರು ವೈದ್ಯಕೀಯ ಬ್ಯೂರೋಗೆ ಕಳುಹಿಸಿಕೊಡುತ್ತಿದ್ದರು. 


ಸುರಂಗದ ಒಳಗೆ ಡ್ರಿಲ್ಲಿಂಗ್‌ ಮಾಡುವಾಗ ಕಲ್ಲಿನ ಧೂಳು ಉಸಿರಾಟದ ಮೂಲಕ 
ದೇಹಕ್ಕೆ ಸೇರುವ ರೀತಿ 


ಗಣಿಗಳು ಪ್ರಾರಂಭವಾದ ೫೪ ವರ್ಷಗಳವರೆಗೂ (ಕ್ರಿ.ಶ.೧೯೩೪) ಕಾರ್ಮಿಕರಲ್ಲಿ 
ಕಾಣಿಸಿಕೊಳ್ಳುತ್ತಿದ್ದ ರೋಗಗಳ ಬಗ್ಗೆ ಕಂಪನಿಗಳು ಯಾವುದೇ ಸ೦ಶೋಧನೆಗಳನ್ನು 
ನಡೆಸದೇ ಹೋಗಿದ್ದು ಸೋಜಿಗ. "ದಕ್ಷಿಣ ಆಫ್ರಿಕಾದ ರಾಂಡ್‌ ಚಿನ್ನದ ಗಣಿಗಳಲ್ಲಿ 
ಕಾರ್ಮಿಕರ ಆರೋಗ್ಯದ ಬಗ್ಗೆ € ೧೯೩೪ನೇ ವರ್ಷಕ್ಕಿಂತ ಮುಂಚೆಯೆ ಸಂಶೋಧನೆಗಳು 
ನಡೆದಿದ್ದವು. ಈ ಎರಡೂ "ಗಣಿಗಳ ಹೆಚ್ಚು ಕಡಿಮೆ ಒಂದೇ ರೀತಿಯವು. ಆದರೆ 


೧೪೮ / ಸುವರ್ಣ ಕಥನ 


ರ್ಯಾಂಡ್‌ ಗಣಿಗಳ ಶಿಲೆಗಳಿಗಿಂತ ಕೆಜಿಎಫ್‌ ಶಿಲೆಗಳಲ್ಲಿ ಉತ್ಪತ್ತಿಯಾಗುತ್ತಿದ್ದ ಧೂಳು 
ಕಾರ್ಮಿಕರ ಮೇಲೆ ಹೆಚ್ಚು ದುಷ್ಪರಿಣಾಮ ಬೀರುತ್ತಿತ್ತು. ರಾಂಡ್‌ ಗಣಿಗಳು ೧೮೮೬ರಲ್ಲಿ 
ಪ್ರಾರಂಭವಾಗಿದ್ದು ಅಲ್ಲಿ ೧೮೯೨ರಿ೦ದಲೂ ಶಿಲೆಗಳನ್ನು ಡ್ರಿಲ್‌ ಮಾಡಲಾಗುತ್ತಿತ್ತು. 
ಈ ಗಣಿಗಳಲ್ಲಿ ಪ್ರಾರಂಭದಲ್ಲಿಯೆ ಗಣಿ ಕಾರ್ಮಿಕರಲ್ಲಿ ಅದರಲ್ಲೂ ಡ್ರಿಲ್ಲರ್‌ಗಳಲ್ಲಿ 
[ ನರ್ಸ್‌ ಹ್ಥೀಸ್‌' ಎನ್ನುವ ಕಾಯಿಲೆ ಕಾಣಿಸಿಕೊಂಡಿತು. ೧೯೦೧ರ ಸುಮಾರಿಗೆ 
ವರ್ಷಕ್ಕೆ ಸರಾಸರಿ ೧೦೦೦ ಕಾರ್ಮಿಕರ ಪೈಕಿ ೭೩ ಕಾರ್ಮಿಕರು ಈ ಕಾಯಿಲೆಯಿಂದ 
ಪ್ರಾಣ ಕಳೆದುಕೊಳ್ಳುತ್ತಿದ್ದರು. ೧೯೧೧ರ ಹೊತ್ತಿಗೆ ಶೇಕಡ ೨೫ ಕಾರ್ಮಿಕ ರಲ್ಲಿ ಈ 
ಕಾಯಿಲೆ ಕಾಣಿಸಿಕೊಳ್ಳತೊಡಗಿತು. ಹೊಸದಾಗಿ ಸೇರಿದ ಕಾರ್ಮಿಕರಲ್ಲಿ ೨ ವರ್ಷಗಳಲ್ಲಿಯೆ 
ಈ ಕಾಯಿಲೆ ಕಾಣಿಸಿಕೊಂಡಿತು. ಅಂದಿನ " ್ರಿನರ್ಸ್‌ಪ್ಫೀಸ್‌' ಕಾಯಿಲೆ ಯನ್ನು 
ಅನಂತರ ಸಿಲಿಕೊಸಿಸ್‌ ಎಂದು ಕರೆಯಲಾಯಿತು. 

ಸುರಂಗಗಳ ಒಳಗೆ ಕೆಲಸ ನಿರ್ವಹಿಸುವ ಎಲ್ಲರಲ್ಲೂ ಈ ಕಾಯಿಲೆ ಕಾಣಿಸಿ 
ಕೊಂಡರೂ, ಶಿಲೆಗಳನ್ನು ಡ್ರಿಲ್‌ ಮಾಡುವವರು ಬೇಗನೆ ಈ ಕಾಯಿಲೆಗೆ ತುತ್ತಾಗುತ್ತಿದ್ದರು. 
ರಾಂಡ್‌ ಗಣಿಗಳಲ್ಲಿನ. ದ್ದ ಕಾಯಿಲೆಯನ್ನು ಕಂಡುಕೊಂಡ ಮೇಲೆ ಪ್ರಪಂಚದ 
ಇತರ ಗಣಿಗಳಲ್ಲಿ ಈ ಕಾಯಿಲೆ ಬಗ್ಗೆ ಗಮನ ಇಡಲಾಯಿತು. ಕೆಜಿಎಫ್‌ ನಲ್ಲಿ ಚಿನ್ನ 
ಬೆಣಚು ಶಿಲೆ(ರೀಫ್‌ನಲ್ಲಿ)ಗಳಲ್ಲಿ ದೊರಕುತ್ತಿದ್ದು ಬೆಣಚು ಶಿಲಾಪುಡಿಯಿಂದ ಸಿಲಿಕೊಸಿಸ್‌ 
ಕಾಯಿಲೆ ಬರುವುದಿಲ್ಲ ಎಂಬುದಾಗಿ ನಂಬಲಾಗಿತ್ತು. ೧೯೩೩ರಲ್ಲಿ ಪ್ರೊ.ಡಬ್ರೂ.ಆರ್‌. 
ಜೋನ್ಸ್‌ ಕೆಜಿಎಫ್‌ನಲ್ಲಿ ಸಿಲಿಕೊಸಿಸ್‌ ಮೇಲೆ ಸಸ ನಡೆಸಿ ಇದನ್ನು “ಪ್ರಿಸಿಲಿಕಾ 
ತ್ಯಾಲಸಿ' ಎಂದರು. ಅಂದರೆ ರಾಂಡ್‌ ಗಣಿಗಳಲ್ಲಿ ಸೆ ಸೈಟ್‌ ಅಥವಾ ಸೆಕೆಂಡರಿ ಬಿಳಿ 
ಮೈಕಾ ಶಿಲೆಗಳಿದ್ದು ಕೆಜಿಎಫ್‌ನಲ್ಲಿ ಈ ಶಿಲೆಗಳು ಆ ಹಾಗಾಗಿ ಸಿಲಿಕೊಸಿಸ್‌ 
ಕಾಯಿಲೆ ಕೆಜಿಎಫ್‌ ಕಾರ್ಮಿಕರಲ್ಲಿ ಕಾಣಿಸುವುದಿಲ್ಲ ಎಂದು ಜೋನ್ಸ್‌ ತಿಳಿಸಿದ್ದರು. 

ಆದರೆ ಇತರ ಎಜ್ಞಾನಿಗಳು ಇವರ ಸಂಶೋಧನೆಗಳನ್ನು ಒಪ್ಪಿಕೊಳ್ಳಲಿಲ್ಲ. ಕಾರ್ಮಿಕರ 
ಮೇಲೆ ಹೆಚ್ಚು ಅಪಾಯಕಾರಿ ರೋಗಗಳು ದಾಳಿ ಮಾಡಿದ್ದರೂ ನಿಜವಾದ ಕಾರಣಗಳನ್ನು 
ಸರಿಯಾಗಿ ಸಂಶೋಧನೆಗೆ ಒಳಪ ಡಿಸಲಿಲ್ಲ ಎಂಬುದಾಗಿ ವಾದಿಸಿದರು. ೧೯೧೫ರ 
ಹೊತ್ತಿಗೆ ಕೆಜಿಎಫ್‌ ಮೈನಿಂಗ್‌ ಆಸ್ಪತ್ರೆಯಲ್ಲಿ ಕ್ಷ-ಕಿರಣ ಸ್ಥಾಪಿಸಿಲಾಯಿತು. ಕಾರ್ಮಿಕರು 
ನರಳುತ್ತಿದ್ದ Nd dR ಯಾವುದೆಂದು i ಕಿರಣದಿಂದಲೂ ಗುರುತಿಸ 
ಲಾಗಲಿಲ್ಲ. ಆದರೆ ೧೯೩೪ರಲ್ಲಿ ವಿಶೇಷ ಕ್ಷ-ಕಿರಣ ಪರದೆಯನ್ನು ಸ್ಥಾಪಿಸಿ ರೋಗಿಗಳ 
ಉಸಿರುಗೂಡಿನ ಮೇಲೆ ಹಾಯಿಸಲಾಯಿತು. ಆಗಲೂ ತೆ ತಾಗು ಯಾವ 
ರೋಗಗಳಿಂದ ನರಳುತ್ತಿದ್ದರು ಎನು ವುದನ್ನು ನಿಖರವಾಗಿ ಹೇಳಲಾಗಲಿಲ್ಲ. 

ಕಾರ್ಮಿಕರ ಉಸಿರುಗೂಡಿನ ಮೇಲೆ ಕುಳಿತಿದ್ದ ಅತ್ಯಂತ ಸಣ್ಣ ಕಣಗಳು ಕ್ಷ 
ಕಿರಣ ಪರದೆಯ ಮೇಲೆ ಕಾಣದೇ ಹೋಗಿದ್ದವು. ಈ ರೋಗವನ್ನು ಅನಂತರ 
ನ್ಯುಮೊಕೊನಿಯೋಸಿಸ್‌ ಎಂದು ಗುರುತಿಸಲಾಯಿತು. ಶಿಲಾಧೂಳಿನ ಸಣ್ಣ ಕಣಗಳು 


ಕಾರ್ಮಿಕರ ದುಡಿತ, ಆರೋಗ್ಯ ಮತ್ತು ಅಪಘಾತಗಳು /೧೪೯ 


ಮೊದಲಿಗೆ ಗಾಳಿಯ ಮೂಲಕ ಉಸಿರುಗೂಡನ್ನು ಪ್ರವೇಶಿಸಿ ಉಸಿರುಗೂಡಿನ ಮೇಲೆ 
ಕುಳಿತುಕೊಳ್ಳುತ್ತವೆ. ಅನ೦ತರ ನಿಧಾನವಾಗಿ ಆ ಕಣಗಳ ಸುತ್ತಲು ಫೈಬ್ರಸ್‌ ಟಿಸ್ಕೂ 
ಬೆಳೆಯುತ್ತ ಹೋಗುತ್ತದೆ. ಅದು ಮುಂದೆ ಉಸಿರುಗೂಡಿನ ಮೇಲೆ ಹಲವು ರೀತಿಯ 
ತೊಂದರೆಗಳನ್ನು ಸೃಷ್ಟಿಸುತ್ತದೆ. ೧೯೦೭ರಲ್ಲಿ ಆಸ್ಟ್ರೇಲಿಯಾ, ೧೯೧೨ರಲ್ಲಿ ದಕ್ಷಿಣ 
ಆಫ್ರಿಕಾದಲ್ಲಿ ಎದೆ ರೇಡಿಯಾಗ್ರಾಪ್‌ ಕ್ಷ-ಕಿರಣವನ್ನು ಪರಿಚಯಿಸಲಾಯಿತು. ಈ 
ಸಲಕರಣೆಗಳು ಅತ್ಯಂತ ಆಧುನಿಕವಾಗಿದ್ದು ಅವು ೧೯೪೦ ರವರೆಗೂ ಮುಂದುವರೆದಿ 
ದ್ದವು. ಮೈಸೂರು ಸರಕಾರ ೧೯೩೪ನೇ ವರ್ಷ ಒಂದು ವೈದ್ಯಕೀಯ ಸಮಿತಿಯನ್ನು 
ಸ್ಥಾಪಿಸಿ, ಗಣಿ ಕಾರ್ಮಿಕರಲ್ಲಿ ನಿಜವಾಗಿಯೂ ಸಿಲಿಕೊಸಿಸ್‌ ರೋಗ ಇದೆಯೆ? ಅಥವಾ 
ಇಲ್ಲವೆ? ಎನ್ನುವುದನ್ನು ಕಂಡುಹಿಡಿಯಲು ಆದೇಶ ನೀಡಿತು. ಅದೇ ವರ್ಷ ಗಣಿ 
ಆಸ್ಪತ್ರೆಯಲ್ಲಿ ಒಂದು ಆಧುನಿಕ ಕ್ಷ-ಕಿರಣ ಯಂತ್ರವನ್ನು ಅಳವಡಿಸಲಾಯಿತು. ಇದು 
ವಿಶೇಷವಾಗಿ ಎದೆ ರೇಡಿಯೋಗ್ರಾಫ್‌ನ್ನು ಹೊಂದಿತ್ತು 

ವೈದ್ಯಕೀಯ ಸಮಿತಿ ಸಂಶೋಧನೆ ನಡೆಸಿ ಗಣಿ ಕಾರ್ಮಿಕರಲ್ಲಿ ಸಿಲಿಕೊಸಿಸ್‌ ರೋಗ 
ಇರುವುದಾಗಿ ತಿಳಿಸಿತು. ಆಫ್ರಿಕಾ ಗಣಿ ಕಾರ್ಮಿಕರು ಮತ್ತು ಕೆಜಿಎಫ್‌ ಕಾರ್ಮಿಕರ 
ನಡುವಿನ ವ್ಯತ್ಯಾಸವೆಂದರೆ ಕೆಜಿಎಫ್‌ ಕಾರ್ಮಿಕರಲ್ಲಿ ಸಿಲಿಕೊಸಿಸ್‌ ಇದ್ದು ಅದು ನಿಧಾನ 
ವಾಗಿ ಕೆಲವು ವರ್ಷಗಳ ನಂತರ ಕಾಣಿಸಿಕೊಂಡರೆ ದಕ್ಷಿಣ ಆಫ್ರಿಕಾದಲ್ಲಿ ಅದು 
ಬಹುಬೇಗನೆ ಹರಡಿಕೊಳ್ಳುತ್ತಿತ್ತು. ಕ್ಷ-ಕಿರಣ ಮತ್ತು ಚರ್ಮ ರೋಗಗಳಲ್ಲದೆ ಇತರ 
ರೋಗಗಳ ಮೇಲೆಯೂ ಸಂಶೋಧನೆಗಳನ್ನು ನಡೆಸಿ ತೀಮಾರ್ನಿಸಲಾಯಿತು. 
೧೯೩೭ನೇ ವರ್ಷದ ಹೊತ್ತಿಗೆ ಇನ್ನಿತರ ಸಂಶೋಧನೆಗಳಿಂದ ಕಾರ್ಮಿಕರಲ್ಲಿ 
ನ್ಯುಮೊಕೊನಿಯೋಸಿಸ್‌ ರೋಗ ಇರುವುದಾಗಿ ಗುರುತಿಸಲಾಯಿತು. ದಕ್ಷಿಣ ಆಫ್ರಿಕಾದ 
ಕಾರ್ಮಿಕರಿಗೆ ದೊರಕುತ್ತಿದ್ದ ಸವಲತ್ತುಗಳನ್ನು ಕೆಜಿಎಫ್‌ ಕಾರ್ಮಿಕರಿಗೂ ಅಳವಡಿಸಿ 
ರೋಗದ ತೀವ್ರತೆಯ ಆಧಾರದ ಮೇಲೆ ಅವರಿಗೆ ಸವಲತ್ತುಗಳನ್ನು ನಿಗದಿ 
ಪಡಿಸಲಾಯಿತು. 

೧೯೪೦ ರಿಂದ ೧೯೪೬ರ ನಡುವೆ ೭೬೫೩ ರೋಗಿಗಳನ್ನು ತಪಾಸಣೆಗೆ ಒಳಪಡಿಸಿ 
೬೦ ರೋಗಿಗಳ ಉಸಿರುಗೂಡಿನ ಮಾದರಿಗಳನ್ನು ಸಂಶೋಧಿಸಿದ ಡಾ.ಆಂಟನಿ 
೧೯೪೭ರಲ್ಲಿ ಲಂಡನ್‌ನಲ್ಲಿ ನಡೆದ ವಿಚಾರ ಸಂಕಿರಣ ಒಂದರಲ್ಲಿ ಪ್ರದರ್ಶಿಸಿದರು. 
ಅಲ್ಲಿ ಸಿಲಿಕೊಸಿಸ್‌/ನ್ಯುಮೊಕೊನಿಯೋಸಿಸ್‌ ಮತ್ತು ಧೂಳಿನ ಬಗ್ಗೆ ವಿಚಾರ ಸಂಕಿರಣ 
ನಡೆದಿತ್ತು ಆ ಸಂಕಿರಣದಲ್ಲಿ ರಾಂಡ್‌ ಮತ್ತು ಕೆಜಿಎಫ್‌ ಕಾರ್ಮಿಕರಲ್ಲಿರುವ ರೋಗಗಳು 
ಒಂದೇ. ರೀತಿಯವು ಎಂದು ತೀರ್ಮಾನಿಸಲಾಯಿತು. ಈ ನಡುವೆ ೧೯೪೭ರಲ್ಲಿ 
ಪ್ರೊ.ಗಾಫ್‌ ದಕ್ಷಿಣ ವೇಲ್ಸ್‌ನಲ್ಲಿ ನ್ಯುಮೊಕೊನಿಯೋಸಿಸ್‌ ಬಗ್ಗೆ ನಡೆಸಿದ ವಿಶೇಷ 
ಸಂಶೋಧನೆಯನ್ನು ಮಂಡಿಸಿದ್ದರು. ಈ ಸಂಶೋಧನೆಯಲ್ಲಿ ಉಸಿರುಗೂಡಿನ 
ಭಾಗಗಳನ್ನು ವಿಶೇಷವಾಗಿ ಸಂಶೋಧನೆಗೆ ಒಳಪಡಿಸಲಾಗಿತ್ತು. 


೧೫೦ / ಸುವರ್ಣ ಕಥನ 


೧೯೫೦ರಲ್ಲಿ ಪ್ರೊಗಾಫ್‌ ಕೆಜಿಎಫ್‌ ಕಾರ್ಮಿಕರ ಉಸಿರುಗೂಡಿನ ಮಾದರಿಗಳನ್ನು 
ಇದ್ದಿಲು ಗಣಿಗಳ ಕಾರ್ಮಿಕರ ಉಸಿರುಗೂಡಿನ ಮಾದರಿಗಳ ಜೊತೆಗಿಟ್ಟು ಸಂಶೋಧನೆ 
ಮಾಡಿದ್ದರು. ೧೯೭೩ ರಿಂದ ೧೯೭೮ರ ನಡುವೆ ೫೮೯೩ ಉಸಿರುಗೂಡು ಮಾದರಿಗಳನ್ನು 
ಸಂಗ್ರಹಿಸಿ ಮತ್ತೆ ಸಂಶೋಧನೆಗೆ ಒಳಪಡಿಸಲಾಯಿತು. ೧೯೫೮ರಲ್ಲಿ ಅಂತಾರಾಷ್ಟ್ರೀಯ 
ಕಾರ್ಮಿಕರ ಸಂಘಗಳ ಮೂಲಕ ಮತ್ತೊಮ್ಮೆ ರೋಗದ ಹಂತಗಳನ್ನು ತೀರ್ಮಾನಿಸಿ 
ಅದಕ್ಕೆ ತಕ್ಕಂತೆ ಸವಲತ್ತುಗಳನ್ನು ನಿರ್ಧರಿಸಲಾಯಿತು. ೧೯೬೮ ಮತ್ತು ೧೯೭೦- 
೧೯೭೧ರಲ್ಲಿ ಇನ್ನಷ್ಟು ಸವಲತ್ತುಗಳನ್ನು ಜೆನೀವಾ ಒಪ್ಪಂದದ ಮೇರೆಗೆ ಮಾರ್ಪಡಿಸ 
ಲಾಯಿತು. ಆದರೆ ೧೨೧ ವರ್ಷಗಳ ಕಾಲದಲ್ಲಿ ಕೆಜಿಎಫ್‌ ಕಾರ್ಮಿಕರಲ್ಲಿ ಒಂದೇ 
ಒ೦ದು ಟಿಪಿಕಲ್‌ ಇದ್ದಿಲು ವಲಯದ ಸಿಲಿಕೊಸಿಸ್‌ ರೋಗದ ಲಕ್ಷಣವುಳ್ಳ ರೋಗಿಯನ್ನು 
ಗುರುತಿಸಲಾಗಲಿಲ್ಲ. 
ಮೈಸೂರು ಸರಕಾರದ ಸಿಲಿಕೊಸಿಸ್‌ ಆಧಿಸೂಚನೆಯ ಪ್ರಕಾರ ೧೯೩೯ ರಿಂದ 
೧೯೮೦ರ ಮಧ್ಯೆ ೩೩೦ ಉಸಿರುಗೂಡುಗಳ ಸಂಶೋಧನೆಯನ್ನು ನಡೆಸಲಾಗಿತ್ತು. 
ಈ ಉಸಿರು ಗೂಡುಗಳೆಲ್ಲ ೬ ರಿಂದ ೪೫ ವರ್ಷಗಳ ಕಾಲ ಗಣಿಗಳಲ್ಲಿ ಕೆಲಸ 
ಮಾಡಿದ ಕಾರ್ಮಿಕರ ಉಸಿರುಗೂಡುಗಳಾಗಿದ್ದವು. ಸತ್ತವರ ದೇಹಗಳನ್ನೆಲ್ಲ 
ಸಂಶೋಧನೆಗೆ ಒಳಪಡಿಸಲು ಆಡಳಿತದಿಂದ ಸಾಧ್ಯವಾಗುತ್ತಿರಲಿಲ್ಲ. ಸತ್ತವರ ಕಡೆಯಿಂದ 
ದೂರುಗಳು ಬಂದು ಪರಿಹಾರ ಕೇಳಿದಾಗ ಅಥವಾ ಸಂಶೋಧನೆ ನಡೆಸಲು ಕಾರ್ಮಿಕರ 
ವಾರಸುದಾರರು ಒಪ್ಪಿಗೆ ನೀಡಿದಾಗ ಮಾತ್ರ ಸತ್ತವರ ಉಸಿರುಗೂಡುಗಳನ್ನು 
ಪರೀಕ್ಷಿಸಲಾಗುತ್ತಿತ್ತು. ಹಾಗೆ ವೈದ್ಯರು ಸಿಲಿಕೊಸಿಸ್‌ನಿ೦ದ ಸತ್ತರೆಂದು ಪ್ರಮಾಣಪತ್ರ 
ಕೊಟ್ಟಾಗ ಮಾತ್ರ ಕಾರ್ಮಿಕ ಕುಟುಂಬಗಳಿಗೆ ಪರಿಹಾರ ದೊರಕುತ್ತಿತ್ತು. ಬಹಳಷ್ಟು 
ಸಲ ದೀರ್ಫ್ಥಕಾಲ ಗಣಿಗಳಲ್ಲಿ ಕೆಲಸ ಮಾಡಿದ ಕಾರಣ ಶ್ವಾಸಕೋಶಗಳು ತೊಂದರೆಗೆ 
ಒಳಗಾಗಿವೆ ಎಂದು ಹೇಳಿ ವೈದ್ಯರು ಕೈ ತೊಳೆದುಕೊಳ್ಳುತ್ತಿದ್ದರು. 

೧೯೪೭ರಲ್ಲಿ ಚಾಫ್ಲಿನ್‌ ಎಂಬವರು ೬ ವರ್ಷ ಕಾಲ ೬೦ ಉಸಿರುಗೂಡುಗಳು 
ಮತ್ತು ೭೬೫೩ ಕಾರ್ಮಿಕರನ್ನು ರೇಡಿಯಾಲಜಿ ಸಂಶೋಧನೆಗೆ ಒಳಪಡಿಸಿ ಮೊದಲ 
ಬಾರಿಗೆ ಕಾರ್ಮಿಕರ ಉಸಿರುಗೂಡುಗಳು ರೋಗಕ್ಕೆ ತುತ್ತಾಗಿವೆ ಎಂದು ಹೇಳಿದರು. 
ಉಸಿರುಗೂಡುಗಳ ರಕ್ತಪೊರೆಗಳು ಊದಿಕೊಂಡಿರುವುದು, ಬಣ್ಣ ಬದಲಾಗಿರುವುದು, 
ರಕ್ತನಾಳಗಳ ಒಳಗೆ ರಕ್ತ ಹೆಪ್ಪು ಕಟ್ಟಿಕೊಂಡಿರುವುದು ಮತ್ತು ಸಿಲಿಕಾ ಕಣಗಳಿಂದ 
(ನುಣ್ಣನೆಯ ಗಾಜು ಧೂಳಿನಂತೆ) ಒರಟಾಗಿರುವುದನ್ನು ತೋರಿಸಿದರು. ಇದೇ ಮಾದರಿ 
ಗಳನ್ನು ಪರೀಕ್ಷಿಸಿದ ವೆಲ್ಸ್‌ ವಿಶ್ವವಿದ್ಯಾಲಯದ ಪ್ರೊಗಾಫ್‌ ಈ ರೀತಿಯ ರೋಗ 
ಕಲ್ಲಿದ್ದಲು ಕಾರ್ಮಿಕರಲ್ಲೂ ಕಂಡುಬಂದಿದೆ ಎಂದರು. ಒಟ್ಟು ೩೩೦ ಉಸಿರುಗೂಡುಗಳಲ್ಲಿ 
೧೫೯ರಲ್ಲಿ ರೋಗ ಇರುವುದಾಗಿ ಪ್ರಮಾಣಪತ್ರ ನೀಡಲಾಗಿತ್ತು. ಇವುಗಳಲ್ಲಿ ೧೨೪ 
ಸರಳ, ೩೫ ಕ್ಲಿಷ್ಟ, ೩೦ರಲ್ಲಿ ಕ್ಷಯ ಇರುವುದಾಗಿ ಹೇಳಲಾಯಿತು. ೧೭೧ರಲ್ಲಿ ರೋಗ 


ಕಾರ್ಮಿಕರ ದುಡಿತ, ಆರೋಗ್ಯ ಮತ್ತು ಅಪಘಾತಗಳು /೧೫೧ 


ಇರಲಿಲ್ಲ ಎಂದು ಹೇಳಲಾಯಿತು. ಸಿಲಿಕೊಸಿಸ್‌ ರೋಗವನ್ನು ೪ ಹಂತಗಳಲ್ಲಿ 
ಗುರುತಿಸಲಾಗಿತ್ತು. 

ಉಸಿರುಗೂಡುಗಳ ಮೇಲೆ ಕುಳಿತ ಕಣಗಳು ನಿಧಾನವಾಗಿ ತನ್ನ ಸುತ್ತಲು 
ಪ್ರದೇಶವನ್ನು ತಿನ್ನುತ್ತಾ ಹೋಗುವುದರ ಜೊತೆಗೆ ಒಳಗಿನ ರಕ್ತನಾಳಗಳಲ್ಲಿ ಗಂಧಿಗಳು 
ಮೂಡುತ್ತಿದ್ದವು. ಆ ಕಾಲಕ್ಕೆ ಪ್ರಪಂಚದ ಇತರ ಗಣಿಗಳಲ್ಲಿ ಕೆಲಸ ಮಾಡುತ್ತಿದ್ದ 
ಕಾರ್ಮಿಕರಿಗೆ ೫೫088 ಕೆಜಿಎಫ್‌ ಕಾರ್ಮಿಕರಲ್ಲಿ ಸಿಲಿಕೊಸಿಸ್‌ ರೋಗ ಅಷ್ಟು 
ತೀವ್ರವಾಗಿರಲಿಲ್ಲ. ಕೆಜಿಎಫ್‌ ಗಣಿಗಳ ಒಳಗಿನ ಶಿಲೆಗಳಲ್ಲಿ ಸಿಲಿಕಾ ಶೇಕಡ ೧೩% 
ಇದ್ದುದ್ದೆ ಇದಕ್ಕೆ ಕಾರಣ ಎನ್ನ! ಲಾಗಿದೆ. ಇದರ ಆಧಾರದಿಂದ ಕೆಲವು ಕಾರ್ಮಿಕರನ್ನು 
ಪರೀಕ್ಷಿಸಿ ಸ್‌ ೩ ಅಥವಾ ೫ ೪ ತಲುಪಿದ್ದರೆ ಅವರನ್ನು ಕೆಲಸಕ್ಕೆ ನಾಲಾಯಕ್ಕೆಂದು 
ತೆಗೆದು ಹಾಕುತ್ತಿದ್ದರು. ಆದರೆ ಕಾರ್ಮಿಕರು ತಮಗೆ ಯಾವುದೇ ಕಾಯಿಲೆ ಇಲ್ಲ 
ಎಂದು ವೈದ್ಯರನ್ನು ಸ ಬೇಡಿ ಕೊಳ್ಳುತ್ತಿದ್ದರು. ಏಕೆಂದರೆ ಅವರು ಜೀವನ ನಡೆಸಬೇಕಾದರೆ 
ಹೇಗಿದೆ ಮಾಡಿ ಕೆಲಸದಲ್ಲಿ ಉಳಿದುಕೊಳ್ಳಲೇಬೇಕಾಗಿತ್ತು. 

ಭೀಕರ ಸಾಂಕ್ರಾಮಿಕ ರೋಗಗಳು: ನಿರಂತರವಾಗಿ ಬೆನ್ನಟ್ಟಿ ಕಾಡುತ್ತಿದ್ದ ಅಪಘಾತಗಳ 
ಜೊತೆಗೆ ಸಾಂಕ್ರಾಮಿಕ ರೋಗಗಳು ಕಾರ್ಮಿಕರ ಕಾಲೋನಿಗಳಲ್ಲಿ ಆಗಾಗ ಕಾಣಿಸಿ 
ಕೊಳ್ಳುತ್ತಿದ್ದವು. ೧೮೯೮ರಲ್ಲಿ ಕಂಕುಳಲ್ಲಿ ಗಡ್ಡೆ ಏಳುವ ಫ್ಲೇಗಿನಿ೦ದ ೭೧೪ ಜನರು 
ಸತ್ತು, ೫೦೦೦ ಜನರು ಕೆಜಿಎಫ್‌ ಬಿಟ್ಟು ಓಡಿಹೋದರು. ಕಾಲೋನಿಗಳು ಆಯಾಸ 
ಗೊ೦ಡಂತೆ ನಿತ್ರಾಣಗೊಂಡು ತಿಂಗಳುಗಟ್ಟಲೆ ತಟ್ಟಾಡತೊಡಗಿದವು. ಕೆಲವರು, ಸತ್ತವರ 
ಹೆಣಗಳನ್ನು ರಾತ್ರೋರಾತ್ರಿ ಅಲ್ಲಿ ಇಲ್ಲಿ ಬಿಸಾಕಿದ ಕಾರಣದಿ೦ದ ರೋಗ ಇನ್ನಷ್ಟು 
ಉಲ್ಬಣಗೊಂಡಿತ್ತು. ಆದರೆ ಸ್ಯಾನಿಟರಿ ಕೆಲಸಗಾರರು ಯಾರೂ ಈ ರೋಗಗಳಿಂದ 
ಸಾಯಲಿಲ್ಲ. ಆದರಿಂದ ಇದು ಸಾಂಕ್ರಾಮಿಕ ರೋಗವಲ್ಲ ಎಂದು ವರದಿಯಲ್ಲಿ 
ಹೇಳಲಾಯಿತು. 

ಅಂದರೆ ಕಾಲೋನಿಗಳ ಅಸ್ವಚ್ಛ ತೆಯಿಂದ ಈ ರೋಗ ಹರಡಲಿಲ್ಲ ಎನ್ನುವುದು 
ಆಡಳಿತದ ವಾದ. ಎಪ್ಪೇ ಎಚ್ಚರಿಕೆಯಿಂದ ಇದ್ದರೂ ಕಾಲರಾ ಮತ್ತು ಸಿಡುಬು 
ರೋಗಗಳು ಆಗಾಗ ಇದ್ದಕ್ಕಿದ್ದಂತೆ ಕಾಲೋನಿಗಳನ್ನು ಆವರಿಸಿಕೊಳ್ಳುತ್ತಿದ್ದವು. 
ಕಾರ್ಮಿಕರಿದ್ದ ಬಿದಿರುದಟ್ಟಿ ಮನೆಗಳು ಯಾವುದೇ ರೀತಿಯಲ್ಲೂ ವಾಸ ಮಾಡಲು 
ಲಾಯಕ್ಕಿರಲಿಲ್ಲ. ಕ್ಯಾಂಪ ಪ್‌ಗಳನ್ನು ನೋಡಲು ಬರುತ್ತಿದ್ದ ಸ್ಕಾನಿಟರಿ ಬೋರ್ಡಿನ 
ಮೇಲ್ವಿಚಾರಕರು ಹ ತುತ್ತ ಕಾಣಿಸಿಕೊಳ್ಳುತ್ತಿದ್ದರು. ಇಲಿಗಳನ್ನು 
ಹಿಡಿಯಲು ಬರುತ್ತಿದ್ದ ಅವರು ಗುಡಿಸಿಲುಗಳನ್ನೆಲ್ಲ ಅಗೆದು ಗುಂಡಿಗಳಾಗಿಸುತ್ತಿದ್ದರು. 
ಅಡ್ಡನಿ೦ತ ಕಾರ್ಮಿಕರ ಗುಡಿಸಿಲುಗಳನ್ನು ಸಾಂಕ್ರಾಮಿಕ ರೋಗಗಳ ಪಟ್ಟಿಗೆ ಸೇರಿಸಿ 
ಅವರಿಗೆ ಶಿಕ್ಷೆಯನ್ನು ಕೊಡಿಸುತ್ತಿದ್ದರು. ಇಲ್ಲ ಗುಡಿಸಿಲುಗಳನ್ನು ಪೂರ್ಣವಾಗಿ ನಿರ್ನಾಮ 
ಮಾಡಿಬಿಡುತ್ತಿದ್ದರು. ಗುಡಿಸಿಲುಗಳ ಹಿಂದೆ ಒಂದಷ್ಟು ಹೂಗಿಡ, ತರಕಾರಿ ಬೆಳೆಸಿ 


೧೫೨ / ಸುವರ್ಣ ಕಥನ 


ತ ಅಕಾ 


ಕೊಂಡಿದ್ದರೆ ಅದು ಸೊಳ್ಳೆಗಳ ತಾಣ ಎಂದು ಅವುಗಳನ್ನು ಕಿತ್ತು ರಂಪ ಮಾಡಿ 
ಬಿಡುತ್ತಿದ್ದರು. 

ಮೈಸೂರು ಮೈನ್ಸ್‌ ನಿಯಂತ್ರಣ ಕೆಳಗೆ ಸ್ಯಾನಿಟರಿ ಬೋರ್ಡಿನ ಅಧಿಕಾರವನ್ನು 
ತ೦ದಿದ್ದರಿ೦ದ ಕಾರ್ಮಿಕರು ಉಸಿರು ಬಿಡುವಂತಿರಲಿಲ್ಲ. ಹಾಗೆ ಯಾವುದೇ ಸೋಂಕು 
ಕಾಯಿಲೆಗಳು ಕಾಲೋನಿಗಳಲ್ಲಿ ಕಾಣಿಸಿಕೊಂಡರೆ ತುರ್ತಾಗಿ ಅವರನ್ನು ಸ್ಯಾನಿಟರಿ 
ಮೇಲ್ವಿಚಾರಕರಿಗೆ ತಿಳಿಸಬೇಕಾಗಿತ್ತು. ಇಲ್ಲವೆಂದರೆ ಆ ಮನೆಯವರಿಗೆ ಶಿಕ್ಷೆ ತಪ್ಪಿದ್ದಲ್ಲ. 
೧೯೦೧ರಲ್ಲಿ ಸಿಡುಬು ರೋಗದ ಬಗ್ಗೆ ತಿಳಿಸದೆ ಇದ್ದ ಕಾರಣ ಡೇವಿಡ್‌, ಇನ್ನಿತರ ೭ 
ಜನರಿಗೆ ಶಿಕ್ಷೆಯನ್ನು ನೀಡಲಾಯಿತು. ಚಾರಿಯಪ್ಪನ್‌ ಎ೦ಬ ಕಾರ್ಮಿಕ ತನ್ನ ತಂಗಿಗೆ 
ಸಿಡುಬು ರೋಗ ಬ೦ದ ವಿಷಯವನ್ನು ತಿಳಿಸದ ಕಾರಣ ಆತನಿಗೆ ೨ ತಿ೦ಗಳು 
ಕಾಲ ಕಠಿಣ ಶಿಕ್ಷೆ ವಿಧಿಸಲಾಯಿತು. ಚಾರಿಯಪ್ಪನ್‌ ಮೈಸೂರು ಮುಖ್ಯ ನ್ಯಾಯಾಲಯದ 
ಮುಂದೆ ಮೊರೆ ಇಟ್ಟುಕೊಂಡಾಗಲೂ ಆತನನ್ನು ಬಿಡಲಿಲ್ಲ. ಮಾಡಿದ ತಪ್ಪಿಗೆ ಸುಮ್ಮನೆ 
ಶಿಕ್ಷೆ ಅನುಭವಿಸು ಎಂದು ಎಚ್ಚರಿಕೆ ನೀಡಲಾಯಿತು. 

ಕಾಲೋನಿಗಳಲ್ಲಿ ಪ್ರಾಣಿಗಳನ್ನು ಕೊಯ್ದು ತಿನ್ನುಃ ವುದು, ಮಾಂಸ ತಂದು ತಿನ್ನು ವುದೂ 
ಕಷ್ಟವಾಗಿತ್ತು. ಎಲ್ಲರೂ ಸಾಂಕ್ರಾಮಿಕ ರೋಗದ ಚುಚ್ಚುಮದ್ದನ್ನು ಹಾಕಿಕೊಳ್ಳಲೇ 
ಬೇಕಾಗಿತ್ತು. ಅಧಿಕಾರಿಗಳು ಬರುತ್ತಿದ್ದ ಸಾರ್ವಜನಿಕ ಸ್ಥಳಗಳಿಗೆ ಕಾರ್ಮಿಕರನ್ನು 
ಸ್ವಚ್ಛತೆಯ ಹೆಸರಿನಲ್ಲಿ ಬರದಂತೆ ತಡೆಹಿಡಿಯಲಾಗುತ್ತಿತ್ತು ಹಾಗೆ ನೋಡಿದರೆ ಬೇರೆಬೇರೆ 
ಜಾತಿ ಜನಾಂಗಗಳ ಕಾಲೋನಿಗಳನ್ನೇ ಗಣಿ ಪ್ರದೇಶದಲ್ಲಿ ಸ್ಥಾಪಿಸಲಾಗಿತ್ತು ಆದಿದ್ರಾವಿಡ 
ಕಾಲೋನಿಗಳು, ಆಂಧ್ರಾ, ಮುಸ್ಲಿಂ, ಮಲೆಯಾಳಿ, ಪಂಜಾಬಿ, ಕಾಲೋನಿಗಳು ಬೇರೆ 
ಬೇರೆಯಾಗಿದ್ದವು. ಇತರ ಹಿಂದೂ ಜಾತಿಗಳ ಕಾರ್ಮಿಕರು ಹತ್ತಿರದ ಹಳ್ಳಿಗಳಲ್ಲಿ 
ವಾಸಿಸುತ್ತಿದ್ದರು. 

ಕೆಜಿಎಫ್‌ನಲ್ಲಿ ಮೊದಲು ಕಾಲರಾ ಕಾಣಿಸಿಕೊಂಡಿದ್ದು ೧೮೯೧ರಲ್ಲಿ. ಅನಂತರ 
೧೮೯೨ರಲ್ಲಿ ಮತ್ತೊಮ್ಮೆ ಭಯಂಕರವಾಗಿ ಕಾಣಿಸಿಕೊಂಡಿತು. ೧೯೦೧, ೧೯೦೨, 
೧೯೦೮, ೧೯೦೯ ಮತ್ತು ೧೯೧೮ರಲ್ಲೂ ಈ ರೋಗ ಮರುಕಳಿಸಿತ್ತು. ೧೯೩೨ ರಿಂದ 
೧೯೩೪ರಲ್ಲಿ ೧೫೪ ಜನರು ಪ್ಲೇಗಿನಿಂದ ಮತ್ತು ೨೯ ಜನರು ಸಿಡುಬಿನಿಂದ ಪ್ರಾಣ 
ಕಳದುಕೊಂಡಿದ್ದರು. ಇನ್‌ಫ್ಲುಎನ್‌ರಾ ಇನ್ನೊಂದು ರೋಗ. ೧೯೧೮ರಲ್ಲಿ ಈ 
ರೋಗ ೪೬ ಜನರನ್ನು ಆಹುತಿ ತೆಗೆದುಕೊಂಡಿತ್ತು ಕೆಲವೊಂದು ಸಲ ಬಿಳಿಯರೂ 
ಈ ರೋಗಗಳಿಗೆ ತುತ್ತಗುತ್ತಿದ್ದರು. ಈ ಕಾಯಿಲೆಗಳಿಂದ ಕಂಪನಿಗಳು ಹಲವು 
ತೊಂದರೆಗಳನ್ನು ಎದುರಿಸಬೇಕಾಯಿತು. ಕಂಪನಿಗಳು ಹೊಸಬರನ್ನು ಸೇರಿಸಿಕೊಳ್ಳಲು 
pee ಯಾರೂ ಬರುತ್ತಿರಲಿಲ್ಲ. ಎಲ್ಲಾ ರೀತಿಯ ತಾಗು ೧೯೩೦ರ 
ವರೆಗೂ ಇಲ್ಲಿನ ಜನರನ್ನು ಪದೇ ಪದೇ ಕಾಡುತ್ತಲೇ ಇದ್ದವು. 


ಕಾರ್ಮಿಕರ ದುಡಿತ, ಆರೋಗ್ಯ ಮತ್ತು ಅಪಘಾತಗಳು /೧೫೩ 


ಭೀಕರ ಅಪಘಾತಗಳು ಮತ್ತು ಅತ್ಯಲ್ಪ ಪರಿಹಾರ: ಗಣಿಗಳಲ್ಲಿ ಶಿಲಾಸ್ಫೋಟ 
ಸಂಭವಿಸುವುದು, ಬೆಂಕಿ ಕಾಣಿಸಿಕೊಳ್ಳುವುದು. ಶಿಲೆಗಳು ಮತ್ತಿತರ ವಸ್ತುಗಳು ಕಾರ್ಮಿಕರ 
ಮೇಲೆ ಬೀಳುವುದರಿಂದ ಹೆಚ್ಚು ಕಾರ್ಮಿಕರು ಅಪಘಾತಗಳಿಗೆ ಒಳಗಾಗುತ್ತಿದ್ದರು. 
೧೯೦೮ ರಿಂದ ೧೯೪೬ರ ಮಧ್ಯದಲ್ಲಿ ಕೆಜಿಎಫ್‌ನಲ್ಲಿ ಘಟಿಸಿದ ಸಾವುಗಳು ಆಫ್ರಿಕಾದ 
ಟ್ರಾನ್ಸಾವಾಲ್‌ಗಿಂತ ಹೆಚ್ಚಾಗಿದ್ದವು (೧೯೨೦ ರಿಂದ ೧೯೩೦ರ ನಡವೆಯ ಕಾಲ 
ಬಿಟ್ಟು. ೧೯೨೦ರ ದಶಕದಲ್ಲಿ ವರ್ಷಕ್ಕೆ ೧೪೮.೪ ಅಪಘಾತಗಳು ಸಂಭವಿಸಿದರೆ, 
೧೯೩೦ರಲ್ಲಿ ೧೮೫.೩ ಅಪಘಾತಗಳು, ೧೯೪೦ ರಿಂದ ೧೯೪೬ರಲ್ಲಿ ಇದು ೨೦೦ಕ್ಕೆ 
ಏರಿತ್ತು. ಆದರೆ ಆಡಳಿತ ಈ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ, ಬದಲಿಗೆ ಇದೆಲ್ಲ Fre 
ಉದಾಸೀನತೆಯಿಂದ ನಡೆಯುತ್ತದೆ ಎಂದು ಖ್‌ ೧೯೨೩ರಲ್ಲಿ ಮೊದಲ ಬಾರಿಗೆ 
ಸುರಕ್ಷಿತ ಕೇಂದ್ರವನ್ನು ಸ್ಥಾಪಿಸಲಾಯಿತು. 

ಸಾವಿರಾರು ಕಾರ್ಮಿಕರು ಹಗಲು ರಾತ್ರಿಯೆನ್ನದೇ ಕತ್ತಲ ಸುರಂಗಗಳಲ್ಲಿ ಶಿಲಾ 
ಸ್ಫೋಟ, ಮದ್ದುಗುಂಡು ಸಿಡಿತ, ಬೆಂಕಿ ಇತ್ಯಾದಿ ಅಪಘಾತಗಳನ್ನು ಬೆನ್ನಿಗೆ ಕಟ್ಟಿಕೊಂಡು 
ಚಿನ್ನವನ್ನು ತೆಗೆಯುತ್ತಿದ್ದರು. ೧೮೯೧ ರಿಂದ ೧೯೪೦ರ ನಡುವೆ ವರ್ಷಕ್ಕೆ ಸರಾಸರಿ 
೬೦ ಕಾರ್ಮಿಕರು ಕೆಜಿಎಫ್‌ನಲ್ಲಿ ಪ್ರಾಣ ಕಳೆದುಕೊಳ್ಳುತ್ತಿದ್ದರು. ಜೊತೆಗೆ ನೂರಾರು 
ಕಾರ್ಮಿಕರು ಅ೦ಗವಿಕಲರಾಗುತ್ತಿದ್ದರು. ಮುಂದಿನ ಕೆಲವು ವರ್ಷಗಳಲ್ಲಿ ಸಾವು 
ನೋವುಗಳು ಇನ್ನೂ ಹೆಚ್ಚಾಗಿದ್ದವು. ೧೯೦೯ರಲ್ಲಿ ೧೧೪, ೧೯೧೩ರಲ್ಲಿ ೧೧೨ ಅಪಘಾತ 
ಗಳು ಸಂಭವಿಸಿದವು. ಎಡ್ಗರ್‌ ಶ್ಯಾಫ್ಟ್‌ನಲ್ಲಿ ಪಂಜರದ ಉಕ್ಕಿನ ಹಗ್ಗ ಮುರಿದುಬಿದ್ದು 
೪೨ ಜನ ಸತ್ತಿದ್ದರು. ೧೯೩೧ರಲ್ಲಿ ನಂದಿದುರ್ಗ ಗಣಿಯಲ್ಲಿ ಬೆಂಕಿ ಅನಾಹುತದಲ್ಲಿ 
೫೩ ಕಾರ್ಮಿಕರು ಸತ್ತರು. ಗಣಿಗಳು ಆಳಹೋದಂತೆ ಶಿಲಾಸ್ಫೋಟಗಳು ಹೆಚ್ಚಾಗಿ 
ಸಂಭವಿಸುತ್ತಿದ್ದವು. ೧೯೧೬ರಲ್ಲಿ ಸಂಭವಿಸಿದ ಶಿಲಾಸ್ಲೋಟಗಳಿಂದ ೨೦೦ ಕಾರ್ಮಿಕರು 
ಪ್ರಾಣ ಕಳೆದುಕೊಂಡರು. ಗಣಿಗಳಲ್ಲಿ ಶಿಲಾಸ್ಫೋಟ ಮತ್ತು ಬೆಂಕಿ ಅನಾಹುತಗಳನ್ನು 
ಪೂರ್ಣವಾಗಿ ತಡೆಯುವುದು ಅಸಾಧ್ಯವಾಗಿತ್ತು. ೧೯೨೪ ರಿಂದ ೧೯೨೫ರ ಹೊತ್ತಿಗೆ 
ಗಣಿಗಳು ಆಳಹೋದಂತೆ ಇನ್ನೂ ದೊಡ್ಡದೊಡ್ಡ ಶಿಲಾಸ್ಫೋಟಗಳು ಫಟಿಸತೊಡಗಿದವು. 

ಗಣಿಗಳಲ್ಲಿ ಮುಖ್ಯವಾಗಿ ೩ ರೀತಿಯ ಅಪಘಾತಗಳು ಸಂಭವಿಸುತ್ತಿದ್ದವು. ವಿ೦ಜ್‌ 
(ಎರಡು ಸುರಂಗಗಳ ನಡುವಿನ ಸಂಪರ್ಕ) ಮತ್ತು ಶ್ಯಾಫ್ಟ್‌ಗಳ ಮೂಲಕ ಕೆಳಕ್ಕೆ 
ಕೆಕೆಲುಜಾರಿ ಬೀಳುವುದು. ಬ್ಲಾಸ್ಟಿಂಗ್‌ನಿ೦ದ ಅಪಘಾತಗಳಿಗೆ ಸಿಲುಕಿಕೊಳ್ಳುವುದು ಮತ್ತು 
ಪಂಜರಗಳು ಮುರಿದು ಬೀಳುವುದು. ಗಣಿ ಕಾನೂನುಗಳನ್ನು ಪಾಲಿಸದೆ ಅಪಘಾತ 
ಗಳಾದರೆ ಕಾರ್ಮಿಕರೆ ಹೊಣೆಯಾಗುತ್ತಿದ್ದರು. ಅವರು ಪ್ರಾಣಾಪಾಯದಿಂದ ತಪ್ಪಿಸಿ 
ಕೊಂಡರೂ ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಲು ಆಗುತ್ತಿರಲಿಲ್ಲ. ಒಬ್ಬ ಕಾರ್ಮಿಕ ವಿಂಜ್‌ 
ಅಥವಾ ಶ್ಶಾಫ್ಟ್‌ ಒಳಕ್ಕೆ ಕಾಲುಜಾರಿ ಬಿದ್ದರೆ ಕಾರ್ಮಿಕನೆ ಹೊಣೆಯಾಗುತ್ತಿದ್ದ. ಮುಂದಿನ 


೧೫೪ / ಸುವರ್ಣ ಕಥನ 


ದಿನಗಳಲ್ಲಿ ಮೇಸ್ತಿ, ಬ್ಲಾಸ್ಟರ್‌ ಮತ್ತು ಯಂತ್ರ ನಡೆಸುವ ಚಾಲಕನನ್ನು ಹೊಣೆಯಾಗಿ 
ಸಿದರು. ಈ ಮೂವರು ಸಾಮಾನ್ಯ ಕಾರ್ಮಿಕರಿಗಿಂತ ಸ್ವಲ್ಪ ಹೆಚ್ಚು ಸಂಬಳ ಪಡೆಯುತ್ತಿದ್ದು 
ತರಬೇತಿಯ ಸರ್ಟಿಫಿಕೇಟ್‌ಗಳನ್ನು ಹೊಂದಿರುತ್ತಿದ್ದರು. 

ಗಣಿಗಳ ಒಳಗಿನ ಹೆಚ್ಚು ಉಷ್ಣ ಕಾರ್ಮಿಕರ ಸಾವಿಗೆ ಕಾರಣವೆ? ಎಂದು 
ಸಂಶೋಧನೆ ನಡೆಸಿದಾಗ ಅದಕ್ಕಿಂತ ಮುಖ್ಯವಾಗಿ ೧೯೨೦ರಲ್ಲಿ ೧೯ ಕಾರ್ಮಿಕರಲ್ಲಿ 
೬ ಜನರು ಏಣಿಗಳನ್ನು ಹತ್ತುತ್ತಿರುವಾಗ ಜಾರಿಬಿದ್ದು ಸತ್ತಿರುವುದಾಗಿ ತಿಳಿದುಬಂದಿತು. 
ಏಣಿಗಳಲ್ಲಿ ಅಂತರ್ಜಲ ನೀರು ತೊಟ್ಟಿಕ್ಕುವುದು, ಕಾರ್ಮಿಕರು ಸರಿಯಾಗಿ ಊಟ 
ಮಾಡದೇ ಆಯಾಸದಿಂದ ಬಳಲುತ್ತಿದ್ದುದ್ದು ಮತ್ತು ಸುರಂಗಗಳ ಒಳಗೆ ಉತ್ಪತ್ತಿ 
ಯಾಗುತ್ತಿದ್ದ ಉಷ್ಣ ಇತ್ಯಾದಿ ಕಾರಣವಾಗಿತ್ತು ೧೯೬೭ರವರೆಗೆ ಕಟ್ಟುನಿಟ್ಟಾದ ಗಣಿ 
ಕಾನೂನುಗಳಿಂದ ಕಳ್ಳತನ ಕಡಿಮೆ ಇದ್ದು ಅನಂತರ ಕಳ್ಳತನಗಳು ತೀವವಾಗಿ ಹೆಚ್ಚಾದವು. 
೧೯೬೦ರಲ್ಲಿ ಸಂಭವಿಸಿದ ಒಂದು ಶಿಲಾಸ್ಫೋಟದಲ್ಲಿ ಕೆಲವು ಕಾರ್ಮಿಕರು ಶಿಲೆಗಳ 
ಮಧ್ಯೆ ಸಿಕ್ಕಿಕೊ೦ಡರು. ಮೂರು ದಿನಗಳಾದ ಮೇಲೆ ಶಿಲೆಗಳನ್ನು ತೆಗೆಯತ್ತ ಹೆಣಗಳನ್ನು 
ಹುಡುಕುತ್ತಿದ್ದಾಗ ಹಾರೆ ತಗಲಿ ಅಮಾವಾಸೆ ಎಂಬ ಕಾರ್ಮಿಕ ಸಣ್ಣದಾಗಿ ಕಿರಿಚಿಕೊಂಡ 
ಮೇಲೆ ಆತನನ್ನು ಆಸ್ಪತ್ರೆಗೆ ಸಾಗಿಸಿ ಬದುಕಿಕೊಂಡಿದ್ದ. 

ಜನವರಿ, ೧೯೨೮ರಲ್ಲಿ ಸರಕಾರ ಕಾರ್ಮಿಕರ ಪರಿಹಾರದ ಬಗ್ಗೆ ಕಾನೂನು ತಂದಿತ್ತು 
ಅದಕ್ಕಿಂತ ಮುಂಚೆ ಕಂಪನಿಗಳು ಅಪಘಾತ ವಿಮೆಯನ್ನು ಮಾಡುತ್ತಿದ್ದವು. ದಿನಕೆ 
೮ ಆಣೆ ಅಥವಾ ಅದಕ್ಕಿಂತ ಕಡಿಮೆ ಸಂಬಳ ಪಡೆಯುತ್ತಿದ್ದವರಿಗೆ ತಿಂಗಳಿಗೆ ೨ ತ 
(ಗಣಿ ಒಳಗೆ ಕೆಲಸ ಮಾಡವ) ೧ ಆಣೆ (ಗಣಿ ಹೊರಗೆ ಕೆಲಸ ಮಾಡುವವರಿಗೆ) 
ವಿಮೆಯ ಕಂತು ಹಿಡಿದುಕೊಳ್ಳಲಾಗುತ್ತಿತ್ತು. ಅದೇ ೧೨ ಆಣೆಗಿಂತ ಕಡಿಮೆ ಸಂಬಳ 
ದವರಿಗೆ ೩ ಆಣೆ ಮತ್ತು ೨ ಆಣೆ. ೧೨ ಆಣೆಗಿಂತ ಹೆಚ್ಚಿನ ಸಂಬಳದವರಿಗೆ ೪ ಆಣೆ, 
೩೮ಆಣೆ. ೧ರೂ. ಗಿಂತ. ಹೆಚ್ಚು ಸಂಬಳದವರಿಗೆ ೬ ಆಣೆ ಮತ್ತು ೪ ಆಣೆ ಕಂತು 
ಹಿಡಿಯುತ್ತಿದ್ದರು. ಅಪಘಾತಗಳಲ್ಲಿ ತಾತ್ಕಾಲಿಕವಾಗಿ ಗಾಯಗೊಂಡವರಿಗೆ. ಆ ದಿನದಿಂದ 
ಕೆಲಸಕ್ಕೆ ಬರುವವರೆಗೂ ಪೂರ್ಣ ಸತ್ತೆ ನೀಡಲಾಗುತ್ತಿತ್ತು. ಅಪಘಾತದಿಂದ 
TER ಭಾಗಶಃ ಅಂಗ ಊನಗೊಂಡು ಕೆಲಸ ಮಾಡಲಾಗದೆ ಹೋದರೆ 
ಮೇಲಿನ ನಾಲ್ಕು ಹಂತಗಳ ಸಂಬಳ ೫೦-೧೦೦ರೂ, ೭೫-೧೫೦ರೂ. ೧೦೦- 
೨೦೦ರೂ ಮತ್ತು ೧೫೦-೩೫೦ರೂ. ವಿಮೆಯಾಗಿ ಪಡೆಯುತ್ತಿದ್ದರು. ಒಂದು ವೇಳೆ 
ಪೂರ್ಣವಾಗಿ ಅಂಗ ಊನವಾದರೆ ೧೫೦, ೨೦೦, ೨೫೦ ಮತ್ತು ೩೦೦ರೂ. 
ವಿಮೆಯನ್ನು ಪಡೆಯುತ್ತಿದ್ದರು. ಕಾರ್ಮಿಕರು ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡರೆ 
ಅದೇ ವಿಮೆಯನ್ನು ಕುಟುಂಬದ ಇತರ ಸದಸ್ಯರಿಗೆ ನೀಡಲಾಗುತ್ತಿತ್ತು. ಕಾರ್ಮಿಕರು 
ಅನಾಥರಾದಲ್ಲಿ ಮಾ ವಿಮೆ ಹಣ ನೀಡದೆ ಆತನ ಶವಸಂಸ್ಕಾರ ಖರ್ಚಿಗೆ 
೨೫ರೂ. ಮಾತ್ರ ನೀಡಲಾಗುತ್ತಿತ್ತು. 


ಕಾರ್ಮಿಕರ ದುಡಿತ, ಆರೋಗ್ಯ ಮತ್ತು ಅಪಘಾತಗಳು / ೧೫೫ 


ಗಣಿ ಸುರಕ್ಷತೆಗೆ ಸಂಸ್ಥೆ ಎಷ್ಟೇ ಮನ್ನೆ ಚ್ಚರಿಕೆಗಳನ್ನು ತೆಗೆದುಕೊಂಡರೂ ಎಷ್ಟೋ 
ಕಾರ್ಮಿಕರು ಅಪಘಾತಗಳಲ್ಲಿ ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದರು. ಗಣಿಗಳ ಚರಿತ್ರೆಯಲ್ಲಿ 
ಸುಮಾರು ೭೦೦೦ ಕಾರ್ಮಿಕರು ಪ್ರಾಣ ಕಳೆದುಕೊಂಡಿದ್ದು, ಸುಮಾರು ೧೬೦೦೦ 
ಕಾರ್ಮಿಕರು ಅಪಘಾತಗಳಲ್ಲಿ ತೀವವಾಗಿ ಗಾಯಗೊಂಡು. ಅಂಗವಿಕಲರಾಗಿದ್ದಾರೆ 
ಎ೦ದು ತಿಳಿದುಬರುತ್ತದೆ. ಸಾವಿರಾರು ಅಡಿಗಳ ಕೆಳಗೆ ಗಾಳಿ ಮತ್ತು ಬೆಳಕಿಲ್ಲದೆ ಕತ್ತಲ 
ಸುರಂಗಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರಿಂದ ಕಾರ್ಮಿಕರು ಅನೇಕ ರೀತಿಯ ತೊಂದರೆ 
ಗಳಿಗೆ ಸಿಲುಕಿಕೊಳ್ಳುತ್ತಿದ್ದರು. ಸಸ. ಸಲ ತಿಳಿಯದೆ, ವಿದಿ ಇಲ್ಲದೆ ಮತ್ತು ಯಂತ್ರ 
ಗಳಿಂದಲೂ ಅಪಘಾತಗಳು ಸಂಭವಿಸುತ್ತಿದ್ದವು. ಅಪಘಾತಗಳು ನಡೆದ ಮೇಲೆ 
ಪ್ರತಿಯೊಂದು ಅಪಘಾತವನ್ನು ಕೂಲಂಕಷವಾಗಿ ಸಂಶೋಧನೆ ಮಾಡಿ ಅದು ಹೇಗೆ 
ನಡೆಯಿತು? ಅದನ್ನು ತಪ್ಪಿ ಸಲು ಸಾಧ್ಯವಿತ್ತೆ? ಇತ್ಯಾದಿಯಾಗಿ ಯೋಚಿಸಿ ಮುನ್ನೆ ಚ್ಚರಿಕೆ 
ಗಳನ್ನು ತೆಗೆದುಕೊಳ್ಳುತ್ತಿದ್ದರು. ಇದರ ಆಧಾರದ ಮೇಲೆ ಹಿಂದಿನ ದಾಖಲೆಗಳನ್ನು 
ತಿರುವಿ ಹಾಕಿದಾಗ ಮೊದಲಿಗೆ ೧೦೦೦ ಕಾರ್ಮಿಕರಲ್ಲಿ ಸರಾಸರಿ ಒಬ್ಬ ಕಾರ್ಮಿಕ 
ಪ್ರಾಣ ಕಳೆದುಕೊಂಡಿದ್ದರೆ ಅನಂತರದ ದಿನಗಳಲ್ಲಿ ೨೦೦೦ ಕಾರ್ಮಿಕರಿಗೆ ಒಬ್ಬ ಕಾರ್ಮಿಕ 
ಪ್ರಾಣ ಕಳದುಕೊಳ್ಳುತ್ತಿದ್ದುದಾಗಿ ತಿಳಿದುಬರುತ್ತದೆ. ಅಪಘಾತಗಳಲ್ಲಿ ಹೆಚ್ಚಾಗಿ ಕೈಗಳು 
ಗಾಯಗೊಳ್ಳುತ್ತಿದ್ದವು. ಅನಂತರ ಕಾಲು-ಹಿಮ್ಮಡಿಗೆ ಮತ್ತು ಕಣ್ಣುಗಳಿಗೆ ಗಾಯ 
ವಾಗುತ್ತಿತ್ತು. 

ಸುರಕ್ಷತೆ ಮತ್ತು ಪರಿಹಾರ: ಪ್ರಪಂಚದಲ್ಲಿ ಆ ಕಾಲಕ್ಕೆ ಹೆಚ್ಚು ಅಪಘಾತಗಳು 
ಸಂಭವಿಸುತ್ತಿದ್ದ ಗಣಿಗಳಲ್ಲಿ ಕೆಜಿಎಫ್‌ ಗಣಿಗಳೂ ಸೇರಿದ್ದವು. ೧೯೨೪ ರಿಂದ ೧೯೨೯ರ 
ಮಧ್ಯೆ ಒ೦ದು ವರ್ಷಕ್ಕೆ ಸರಾಸರಿ ೨೦೦ ಅಪಘಾತಗಳು ಸಂಭವಿಸುತ್ತಿದ್ದವು. ೧೦೦೦ 
ಕಾರ್ಮಿಕರಿಗೆ ಸರಾಸರಿ ೧೦ ಕಾರ್ಮಿಕರು ಪ್ರಾಣ ಕಳೆದುಕೊಳ್ಳುತ್ತಿದ್ದರು. ೧೯೨೯ರಲ್ಲಿ 
ಸರಾಸರಿ ೧೫.೩೪ರಂತೆ ೨೮೩ ಕಾರ್ಮಿಕರು ಪ್ರಾಣ ಕಳೆದುಕೊಂಡಿದ್ದರು. ೧೯೦೯ರಲ್ಲಿ 
ಸಂಭವಿಸಿದ ಅಪಘಾತಗಳ ಸಂಖ್ಯೆ ೧೪.೨೪. ೧೯೧೮ರಲ್ಲಿ ೬.೧೨ಕ್ಕೆ ಇಳಿಯಿತು. 
ಮುಂದಿನ ೨ ದಶಕಗಳು ಟ್ರಾನ್ಸ್ಯಾಲ್‌ ಚಿನ್ನದ ಗಣಿಗಳಲ್ಲಿ ಮತ್ತು ಕೆಜಿಎಫ್‌ನಲ್ಲಿ 
ಸಂಭವಿಸುತ್ತಿದ್ದ ಅಪಘಾತಗಳ ಸಂಖ್ಯೆ ಹೆಚ್ಚು ಕಡಿಮೆ ಒಂದೇ ಆಗಿತ್ತು. 

೧೯೨೪ರಲ್ಲಿ ೧ ಲಕ್ಷ ಪೌಂಡ್‌ ಬೆಲೆಯ ಚಿನ್ನವನ್ನು ಉತ್ಪಾದಿಸಲು ಕೆಜಿಎಫ್‌ನಲ್ಲಿ 
೧೧೬೭ ಕಾರ್ಮಿಕರು ಕೆಲಸ ಮಾಡುತ್ತಿದ್ದರೆ, ರಾಂಡ್‌ ಗಣಿಗಳಲ್ಲಿ ೪೯೫ ಕಾರ್ಮಿಕರು 
ಕೆಲಸ ನಿರ್ವಹಿಸುತ್ತಿದ್ದರು. ಇದಕ್ಕೆ ಕಾರಣ ರಾ೦ಡ್‌ ಗಣಿಗಳಲ್ಲಿ ಹೆಚ್ಚಾಗಿ ಯಂತ್ರಗಳನ್ನು 
ಉಪಯೋಗಿಸುವುದರ ಜೊತೆಗೆ ನೀಗ್ರೋಗಳ ದೈತ್ಯ ಶಕ್ತಿಯು ಕಾರಣವಾಗಿತ್ತು. 
ಟ್ರಾನ್ಸ್ವಾಲ್‌ ಗಣಿಗಳ ಒಳಗೆ ಕಡಿಮೆ ಉಷ್ಣವಿದ್ದು. ಶಿಲೆಗಳು ಮೃದುವಾಗಿದ್ದವು. ಅದೇ 
ಕೆಜಿಎಫ್‌ ಶಿಲೆಗಳು ತೀರಾ ಗಟ್ಟಿ ಶಿಲೆಗಳಾಗಿದ್ದು ಹೆಚ್ಚು ಉಷ್ಣವನ್ನು ಒಸರುತ್ತಿದ್ದವು. 
೧ ಲಕ್ಷ ಪೌಂಡ್‌ ಚಿನ್ನ ಉತ್ಪಾದಿಸಲು ಟ್ರಾನ್ಸ್ಯಾಲ್‌ನಲ್ಲಿ ಪ್ರಾಣ ಕಳೆದುಕೊಳ್ಳುತ್ತಿದ್ದ 


ಕಾರ್ಮಿಕರ ಸಂಖ್ಯೆ ೧.೨೫. ಅದೇ ಕೆಜಿಎಫ್‌ನಲ್ಲಿ ಪ್ರಾಣ ಕಳೆದುಕೊಳ್ಳುತ್ತಿದ್ದ ಕಾರ್ಮಿಕರ 
ಸಂಖ್ಯೆ ೩.೩೬. ಚೀಫ್‌ ಇನ್ಸ್ಪೆಕ್ಟರ್‌ ಆಫ್‌ ಮೈನ್ಸ್‌ ಅವರ ವರದಿಯಂತೆ ಕೆಜಿಎಫ್‌ನಲ್ಲಿ 
ಹೆಚ್ಚು ಸಾವು ನೋವುಗಳು ಸಂಭವಿಸುತ್ತಿದ್ದಿದ್ದು ಇಲ್ಲಿನ ಶಿಲಾಮಾದರಿ ಮತ್ತು ಶಿಲಾ 
ಸ್ಫೋಟಗಳಿಂದಲೆ. ಬ್ಲಾಸ್ಟಿಂಗ್‌ ಮಾಡುವಾಗ ಶಿಲಾಮಾದರಿಯನ್ನು ಸರಿಯಾಗಿ 
ಪರಿಶೀಲನೆ ಮಾಡದೆ ಇದ್ದದ್ದು ಕೆಜಿಎಫ್‌ನಲ್ಲಿ ಶಿಲಾಸ್ಫೋಟಗಳಿಗೆ ಇನ್ನೊಂದು ಕಾರಣ 
ವಾಗಿತ್ತು. ಹಳೆ ಕಾಲದಲ್ಲಿ ಸುರಂಗಗಳಲ್ಲಿ ಶಿಲೆಗಳು ಕುಸಿಯದಂತೆ ಗಟ್ಟಿಯಾದ 
ಮರದ ದಿಮ್ಮಿಗಳನ್ನು ನಿಲ್ಲಿಸಿ, ಕಬ್ಬಿಣ, ಗೋದಲಿ ಅಥವಾ ಕೊಟ್ಟಿಗೆಗಳನ್ನು ಹೊಡೆಯು 
ತ್ತಿದ್ದರು. ಅನಂತರದ ದಿನಗಳಲ್ಲಿ ಈ ಸ್ಥಳದಲ್ಲಿ ಗ್ರಾನೈಟ್‌ ಶಿಲೆಗಳು ಮತ್ತು ಕಾಂಕ್ರೀಟ್‌ 
ಪ್ಯಾಕಿಂಗ್‌ ಮಾಡಲಾಗುತ್ತಿತ್ತು. ಆದರೆ ಭಾರಿ ಶಿಲಾಸ್ಫೋಟಗಳನ್ನು ತಡೆಯಲು ಯಾವುದೇ 
ವಿಧಾನಗಳನ್ನು ಅಳವಡಿಸಲು ಸಾಧ್ಯವಾಗಲಿಲ್ಲ. 

ಇಂಗ್ಲೆಂಡಿನಿಂದ ಮುದ್ರಿಸಿ ತರುತ್ತಿದ್ದ "ಸುರಕ್ಷತೆ ಮೊದಲು” ಎನ್ನುವ ಪತ್ರಗಳನ್ನು 
ಗಣಿಗಳ ಮೇಲೆ ಮತ್ತು ಒಳಗೆ ಅಲ್ಲಲ್ಲಿ ಅಂಟಿಸುತ್ತಿದ್ದರು. ಆದರೆ ಅವು ಇಂಗ್ಲಿಷ್‌ 
ಭಾಷೆಯಲ್ಲಿದ್ದು, ಅನಕ್ಷರಸ್ಥ ಕಾರ್ಮಿಕರಿಗೆ ಅರ್ಥವಾಗುತ್ತಿರಲಿಲ್ಲ. ಕಾರ್ಮಿಕರ ಸುರಕ್ಷತೆಯ 
ಬಗ್ಗೆ ತಮಿಳು, ತೆಲುಗು, ಕನ್ನಡ ಇನ್ನಿತರ ಭಾಷೆಗಳಲ್ಲಿ ಕಿರು ಹೊತ್ತಿಗೆಗಳನ್ನು ಮುದ್ರಿಸಿ 
ನೀಡಬೇಕೆಂದು ಕೆಲವರು ಒತ್ತಾಯ ಮಾಡುತ್ತಿದ್ದರು. ಅಪಘಾತವಾದವರಿಗೆ ಪ್ರಥಮ 
ಚಿಕಿತ್ಸೆ ಮತ್ತು ಶಸ್ತ ಸ್ವಚಿಕಿತ್ಸೆಯನ್ನು ತುರ್ತಾಗಿ ಮಾಡುತ್ತಿದ್ದರು. ಆಂಬುಲೆನ್ಸ್‌ ಯಾವಾಗಲೂ 
ಗಣಿಗಳ ಪಕ್ಕದಲ್ಲಿಯ ನಿಂತಿರುತ್ತಿತ್ತು ಕೆಜಿಎಫ್‌ ಗಣಿಗಳು ದೇಶದಲ್ಲಿಯೇ ಪ್ರಥಮ 
ಬಾರಿಗೆ ಸೆಂಟ್‌ಜಾನ್ಸ್‌ ಆಂಬುಲೆನ್ಸ್‌ ನಿಲ್ದಾಣವನ್ನು ಪಡೆದಿತ್ತು. ಪ್ರತಿ ಗಣಿಯಲ್ಲೂ 
೧೫ ರಿಂದ ೨೦ ಪ್ರಥಮ ಚಿಕಿತ್ಸಾ ಕೇಂದ್ರಗಳನ್ನು ಗಣಿಗಳ ಮೇಲೆ, ಮುಖ್ಯ ಹಂತಗಳಲ್ಲಿ, 
ಕಾರ್ಯಾಗಾರ ಮತ್ತು ಗಣಿತ್ಯಾಜ್ಯ ಗುಡ್ಡೆಗಳ ಹತ್ತಿರ ಸ ಸ್ಥಾಪಿಸಲಾಗಿತ್ತು ಇಲ್ಲಿ ಸ್ವೆಚ್ಚರುಗಳು, 
ಬ್ಲಾಂಕೆಟ್ಟುಗಳು, ಅಯೋಡಿನ್‌, ಬ್ಯಾಂಡೇಜ್‌, ಡೆಸ್ಸಿಂಗ್‌ ವಸ್ತುಗಳು ಇರುತ್ತಿದ್ದವು. 

ಮುಖ್ಯವಾದ ೫ ಗಣಿ “ಸ ಹತ್ತಿರದಲ್ಲಿ ಯಾವಾಗಲೂ ಆಂಬುಲೆನ್ಸ್‌ 
ಹ ತಯಾರಾಗಿ ನ ನಿಂತಿರುತ್ತಿದ್ದವು. ಎಲ್ಲಾ ಕಾರ್ಮಿಕರಿಗೂ ತಂಡಗಳಲ್ಲಿ ಪ್ರಥಮ 
ಚಿಕಿತ್ಸೆ ತರಬೇತಿಯನ್ನು ತಮಿಳು ಮತ್ತು ಇಂಗ್ಲಿಷ್‌ ಭಾಷೆಯಲ್ಲಿ ನೀಡುತ್ತಿದ್ದು ಇಂಗ್ಲಿಷ್‌ 
ಮತ್ತು ತಮಿಳಿನಲ್ಲಿ ಶಶಿ ಪಡೆದವರಿಗೆ ಕ್ರಮವಾಗಿ ೧೫ ಮತ್ತು ೭.೫ರೂ. 
ಬಹುಮಾನ ನೀಡಲಾಗುತ್ತಿತ್ತು. ೧೯೨೩ರಲ್ಲಿ ಬೆಂಕಿ ಆರಿಸುವ ಯಂತ್ರಗಳನ್ನು ಗಣಿ 
ಪ್ರದೇಶದಲ್ಲಿ ಸ್ಥಾಪಿಸಲಾಗಿದ್ದು ಇದು ಭಾರತದಲ್ಲಿಯೆ ಅತಿ ಉತ್ತಮವಾಗಿತ್ತು. ಕಂಪನಿ, 
ಕಾಲಕಾಲಕ್ಕೆ he ಯಂತ್ರೋಪಕರಣಗಳನ್ನು ಇಂಗ್ಲೆಂಡಿನಿಂದ ಸ್ವಷ್ಟ ಗಣಿ 
ಆಸ್ಪತ್ರೆಯನ್ನು ಸಜ್ಜುಗೊಳಿಸುತ್ತಿತ್ತು. ೧೯೨೮ರಲ್ಲಿ ೨ ಲಕ್ಷ ರೂ. ಖರ್ಚು ಮಾಡಿ ನವೀನ 
ಯಂತ್ರಗಳನ್ನು ತಂದು ಎಲ್ಲಾ ರೀತಿಯ ಕಾಯಿಲೆಗಳನ್ನು ತಪಾಸಣೆ ಮಾಡಲು 
ಸಜ್ಜುಗೊಳಿಸಲಾಯಿತು. ರಾಬರ್ಟ್‌ಸನ್‌ಪೇಟೆಯಲ್ಲಿ ಸಿವಿಲ್‌ ಆಸ್ಪತ್ರೆಯಿದ್ದು 


ಕಾರ್ಮಿಕರ ದುಡಿತ, ಆರೋಗ್ಯ ಮತ್ತು ಅಪಘಾತಗಳು /೧೫೭ 


ಪೂರ್ಣವಾಗಿ ಸರಕಾರವೇ ನಡೆಸುತ್ತಿತ್ತು. ಸರಕಾರ ಮತ್ತು ಸ್ಯಾನಿಟರಿ ಬೋರ್ಡ್‌, 
ಚಾಂಪಿಯನ್‌ ರೀಫ್ಟ್‌ನಲ್ಲಿ ಒಂದು ಡಿಸ್ಪೆನ್ನರಿ ಮತ್ತು ರಾಬರ್ಟ್‌ಸನ್‌ಪೆ ಟೆಯಲ್ಲಿ 
ಸಾಂಕ್ರಾಮಿಕ ರೋಗಗಳ ಆಸ್ಪತ್ರೆಯೊಂದನ್ನು ನಡೆಸುತ್ತಿತ್ತು ರಾಬರ್ಟ್‌ಸನ್‌ಪೇಟೆಯಲ್ಲಿ 
ಒಂದು ಸಿವಿಲ್‌ ಹೆರಿಗೆ ಆಸ್ಪತ್ರೆ ಇದ್ದು, ಇದಕ್ಕೆ ೧/೩ ಭಾಗದಷ್ಟು ಹಣವನ್ನು ಸ್ಕಾ ಿನಿಟರಿ 


ಬೋರ್ಡ್‌ ಕೊಡುತ್ತಿತ್ತು. ಗಣಿ ಕಂಪನಿಗಳು ವರ್ಷಕ್ಕೆ ೬೦೦೦ರೂ. ಜಿ. ಧನವನ್ನು 
ನೀಡುತ್ತಿದ್ದವು. 


೧೫೮ / ಸುವರ್ಣ ಕಥನ 


ಅಧ್ಯಾಯ ೧೦ 


ಸಾಮಾಜಿಕ ಸಂಘರ್ಷ: ಜಾತಿ, ವರ್ಗ ಮತ್ತು ಕಾರ್ಮಿಕ 
ಸಂಘಟನೆಗಳು 


ಕೆಜಿಎಫ್‌ ಗಣಿಗಳಲ್ಲಿ ದುಡಿಯುತ್ತಿದ್ದ ಕಾರ್ಮಿಕರು ತಮಗೆ ಅನ್ಯಾಯವಾಗುತ್ತಿದೆ 
ಎ೦ಬುದನ್ನು ತಿಳಿದುಕೊಳ್ಳವ ಹೊತ್ತಿಗೆ ಗಣಿಗಳ ಅರ್ಧ ಚರಿತ್ರೆ ಮುಗಿದುಹೋಗಿತ್ತು. 
ಕ್ರಿ.ಶ.೧೯೪೦ರಲ್ಲಿ ಮೊದಲ ಬಾರಿಗೆ ತಮಗಾಗಿ ಒಂದು ಸಂಘವನ್ನು ಕಟ್ಟಿಕೊಳ್ಳಬೇಕು 
ಎನ್ನುವ ಆಲೋಚನೆ ಬಂದು ತಮ್ಮ ದುಡಿತಕ್ಕೆ ತಕ್ಕ ಸಂಬಳ ಇನ್ನಿತರ ಸವಲತ್ತುಗಳನ್ನು 
ಕಂಪನಿ ನೀಡಬೇಕೆಂದು ಕಾರ್ಮಿಕರು ಒತ್ತಾಯ ಮಾಡತೊಡಗಿದರು. ಕಂಪನಿ ಪ್ರಾರಂಭ 
ದಿಂದಲೂ “ಹೈರ್‌ ಆಂಡ್‌ ಫೈರ್‌' ಎನ್ನುವ ನೀತಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿತ್ತು. 
ತನಗೆ ಇಷ್ಟ ಬಂದಾಗ ಕಾರ್ಮಿಕರನ್ನು ಕೆಲಸಕ್ಕೆ ತೆಗೆದುಕೊಳ್ಳುವುದು, ಬೇಡವೆಂದಾಗ 
ತೆಗೆದು ಹಾಕುವುದು ನಡೆದೇ ಇತ್ತು. ಪೂರ್ಣವಾಗಿ ಗುತ್ತಿಗೆಯ ಆಧಾರದಲ್ಲೇ 
ಕೆಲಸವನ್ನು ನಡೆಸುತ್ತಿತ್ತು. ಕಂಪನಿ ಪ್ರಾರಂಭವಾದಾಗಿನಿ೦ದಲೂ ಕಾರ್ಮಿಕರಿಗೆ ಯಾವುದೇ 
ರೀತಿಯ ಸವಲತ್ತುಗಳನ್ನು ನೀಡಿರಲಿಲ್ಲ. 
ಕಾರ್ಮಿಕರು ಸಂಘಟತರಾಗುತ್ತಿದ್ದಾರೆ. ಸಂಘಗಳನ್ನು ಕಟ್ಟಿಕೊಳ್ಳುತ್ತಿದ್ದಾರೆ ಅಥವಾ 
ಹೊರಗಡೆಯಿಂದ ಬರುವ ಕಾರ್ಮಿಕ ನಾಯಕರು ಕಾರ್ಮಿಕರನ್ನು 'ಕುರಿತು ಭಾಷಣ 
ಗಳನ್ನು ಮಾಡುತ್ತಿದ್ದಾರೆ ಎಂದು ಕಂಪನಿಯ ಆಡಳಿತಕ್ಕೆ ಹ ಸೂಚನೆ ಸಿಕ್ಕರೂ 
ಸಾಕಾಗಿತ್ತು. ಮರು ಕ್ಷಣವೆ ಅವರನ್ನು ಕೆಲಸದಿಂದ ತೆಗೆದು ಹಾಕಲಾಗುತ್ತಿತ್ತು. ಕಶ. 
೧೯೩೦ರ ಸುಮಾರಿಗೆ ಭಾರಿ ಒತ್ತಡಕ್ಕೆ. ಮಣಿದ ಕಂಪನಿ, ರಾಜ್ಯ ಸರಕಾರ ಮಧ್ಯ ತಲೆ 
ಹಾಕಿದ ಮೇಲೆ ವಿದ್ಯುತ್‌ ಇನ್ನಿತರ ಸವಲತ್ತುಗಳನ್ನು ಸ್ವಲ್ಪಮಟ್ಟಿಗೆ ಕಲ್ಪಿಸಿಕೊಟ್ಟತು. 
ಕಾರ್ಮಿಕರ ನಡುವೆ ಜ್‌ ಬೆಳೆಯುತ್ತ ಹೋಗುತ್ತಿದ್ದು. ಎಲ್ಲರೂ ಒಟ್ಟಾಗಿ 
ಹೋರಾಡಲು ಸಮಯಕ್ಕಾಗಿ ಕಾಯುತ್ತಿದ್ದರು. ಅಲ್ಲಲ್ಲಿ ಸಣ್ಣ ಪುಟ್ಟ ಘಟನೆಗಳು, 
ಪ್ರತಿಭಟನೆಗಳು ಸಂಭವಿಸುತ್ತಿದ್ದರೂ ಎಲ್ಲವನ್ನೂ ಅಲ್ಲಲ್ಲೇ ಮುಚ್ಚಿ ಹಾಕಲಾಗುತ್ತಿತ್ತು. 
ಹೊರರಾಜ್ಯಗಳ ಕಾರ್ಮಿಕ ಸಂಘಟನೆಗಳು ಮತ್ತು ರಾಜ್ಯದ ಇನ್ನಿ ತರ ಕಂಪನಿಗಳ 
ಕಾಶ್‌ ಕೆಜಿಎಫ್‌ ಕಾರ್ಮಿಕರಿಗೆ ಆಗುತ್ತಿದ್ದ ಅನ್ಯಾಯಗಳನ್ನು ಗಮನಿಸು ುತ್ತಲೇ 
ಇದ್ದರು. ಕಾರ್ಮಿಕರಲ್ಲಿ ಕುದಿಯುತ್ತಿದ್ದ ಆಕೋಶವೆಲ್ಲ ಒಮ್ಮೆಲೇ ಸಿಡಿದು ಬಂದಂತೆ 


ಸಾಮಾಜಿಕ ಸಂಘರ್ಷ: ಜಾತಿ, ವರ್ಗ... 1೧೫೯ 


ಕ್ರಿ.ಶ.೧೯೪೦ರ ಜುಲೈ ೧೬ರಂದು ಉರಿಗಾಂ ಮತ್ತು ಚಾಂಪಿಯನ್‌ ರೀಫ್‌ ಕನ ಎಲ್ಲಾ | 
ಕಾರ್ಮಿಕರು ನಿಲ್ಲಿಸಿ, ಗಣಿಗಳಿಂದ ಹೊರಕ್ಕೆ ಬಂದುಬಿಟ್ಟರು. ಮರುದಿನ 
ನಂದಿದುರ್ಗ ಮತ್ತು ಮೈಸೂರು ಮೈನ್ಸ್‌ನ ಮ ಸೇರಿಕೊಂಡರು. 

ಅಲ್ಲಿಂದ ಹಿಂದಕ್ಕೆ he ಕಾರ್ಮಿಕರು, ಆಡಳಿತದ ಯಾವುದೇ 
ಆಮಿಷಕ್ಕೆ 2... ಒಟ್ಟಾಗಿ ನಿ೦ತು ಪ್ರತಿಭಟಿಸತೊಡಗಿದರು. ಕಲವು ಕಾರ್ಮಿಕ 
ವಾಂಟ್‌ ಸ್ಥಳೀಯ ವ್ಯಾಪಾರಿಗಳು ಕಾರ್ಮಿಕರ ಬೆನ್ನಿಗೆ ನಿಂತುಕೊಂಡರು. ಕಂಪನಿಯ 
ಆಡಳಿತಾಧಿಕಾರಿಗಳು ಮತ್ತು ಸರಕಾರ ಒಟ್ಟುಗೂಡಿ ಕಾರ್ಮಿಕರ ಹೋರಾಟವನ್ನು 
ಮುರಿಯಲು ನಡೆಸಿದ ಪ್ರಯತ ಗಳಲ್ಲ ವಿಫಲವಾದವು. ಸರಕಾರ ಕರಪತ್ರಗಳ ಮೂಲಕ, 
ಕೆಲಸಕ್ಕೆ ಬೇಗನೆ ಸೇರಿಕೊಳ್ಳಿ ವಂದೆ ತೊಂದರೆಗಳನ್ನು ಅನುಭವಿಸುತ್ತೀರಿ ಎಂದು 
ಜ.1 ಎಚ್ಚರಿಕೆ ನೀಡಿತು. ಕ್ರಿ.ಶ.೧೯೪೦ ಜುಲೈ ೧೭ ರಂದು ಮೈಸೂರು 
ಲ್ಯಾನ್ಸರ್ಸ್‌ ಮತ್ತು ಇನ್‌ಫಾ ಟ್ರಿ ಕೆಜಿಎಫ್‌ ತಲುಪಿ ಮುಂದಿನ ಆಜ್ಞೆಗೆ ನಟ 

ಕ್ರಿಶ.೧೯೪೦, ಜುಲೈ ೨೬ ರಂದು ಆಡಳಿತ ವರ್ಗ ಒಂದು ಆಣೆ ಸಂಬಳವನ್ನು 
ಹೆಚ್ಚಿಸುವುದಾಗಿ ಕರಪತ್ರಗಳ ಮೂಲಕ ಕಾರ್ಮಿಕರಿಗೆ ತಿಳಿಸಿತು. ಮರುದಿನ ಮೈಸೂರು 
ದಿವಾನರಾದ ಸರ್‌.ಮಿರ್ಜಾ ಇಸ್ಮಾಯಿಲ್‌ ಕೆಜಿಎಫ್‌ ತಲುಪಿ, ಉರಿಗಾ೦ ಜಂಖಾನಾ 
ಮೈದಾನದಲ್ಲಿ ಕಂಪನಿ ಹೇಳಿದ್ದಕ್ಕೆ ಒಪ್ಪಿಕೊಳ್ಳುವಂತೆ ಕಾರ್ಮಿಕರನ್ನು ಒತ್ತಾಯಿಸಿದರು. 
ದಿವಾನರು ಹೇಳಿದ್ದನ್ನು ಯ ತಿರಸ ರಿಸಿ, ತಮ್ಮ ನಾಯಕರ ಜೊತೆಗೆ 
ಆಡಳಿತಾಧಿಕಾರಿಗಳು 1?” ಸಂಧಾನಕ್ಕೆ ಬ ಎಂದು ದಿವಾನರ ಕಾರು ಮುಂದೆ 
ಧರಣಿ ಕುಳಿತರು. ಅಧಿಕಾರಿಗಳು ಸಂಧಾನಕ್ಕೆ ಒಪ್ಪಿಕೊಂಡ ಮೇಲೆ ದಿವಾನರ ಕಾರನ್ನು 
ಬಿಡಲಾಯಿತು. ಅನಂತರ ಕಂಪನಿ ಜುಲೈ ೨೯ ರಂದು ಇಬ್ಬರು ನಾಯಕರ ಜೊತೆಗೆ 
ಮಾತುಕತೆ ನಡೆಸುವುದಾಗಿ ಕರೆ ನೀಡಿತು. ಆದರೆ ಅದೇ ರಾತ್ರಿ ಇಬ್ಬರು ನಾಯಕರನ್ನು 
ಬಂಧಿಸಿ ಕಾಣದಂತೆ ಇಡಲಾಯಿತು. ವಿಷಯ ತಿಳಿದ ಕಾರ್ಮಿಕರು ಮರುದಿನ 
ಬೆಳಿಗ್ಗೆ ಭಾರಿ ಸಂಖ್ಯೆಯಲ್ಲಿ ಪ್ರತಿಭಟಿಸುತ್ತ ಮೆರವಣಿಗೆ ಹೊರಟರು. 

ಅಗಸ್ಟ್‌ ತಿಂಗಳ ಮೊದಲ ವಾರದಲ್ಲಿ ಅನೇಕ ಕಾರ್ಮಿಕರು ಕೆಜಿಎಫ್‌ ಬಿಟ್ಟು 
ತಮ್ಮ ಹಳ್ಳಿಗಳ ಕಡೆಗೆ ಹೊರಟರೆ ಉಳಿದವರು ಸುತ್ತಮುತ್ತಲು ಹಳ್ಳಿಗಳಲ್ಲಿ ಕೂಲಿ 
ಕೆಲಸ ಹುಡುಕುತ್ತ ಹೊರಟರು. ಕೆಜಿಎಫ್‌ ಕಾರ್ಮಿಕರ ಪ್ರತಿಭಟನೆ ತಿಳಿದ ಅನೇಕ 
ಕಾರ್ಮಿಕ ನಾಯಕರು ಮತ್ತು ಸಮಾಜ ಕಾರ್ಯಕರ್ತರು ಕೆಜಿಎಫ್‌ ಕಡೆಗೆ 
ಬರತೊಡಗಿದರು. ಅನೇಕ ಸಲ ನೇರ ಮಾತುಕತೆಗಳು ಮತ್ತು ಪತ್ರ ವ್ಯವಹಾರ 
ನಡೆಯಿತು. ಕೊನೆಗೆ ಒಂದು ಸಮಿತಿಯನ್ನು ಮಾಡಿ ಕಾರ್ಮಿಕರ ಹಕ್ಕೊತ್ತಾಯಗಳನ್ನು 
ಕೆಲವು ನಿರ್ಬಂಧಗಳ ಜೊತೆಗೆ ಪರಿಶೀಲಿಸುವುದಾಗಿ ಕಂಪನಿ ತೀರ್ಮಾನಿಸಿತು. 
ಕಂಪನಿ ಎಲ್ಲಾ ಷರತ್ತುಗಳನ್ನು ಒಪ್ಪಿಕೊಂಡ ಮೇಲೆ ಕೊನೆಗೆ ೧೨.೦೮.೧೯೪೦ ರಂದು 
ಎಲ್ಲಾ ಕಾರ್ಮಿಕರು ಕೆಲಸಕ್ಕೆ ಹಾಜರಾದರು. ೧೯೪೦ ಅಕ್ಟೋಬರ್‌ನಿಂದ ೧೯೪೧ 


೧೬೦ /ಸುವರ್ಣ ಕಥನ 


ಫೆಬ್ರವರಿವರೆಗೆ ಕಾರ್ಮಿಕರ ತೊಂದರೆಗಳು ಮತ್ತು ಒತ್ತಾಯಗಳನ್ನು ಪರಿಶೀಲಿಸಿದ 
ದಿವಾನ್‌ ಬಹುದೂರ್‌ ಮಥಾನ್‌ ಅವರು ವರದಿಯನ್ನು ಒಪ್ಪಿಸಿದರು. 

ಕಂಪನಿಯಿಂದ ತೆಗೆಯಲ್ಪಟ್ಟ ಕಾರ್ಮಿಕ ನಾಯಕರು ಪಕ್ಕದ ಕುಪ್ಪಂನಲ್ಲಿ (ಆಂಧ್ರ 
ಪ್ರದೇಶ) ಕಚೇರಿ ಮಾಡಿಕೊಂಡಿದ್ದ ಕಾರಣ ಕೆಜಿಎಫ್‌ನಲ್ಲಿದ್ದ ನಾಯಕರು ಆಗಾಗ 
ಕುಪ್ಪಂಗೆ ಹೋಗಿ ಅವರ ಜೊತೆ ಮಾತುಕತೆ ನಡೆಸಿ ಬರುತ್ತಿದ್ದರು. ಕೆಲವರು ಗುಪ್ತವಾಗಿ 
ಸಂಘಟನೆಯ ಕೆಳಗೆ ಕಾರ್ಮಿಕರನ್ನು ನೋಂದಾಯಿಸುವ ಕೆಲಸದಲ್ಲಿ ತೊಡಗಿದ್ದು 
ಕಾರ್ಮಿಕರನ್ನು ಅಲ್ಲಲ್ಲಿ ಸೇರಿಸಿ ಸಂಘಟನೆಯ ಬಗ್ಗೆ ಹೇಳುತ್ತಿದ್ದರು. ಕುಪ್ಪಂ ಮತ್ತು 
ಕೆಜಿಎಫ್‌ ಮಧ್ಯೆ ಇರುವ ಬೂದುಗೂರಿನ ಹತ್ತಿರ ಒಂದು ಹುಣಿಸೆ ಮರದ ಕೆಳಗೆ 
ವಾರಕ್ಕೊಮ್ಮೆ ಸಾವಿರಾರು ಕಾರ್ಮಿಕರು ಸೇರುತ್ತಿದ್ದರು. ಅನೇಕ ಕಡೆಗಳಿ೦ದ ಇಲ್ಲಿಗೆ 
ಬರುತ್ತಿದ್ದ ಕಾರ್ಮಿಕ ನಾಯಕರು ಕಾರ್ಮಿಕರನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. 

ಜುಲೈ ೧೯೪೧ರಲ್ಲಿ ಮೈಸೂರು ಕಾರ್ಮಿಕ ಕಾಯಿದೆಯನ್ನು ತರಲಾಯಿತು. 
ಅಂದಿನಿಂದ ಕಾರ್ಮಿಕರ ಅಹವಾಲುಗಳು ಮತ್ತು ತೊಂದರೆಗಳ ಬಗ್ಗೆ ಎಣೆಯಿಲ್ಲದಷ್ಟು 
ಪತ್ರಗಳು ಬರತೊಡಗಿದವು. ಅಂತಿಮವಾಗಿ ಮೈಸೂರು ಸರಕಾರ ಕಾರ್ಮಿಕರ ಸಂಘಟನೆ 
ಸ್ಥಾಪಿಸಲು ಅನುಮತಿ ನೀಡಿದ್ದಲ್ಲದೆ, ಕಾರ್ಮಿಕರನ್ನು ಪ್ರತಿನಿಧಿಸುವ ನಾಯಕರು 
ಚುನಾವಣೆಗೆ ನಿಂತುಕೊಳ್ಳಲು ಅವಕಾಶ ನೀಡಿತು. ೧೯೪೧, ಅಗಸ್ಟ್‌ ೩೧ ರಂದು 
ವಿಜಯದ ದುಂದುಭಿ ಮೊಳಗಿತು. ಕೆಲಸದಿಂದ ತೆಗೆದುಹಾಕಿದ್ದ ನಾಯಕರು ಮತ್ತು 
ಕಾರ್ಮಿಕರು ಕೂಡ ಕೆಲಸಕ್ಕೆ ಹಾಜರಾದರು. ಕಾರ್ಮಿಕರ ನಾಯಕ ಶರ್ಮ, ಸಿಂಗರಿಸಿದ 
ಪಲ್ಲಕ್ಕಿಯ ಮೇಲೆ ಕುಳಿತುಕೊಂಡಿದ್ದು, ಪಲ್ಲಕ್ಕಿಯನ್ನು ೨೧ ಜೋಡಿ ಎತ್ತುಗಳು 
ಎಳೆಯುತ್ತಿದ್ದವು. ೧೯೪೨ರಲ್ಲಿ ಕಾರ್ಮಿಕ ಸಂಘಟನೆಗಳ ಚುನಾವಣೆಗಳು ನಡೆದವು. 
ಅಲ್ಲಿಂದ ಕಂಪನಿಯ ಒಳಗೆ ಕಾರ್ಮಿಕರ ಜೊತೆ ಜೊತೆಗೆ ರಾಜಕೀಯವು ನುಸುಳಿ 
ಕೊಂಡಿತು. ಅಲ್ಲಿಗೆ ಸರಿಯಾಗಿ ಗಣಿಗಳ ಅರ್ಧ ಚರಿತ್ರೆ ಮುಗಿದಿತ್ತು. 

೧೯೪೨ರಲ್ಲಿ ಮೈಸೂರು ಕಾರ್ಮಿಕರ ಕಾನೂನು ಬಂದ ಮೇಲೆ ಕಾರ್ಮಿಕರ 
ಸಂಘಟನೆಗಳು ಕಾನೂನಿನ ಪ್ರಕಾರ ನೋಂದಣಿ ಪಡೆದವು. ಆದರೆ ಇವುಗಳ 
ಯಶೋಗಾಥೆ ಎಷ್ಟೋ ವರ್ಷಗಳ ಹಿಂದೆಯೇ ಪ್ರಾರ೦ಭವಾಗಿತ್ತು. ಪ್ರತಿಭಟನೆಗಳು 
ಮತ್ತು ಬಂದ್‌ಗಳು ೧೯೦೮, ೧೯೨೦ ಮತ್ತು ೧೯೨೨ರಲ್ಲಿಯೇ ಜೋರಾಗಿ ನಡೆದಿದ್ದವು. 
೧೯೩೦ರಲ್ಲಿ ನಡೆದ ಪ್ರತಿಭಟನೆಯಲ್ಲಿ ೧೬,೦೦೦ ಕಾರ್ಮಿಕರು ಪಾಲ್ಗೊಂಡಿದ್ದರು. 
ಇದು ೨೧ ದಿನಗಳು ನಡೆದಿತ್ತು ಇದರಲ್ಲಿ ೪೮ ಕಾರ್ಮಿಕರು ಗಾಯಗೊಂಡಿದ್ದರು. 
೧೯೨೩ರಲ್ಲಿ ಚಾಂಪಿಯನ್‌ ರೀಫ್ಸ್‌ ನಲ್ಲಿ ಮೊದಲಬಾರಿಗೆ ಆದಿದ್ರಾವಿಡ ಸಂಘಟನೆ 
ಪ್ರಾರಂಭವಾಗಿತ್ತು. ಇದು ಟ್ರೇಡ್‌ ಯುನಿಯನ್‌ ಅಲ್ಲದಿದ್ದರೂ ದಲಿತ ಕಾರ್ಮಿಕರ 
ಸಾಮಾಜಿಕ ತೊಂದರೆಗಳನ್ನು ನಿವಾರಿಸುವ ಪ್ರಾಮಾಣಿಕ ಪ್ರಯತ್ನ ನಡೆಸಿತ್ತು ಮುಂದಿನ 


ರ 


ದಿನಗಳಲ್ಲಿ ಕೆಜಿಎಫ್‌ ಪರಿಶಿಷ್ಟ ಜಾತಿಯ ಒಂದು ಭದ್ರ ಕೋಟೆಯಾಯಿತು. 


ಸಾಮಾಜಿಕ ಸಂಘರ್ಷ: ಜಾತಿ, ವರ್ಗ !೧೬೧ 


೧೯೪೦ರಲ್ಲಿ ನೋಂದಣಿ ಪಡೆದ ಪರಿಶಿಷ್ಟ ಜಾತಿ ಫೆಡರೇಶನ್‌ ಟ್ರೇಡ್‌ ಯುನಿಯನ್‌ 
ಪ್ರಾರಂಭಗೊಂಡಿತು. ಇದು ಶೇಕಡ ೩೦ ರಷ್ಟು ಕಾರ್ಮಿಕರನ್ನು ತನ್ನ ಸದಸ್ಯರನ್ನಾಗಿ 
ಮಾಡುವಲ್ಲಿ ಸಫಲವಾಗಿತ್ತು ಜೆ.ಸಿ. ಆದಿಮೂಲಮ್‌ ಮತ್ತು ಪಿ. ಕ್ಷ ಸ್ವಾಮಿದೊರೈ 
ಇದರ ಮೊದಲ ನಾಯಕರು. ಈ ಯುನಿಯನ್‌ ಮುಂದಿನ ದಿನಗಳಲ್ಲಿ ರಿಪಬ್ಲಿಕನ್‌ 
ಪಾರ್ಟಿ ಆಫ್‌ ಇಂಡಿಯಾ ಆಗಿ ಮುಂದುವರಿಯಿತು. ಇಂಡಿಯನ್‌ ನ್ಯಾಷನಲ್‌ ಟ್ರೇಡ್‌ 
ಯುನಿಯನ್‌ ಕಾಂಗ್ರೆಸ್‌ (ಐಎನ್‌ಟಿಯುಸಿ) ಇಂಡಿಯನ್‌ ನ್ಯಾಷನಲ್‌ pe ಜೊತೆಗೆ 
ಸಂಬಂಧ ಹೊಂದಿತ್ತು ಅದೇ ರೀತಿ ಆಲ್‌ ಇಂಡಿಯ ಟ್ರೇಡ್‌ ಯುನಿಯನ್‌ ಕಾಂಗೆಸ್‌ 
(ಎಐಐಯುಸಿ) ಕಮ್ಯುನಿಸ್ಟ್‌ ಪಾರ್ಟ ಆಫ್‌ ಇಂಡಿಯಾ ಜೊತೆಗೆ ಸಂಬಂಧ ಹೊಂದಿತ್ತು 
ಈ ಎರಡೂ ಸಂಘಟನೆಗಳು ಕಾರ್ಮಿಕರ ಜೊತೆಗೆ ನಿಕಟ ಸಂಪರ್ಕ ಹೊಂದಿದ್ದವು. 

ಎಸ್‌.ಆರ್‌.ಷಣ್‌ಮುಗ೦ ಮತ್ತು ಕೆ.ಸಿ.ರೆಡ್ಡಿ ಐಎನ್‌ಟಿಯುಸಿ ನಾಯಕರಾದರೆ, 
ವಿ.ಎಂ.ಗೋವಿಂದನ್‌ ಮತ್ತು ಕೆ.ಎಸ್‌.ವಾಸನ್‌ ಎಐಐಯುಸಿ ನಾಯಕರಾಗಿದ್ದರು. 
ಸಾಮ್ಯೂಲ್‌ ಬಿ ಅರಕ್ಕಲ್‌ ಮತ್ತು ಕಣ್ಣನ್‌ ನಾಯರ್‌ ಅವರು ಸಮಾಜವಾದ ಪಕ್ಷದ 
ಮುಂದಾಳತ್ವ ವಹಿಸಿದ್ದರು. ಈ ಎಲ್ಲಾ ಯುನಿಯನ್‌ಗಳು ಪ್ರಾಮುಖ್ಯತೆ ಪಡೆದಿದ್ದು 
೧೯೪೦ರ ನಂತರವೇ. ಅದಕ್ಕೂ ಮುಂಚೆ ೧೯೩೦ರಿಂದಲೂ ಯುನಿಯನ್‌ಗಳು 
ಕಾರ್ಮಿಕರನ್ನು ಸಂಘಟಿಸುವುದರಲ್ಲಿ ನಿರತವಾಗಿದ್ದವು. ೧೯೨೮ರಲ್ಲಿ ದಕ್ಷಿಣ ಭಾರತದ 
ಲೇಬರ್‌ ಯುನಿಯನ್‌ನ ಕಾರ್ಯದರ್ಶಿ ಎರೈಷ್ಟ್‌ ಕಿರ್ನ್‌ ಟ್ರೇಡ್‌ ಯುನಿಯನ್‌ ಬಗ್ಗೆ 
ಚರ್ಚೆ ಮಾಡಲು ಕಂಪನಿಗಳ ಆಡಳಿತ ಮಂಡಳಿಯ ಭೇಟಿ ಮಾಡಿದ್ದರು. ಈ ಭೇಟಿ 
ಮುಂದಿನ ದಿನಗಳಲ್ಲಿ ಟ್ರೇಡ್‌ ಯುನಿಯನ್‌ಗಳು ಹುಟ್ಟಿಕೊಳ್ಳುವುದಕ್ಕೆ ದಾರಿಯಾಯಿತು. 
೧೯೩೫ರ . ಪ್ರತಿಭಟನೆಯಲ್ಲಿ ೪ ಕಾರ್ಮಿಕರು ಪ್ರಾಣ ಕಳೆದುಕೊಂಡಿದ್ದ ಕಾರಣ 
ಯುನಿಯನ್‌ಗಳಿಗೆ ಇನ್ನಷ್ಟು ಶಕ್ತಿ ಬಂದಿತ್ತು. ೧೯೪೦ರ ಜುಲೈಯಲ್ಲಿ ಉರಿಗಾಂ ಗಣಿ 
ಕಾರ್ಮಿಕರು ೨೭ ದಿನಗಳು ಪ್ರತಿಭಟನೆ ನಡೆಸಿದ್ದರು. ೧೯೪೫ರ ಪ್ರತಿಭಟನೆಯಲ್ಲಿ 
೧೮.೦೦೦ ಕಾರ್ಮಿಕರು ಪಾಲ್ಗೊಂಡಿದ್ದರು. ೧೯೪೩ರಲ್ಲಿ ಕಮ್ಯುನಿಸ್ಟ್‌ ಪಕ್ಷ ಆಯೋಜಿಸಿದ್ದ 
ಪ್ರತಿಭಟನೆಯಲ್ಲಿ ೨೦,೦೦೦ ಕಾರ್ಮಿಕರು ಪ ಪಾಲ್ಗೊಂಡಿದ್ದು ಇದು ೭೮ ದಿನಗಳು 
ಮುಂದುವರಿದಿತ್ತು. ಇದಕ್ಕೆ ಸಾರ್ವಜನಿಕರೂ ಸ್ಪಂದಿಸಿದ್ದರು. 

ನಾಲ್ಕು ಟ್ರೇಡ್‌ ಯುನಿಯನ್‌ಗಳ ಜೊತೆಗಿದ್ದ ಕಾರ್ಮಿಕರಿಗೆ ಈ ಯುನಿಯನ್‌ 
ಗಳಿಂದ ಯಾವುದೇ ರೀತಿಯ ಪರಿಹಾರವಾಗಲಿ ಸಂತೋಷವಾಗಲಿ ಯಾವಾಗಲೂ 
ದೊರಕಲಿಲ್ಲ. ಬದಲಿಗೆ ಎಲ್ಲಾ ಕಾಲದಲ್ಲೂ ವೇತನ ಪರಿಶೀಲನೆ ಮಾಡುವಾಗ ಸಂಬಳ 
ಕೆಲವು ರೂಪಾಯಿಗಳು ಮಾತ್ರ ಹೆಚ್ಚಾಗುವಂತೆ ನೋಡಿಕೊಂಡರು. ಅಂದರೆ ಆಡಳಿತ 
ಮಂಡಳಿಯ ಜೊತೆಗೆ ಒಳಗೊಳಗೆ ಕೈಜೋಡಿಸಿ ಸ್ಟಲಾಭ ಪಡೆದಿದ್ದಲ್ಲದೆ ಕಾರ್ಮಿಕ 
ಸಂಘಟನೆಗಳು ಕಾರ್ಮಿಕರನ್ನು ಕತ್ತಲ ಸುರಂಗಗಳಲ್ಲಿ ಹಾಕಿ ಮಣ್ಣು ಮುಚ್ಚಿದ್ದೆ ಹೆಚ್ಚು 
೧೯೪೨ರಲ್ಲಿ ಎಸ್‌.ಒ. ಭಾಗ್ಯನಾಥನ್‌, ಮಗಿಮೈನಾಥನ್‌, ಎಸ್‌.ಆರ್‌. ಷಣ್‌ಮುಗಂ, 


೧೬೨ / ಸುವರ್ಣ ಕಥನ 


ಎ.ಟಿ. ಲಕ್ಷ್ಮಣ್‌ ಮೊದಲಿಯಾರ್‌, ಕೆ.ಸಿ. ರೆಡ್ಡಿ, ಎಂ.ವಿ. ಕೃಷ್ಣಪ್ಪ ಪಂಡಿತ್‌ ರಾಮಲಿಂಗಮ್‌ 
ಮತ್ತು ಎಂ.ಸಿ.ಪೆರುಮಾಳ್‌ ಅವರು ಭಾರತ ಬಿಟ್ಟು ತೊಲಗಿ ಆಂದೋಲನದಲ್ಲಿ 
ತೊಡಗಿಕೊಂಡಿದ್ದರು. 

ಕಾರ್ಮಿಕರ ಮುಷ್ಕರಗಳು: ೧೯೦೫ರಲ್ಲಿ ೩೫೦೦೦ ಕಾರ್ಮಿಕರು ಮತ್ತು ಅವರ 
ಕುಟು೦ಬಗಳು ಗಣಿ ಕಾಲೋನಿಗಳಲ್ಲಿ ನೆಲೆಯೂರಿದ್ದವು. ಆ ವರ್ಷ ಶತಮಾನದಲ್ಲಿಯೇ 
ಅತಿ ಹೆಚ್ಚು ಚಿನ್ನದ ಉತ್ಪಾದನೆಯಾಗಿತ್ತು. ಸ್ವಾತಂತ್ರ್ಯ ಪೂರ್ವದಲ್ಲಿ ಕೆಜಿಎಫ್‌ ಗಣಿಗಳು 
ದೇಶದ ಅತಿ ದೊಡ್ಡ ಉದ್ದಿಮೆಯಾಗಿದ್ದು, ಆ ಕಾಲಕ್ಕೆ ಬೆಂಗಳೂರಿನಲ್ಲಿದ್ದ ಮುಖ್ಯ 
ದ್ಯಮ ಎಂದರೆ ಹತ್ತಿ ಮಿಲ್ಲುಗಳು ಮಾತ್ರ. ಎರಡು ವಿಶ್ವ ಮಹಾಯುದ್ಧಗಳು ಮತ್ತು 
ದೇಶ ಸ್ವಾತಂತ್ರ್ಯ ಪಡೆದ ನಂತರ ಹತ್ತಿರದ ಬೆಂಗಳೂರಿನಲ್ಲಿ ಹತ್ತಾರು ಕಂಪನಿಗಳು 
ಕಾಣಿಸಿಕೊಂಡವು. ಈ ಗಣಿಗಳಲ್ಲಿ ನಿಪುಣ ಕಾರ್ಮಿಕರು, ವಿದ್ಯುತ್‌ ಇನ್ನಿತರ ಸೌಕರ್ಯ 
ಗಳಿದ್ದರೂ ಭಾರತ ಮತ್ತು ಮೈಸೂರು ಸರಕಾರಗಳು ಕೆಜಿಎಫ್‌ನಲ್ಲಿ ಯಾವುದೇ 
ಉದ್ಯಮಗಳು ನೆಲೆಯೂರಲು ಅವಕಾಶ ಮಾಡಿಕೊಡಲಿಲ್ಲ. ೧೯೩೦ರಲ್ಲಿ ಕಾರ್ಮಿಕರು 
೨೧ ದಿನಗಳು ಕೆಲಸಕ್ಕೆ ಹಾಜರಾಗದೆ ಮುಷ್ಕರ ಹೂಡಿದ್ದರು. ಕಾರಣ ಎಲ್ಲಾ ಕಾರ್ಮಿಕರು 
ತಮ್ಮ ಬೆರಳು ಮುದೆಗಳನ್ನು ಕಂಪನಿ ಆಡಳಿತಕ್ಕೆ ನೀಡಬೇಕೆಂದು ನಿರ್ಧಾರ ತೆಗೆದು 
ಕೊಳ್ಳಲಾಗಿತ್ತು. ೧೯೨೯ರಲ್ಲಿ ಆಡಳಿತ ಅಧಿಕಾರಿಗಳು ಸರಕಾರಕ್ಕೆ ಪತ್ರ ಬರೆದು, 
ಕಾರ್ಮಿಕರಿಗೆ: ಕಾರ್ಮಿಕ ಸಂಘಗಳನ್ನು ಸ್ಥಾಪಿಸಲು ಅವಕಾಶ ಕೂಡಿಯರಂದು ಕೊಟ್ಟರೆ 
ಅವರು ಹೆಚ್ಚು ಸಂಬಳ ಮತ್ತು ಒಳ್ಳೆ ಮನೆ” ಇತ್ಯಾದಿ ಬೇಡಿಕೆಗಳನ್ನು ಮುಂದಿಡುತ್ತಾರೆ. 
ಅದನ್ನು ಭರಿಸಲು ಕಂಪನಿಗಳಿಗೆ "ಸಾಧ್ಯವಿಲ್ಲ ಎಂದು ಕಾರಣ ನೀಡಿದ್ದರು. ಅದಕ್ಕ 
ಬದಲಾಗಿ, “ಕಾಲೋನಿಗಳಲ್ಲಿ ಚಾಲ್ತಿಯಲ್ಲಿದ್ದ ಪಂಚಾಯಿತಿ ಕಟ್ಟೆಗಳೇ ಇರಲಿ 
ಪಂಚಾಯಿತಿ ಕಟ್ಟೆಗೆ ೧೦ ಜನ ಮೇಲ್ವಿಚಾರಕರಿದ್ದು ಅವರೇ ಎಲ್ಲಾ ಇಂ] 
ನೋಡಿಕೊಳ್ಳುತ್ತಾರೆ' ಎಂದು ಅಧಿಕಾರಿಗಳು ಹೇಳಿದ್ದರು. 

೧೯೦೬ರಲ್ಲಿ ಸರಕಾರ ತಂದ ಮೈನಿಂಗ್‌ ನಿಯಂತ್ರಣ ಕಾಯಿದೆಯಿಂದ ಕಂಪನಿಗಳಿಗೆ 
ಹೆಚ್ಚು ಅಧಿಕಾರ ಬಂದಿತ್ತು. ಹಾರ್ನಿ ಬಗ್ಗೆ ಯಾವುದೇ ರೀತಿಯ ಸಂದೇಹ ಬಂದರೂ 
ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬಹುದಾಗಿತ್ತು ಜನವರಿ ೧, ೧೯೨೯ರಲ್ಲಿ 
ಸರಕಾರ ಹಿಂದಿನ ಎಲ್ಲಾ ಕಾಯಿದೆಗಳನ್ನು ರದ್ದುಮಾಡಿ, `ಹೊಸ ಕಾರ್ಮಿಕರ ಪರಿಹಾರ 
ಕಾಯಿದೆಯನ್ನು ತ೦ದಿತ್ತು ಈ ಕಾಯಿದೆಯನ್ನು. ಜಾನ್‌ ಟೇಲರ್‌ ಕಂಪನಿ ಒಪ್ಪಿಕೊಂಡು 
ಕಾರ್ಯರೂಪಕ್ಕೆ ತರಲು ಕಾರ್ಮಿಕರಿಗೆ ಕೆಲವು ಷರತ್ತುಗಳನ್ನು ಹಾಕಿತು. ಅದರಂತೆ 
ಕಾರ್ಮಿಕರೆಲ್ಲ ವೈದ್ಯಕೀಯ ಪರೀಕ್ಷೆಗೆ ಒಳಗಾಗಬೇಕತ್ತು ಮತ್ತು ಅವರು ಬೆರಳು 
ಮುದ್ರೆಗಳನ್ನು ಅಮೀ ಸ್ಥಾಪಿಸಿದ ಕೇಂದ್ರ ಕಾರ್ಮಿಕರ ನೋಂದಣಿ ಪುಸ್ತಕದಲ್ಲಿ 


ಮುದ್ರಿಸಬೇಕಾಗಿತ್ತು. ಇದನ್ನು ಒಪ್ಪಿ ಎಪ್ರಿಲ್‌ ೧೯೩೦ಕ್ಕೆ ಸುಮಾರು ೭೦೦೦ ಕಾರ್ಮಿಕರು 
ನೋಂದಣಿ ಮಾಡಿಕೊಂಡರು. 


ಸಾಮಾಜಿಕ ಸಂಘರ್ಷ: ಜಾತಿ, ವರ್ಗ... !೧೬೩ 


ಆಗ ಉರಿಗಾಂ ಗುಡಿಸಿಲುಗಳ ಹತ್ತಿರ ಬಂಡೆಕಲ್ಲಿನ ಮೇಲೆ ತಮಿಳಿನಲ್ಲಿ ಬರೆದು 
ಅಂಟಿಸಿದ ಒಂದು ಪತ್ರ ಕಾಣಿಸಿಕೊಂಡಿತು. ಅದರಲ್ಲಿ ಕಾರ್ಮಿಕರು ಯಾರೂ ತಮ್ಮ 
ಬೆರಳು ಮುದ್ರೆಗಳನ್ನು ಕಂಪನಿಗಳಿಗೆ ನೀಡಬಾರದು ಎಂದು ಎಚ್ಚರಿಕೆ ನೀಡಲಾಗಿತ್ತು. 
ಇದನ್ನು ನೋಡಿದ ಕಾರ್ಮಿಕರೆಲ್ಲ ಸಾಕಷ್ಟು ಅಕ್ಕಿಯನ್ನು ಶೇಖರಿಸಿಕೊಂಡ ಮೇಲೆ 
ಏಪ್ರಿಲ್‌ ೮ ರಂದು ಮುಷ್ಕರ ಹೂಡಿಯೆಬಿಟ್ಟರು. ಘರ ಎಲ್ಲಾ ಕಾಲೋನಿಗಳಿಗೂ 
ತಲುಪಿ, ಕಾರ್ಮಿಕರ ದೊಡ್ಡ ಗುಂಪು ಮುಖ್ಯ ಇನ್ಸ್ಟೆಕ್ಟರ್‌ ಮತ್ತು ಜಿಲ್ಲಾಧಿಕಾರಿ 
ಎ.ವಿ.ರಾಮನಾಥನ್‌ ಅವರನ್ನು ಭೇಟಿ ಮಾಡಿ ಕಂಪನಿಗಳಿಗೆ 'ತಮ್ಮ ಬೆರಳು ಮುದ್ರೆಗಳನ್ನು 
ನೀಡುವುದರ ಬಗ್ಗೆ Mees ವ್ಯಕ್ತಪಡಿಸಿ, ಈ ಕಾನೂನಿಂದ ಮುಂದೆ ಯಾವ 
ರೀತಿಯ ತೊಂದರೆಗಳು ಬರುತ್ತವೆ . ಎ೦ದು ಪ್ರಶ್ನಿಸಿದರು. 

ಸಣ್ಣದಾಗಿ ಪ್ರಾರಂಭವಾದ ಮುಷ್ಕರ ಕಾರ್ಮಿಕರು ಮತ್ತು ಗುತ್ತಿಗೆದಾರರ ನಡುವೆ 
ಒಡಕು ಮೂಡಿಸಿತ್ತು. ಕಾರ್ಮಿಕರ ನೋಂದಣಿ ಅಧಿಕಾರಿ ಪಾಲ್‌ ಜೋನ್ಸ್‌ ಅವರು 
ಬೆರಳು ಮುದ್ರೆ ಕೇವಲ ಕಾರ್ಮಿಕರನ್ನು ಗುರುತಿಸುವುದಕ್ಕೆ ಮಾತ್ರ ಎಂದು ಹೇಳಿಕೆ 
ನೀಡಿದರೂ ಯಾರೂ ನಂಬಲಿಲ್ಲ ಗುತ್ತಿಗೆದಾರರು ಮಾಡಿದ ಪ್ರಯತ್ನಗಳು ಸಫಲವಾಗದೆ 
ಎಲ್ಲಾ ೫ ಗಣಿ ಕಂಪನಿಗಳ ಕಾರ್ಮಿಕರು ಪೂರ್ಣ ಮುಷ್ಕರದಲ್ಲಿ ತೊಡಗಿ ಗಣಿ 
ಉದ್ದಿಮೆ ಪೂರ್ಣವಾಗಿ ಸ್ಥಗಿತಗೊ೦ಡಿತು. ಬೆರಳು ಮುದ್ರೆಯ ಮೂಲಕ ಕಳ್ಳತನ 
ಮಾಡುವವರನ್ನು ಗುರುತಿಸುವುದೇ ಇದರ ಉದ್ದೇಶವಾಗಿದ್ದು ಇದು “"ಬೆರ್ಬಲಿನ್‌' ತಂದ 
ಪದ್ಧತಿಯಾಗಿತ್ತು. ಜಾನ್‌ ಟೇಲರ್‌ ಕಂಪನಿಯ ಮುಖ್ಯ ಅಧಿಕಾರಿ ರಾಲ್ಫ್‌ ನೇಯಿ “ಬೆರಳು 
ಮುದ್ರೆ ಪದ್ಧತಿ ಅಳವಡಿಸುತ್ತಿರುವುದು ಕಾನೂನಿನ ಪ್ರಕಾರ ಸರಿಯಾದ ತೀರ್ಮಾನ. 
ಕಾರ್ಮಿಕರನ್ನು ಗುರುತಿಸುವುದು ಮತ್ತು ಅವರು ಒಂದು ಗಣಿಯಿಂದ ವಜಾಗೊಂಡು 
ಇನ್ನೊಂದು ಗಣಿಗೆ ಹೋಗದಂತೆ ನೋಡಿಕೊಳ್ಳುವುದು' ಎಂದು ವಾದಿಸಿದ್ದರು. 

ಕಾರ್ಮಿಕರ ಹೆಸರು ಮತ್ತು ವಿಳಾಸ ಮಾತ್ರ ತೆಗೆದುಕೊ೦ಡು ಬೆರಳು ಮುದ್ರೆಗಳ 
ಪುಸ್ತಕವನ್ನು ಹಿಂದಕ್ಕೆ ನೀಡಲೇಬೇಕೆಂದು ಕಾರ್ಮಿಕರು ಮುಷ್ಕರ ಹೂಡಿದಾಗ ಕಂಪನಿ 
“ಬೆರಳು ಮುದ್ರೆಗಳನ್ನು ಹಿಂದಿರಿಗುಸುತ್ತೇವೆ ಆದರೆ ನಿವೃತ್ತಿ ಹೊಂದಿದಾಗ ಗ್ರ್ಯಾಚ್ಯುಟಿ 
ಹಣ ಕೇಳಬಾರದು' ಎಂದು ಷರತ್ತು ಹಾಕಿತು. ಕಾರ್ಮಿಕರು ಯಾವುದನ್ನೂ 
ಒಪ್ಪಿಕೊಳ್ಳಲಿಲ್ಲ. ೨೦೦ ಜನ ಮೀಸಲು ಪಡೆ ಪೊಲೀಸರನ್ನು ಮತ್ತು ೨೦೦ ಜನ 
ಇಂಪಿರಿಯಲ್‌ ಸೇವೆ ಲ್ಯಾನ್ಸ್‌ರಸ್ಟ್‌ರನ್ನು ಬೆಂಗಳೂರಿನಿಂದ ಕೆಜಿಎಫ್‌ ದ್‌ ಕರೆಸಿಕೊಳ್ಳ 
ಲಾಯಿತು. ಏಪ್ರಿಲ್‌ ೮ರಂದು ೬೦೦೦ ಕಾರ್ಮಿಕರು ರಾಬರ್ಟ್‌ಸನ್‌ಪೇಟೆಯಲ್ಲಿ 
ಶಾಂತ ರೀತಿಯಲ್ಲಿ ಸಭೆ ಮುಗಿಸಿ ಹಿಂದಿರುಗುವ ಸಮಯದಲ್ಲಿ ಮೈಸೂರು ಗಣಿ 
ಕೆಲಸಕ್ಕೆ ಹೋಗುತ್ತಿದ್ದ ೩೦೦ ಜನ ಕಾರ್ಮಿಕರ ಕಾಲೋನಿಯನ್ನು ಸುತ್ತುವರಿದು 
ಕೆಲಸಕ್ಕೆ ಹೋಗದಂತೆ ತಡೆದರು. ಇದರಿಂದ ಕೋಪಗೊಂಡ ಆಡಳಿತ ಮಂಡಳಿ 
ಕಾರ್ಮಿಕರ ಗುಂಪಿನ ಮೇಲೆ ಗುಂಡು ಹಾರಿಸಲು ಆದೇಶ ನೀಡಿತು. ಇದರಲ್ಲಿ ೪೮ 


೧೬೪ /ಸುವರ್ಣ ಕಥನ 


ಕಾರ್ಮಿಕರು ೬ ಪೊಲೀಸರು ಗಾಯಗೊಂಡು ಇಬ್ಬರ ಸ್ಥಿತಿ ಚಿ೦ತಾಜನಕವಾಯಿತು. 
ಜಿಲ್ಲಾಧಿಕಾರಿ ಆಡಳಿತ ಮಂಡಳಿಯ ಜೊತೆ ಮಾತನಾಡಲು ಎಲ್ಲಾ ಗಣಿಗಳ ಕಾರ್ಮಿಕ 
ಪ್ರತಿನಿಧಿಗಳನ್ನು ಬೇಗನೆ ಆಯ್ಕೆ ಮಾಡಿಕೊಳ್ಳುವಂತೆ ಕಾರ್ಮಿಕರಿಗೆ ತಿಳಿಸಿದರು. 
ಆದರೆ ಕಂಪನಿಗಳು ಕಾರ್ಮಿಕ ಪ್ರತಿನಿಧಿಗಳೊಂದಿಗೆ ಮಾತುಕತೆ ನಡೆಸಲು ಒಪ್ಪಿಕೊಳ್ಳಲಿಲ್ಲ. 
ಭಾರಿ ಮುಷ್ಕರ ನಡೆಯುವ ಮುನ್ಸೂಚನೆಯನ್ನು ಕಂಡುಕೊಂಡ ಜಿಲ್ಲಾಧಿಕಾರಿ ೭೦೦೦ 
ಕಾರ್ಮಿಕರ ಬೆರಳು ಮುದ್ರೆಗಳ ನೋಂದಣಿ ದಾಖಲೆಗಳನ್ನು ೨೦೦೦ ಕಾರ್ಮಿಕರ 
ಮುಂದೆ ನ್ಯಾಯಾಲಯದ ಆವರಣದಲ್ಲೇ ೫೦ ಕಾರ್ಮಿಕರ ಕೈಗಳಲ್ಲಿ ನಾಶಪಡಿಸಿದರು. 
ಏಪ್ರಿಲ್‌ ೧೧ರಂದು ಎಲ್ಲಾ ಕಾರ್ಮಿಕರಿಗೂ ಸ೦ಬಳವನ್ನು ವಿತರಿಸಿ, ಎಲ್ಲವೂ ಸುಗಮ 
ವಾಯಿತು ಎಂದು ಆಡಳಿತ ನಿಟ್ಟುಸಿರು ಬಿಟ್ಟಿತು. 

ನಂದಿದುರ್ಗ ಗಣಿಗಳ ಹತ್ತಿರ ಸೇರಿದ ಕಾರ್ಮಿಕರು ತಮ್ಮ ಬೇಡಿಕೆಗಳ ಪಟ್ಟಿಯನ್ನು 
ಕ೦ಪನಿ ಮುಂದಿಟ್ಟರು. ಆಸ್ಪತ್ರೆ ಸೌಲಭ್ಯ, ಅನಾರೋಗ್ಯ ಸಂಬಳ, ಗುತ್ತಿಗೆ ಕಾರ್ಮಿಕರಿಗೆ 
ಸೇವಾ ಸಂಬಳ, ಎಲ್ಲಾ ಕಾರ್ಮಿಕರಿಗೂ ಭವಿಷ್ಯ ನಿಧಿ, ಗುತ್ತಿಗೆದಾರರ ಹಾಜರಿ 
ಬೋನಸ್‌, ಕಾರ್ಮಿಕ ಪ್ರತಿನಿಧಿಗಳಿಗೆ ಮನ್ನಣೆ ನೀಡುವುದರ ಜೊತೆಗೆ ಮುಷ್ಕರ 
ನಡೆಸಿದ ದಿನಗಳ ಸಂಬಳ ಎಲ್ಲವನ್ನೂ ನೀಡಬೇಕೆಂದು ಒತ್ತಾಯ ಮಾಡಿದರು. 
ಕೊನೆಗೆ ತಮ್ಮ ಎಲ್ಲಾ ಒತ್ತಾಯಗಳನ್ನು ಒಪ್ಪಿಕೊ೦ಡರೆ ಸರಿ, ಇಲ್ಲದಿದ್ದರೆ ಉಳಿದಿರುವ 


ವಜ 


ಬಾಕಿ ಸಂಬಳವನ್ನು ನೀಡಿದರೆ ಸಾಕು ನಾವೆಲ್ಲ ಗಣಿ ಕೆಲಸ ಬಿಟ್ಟು ತಮ್ಮ ಸ್ವಂತ 
ಊರುಗಳಿಗೆ ಹಿಂತಿರುಗುವುದಾಗಿ ಹೇಳಿದರು. ಏಪ್ರಿಲ್‌ ೧೪ ರಂದು ಸ್ವಲ್ಪ ತಣ್ಣಗಾದ 
ಆಡಳಿತ ಕಾರ್ಮಿಕರ ಎಲ್ಲಾ ಬೇಡಿಕೆಗಳನ್ನು ವಿಧಿಯಿಲ್ಲದೆ ಒಪ್ಪಿಕೊ೦ಡರೂ ಮುಷ್ಕರ 
ದಿನಗಳ ಸಂಬಳ ನೀಡಲು ಮತ್ತು ಭವಿಷ್ಯ ನಿಧಿಯನ್ನು ಸ್ಥಾಪಿಸಲು ಒಪ್ಪಿಕೊಳ್ಳಲಿಲ್ಲ. 
ಗುತ್ತಿಗೆ ಕಾರ್ಮಿಕರು ಇಷ್ಟಪಟ್ಟು ಹೆಬ್ಬೆಟ್ಟನ ಮುದ್ರೆಗಳನ್ನು ನೀಡಿದರೆ, ಅವರಿಗೆ ಸೇವಾ 
ಗ್ರ್ಯಾಚ್ಯುಟ ನೀಡುವುದಾಗಿ ಘೋಷಿಸಿತು. 

ಆಡಳಿತದ ಯಾವುದೇ ಷರತ್ತುಗಳನ್ನು ಒಪ್ಪಿಕೊಳ್ಳಲು ಇಷ್ಟವಿಲ್ಲದ ಕಾರ್ಮಿಕರು 
ತೀವ್ರ ಹೋರಾಟವನ್ನು ನಡೆಸಲು ಮುಂದಾದರು. ಏಪ್ರಿಲ್‌ ೧೯ರಂದು ನಂದಿದುರ್ಗದ 
ಗಣಿಗಳಲ್ಲಿ ಇಳಿದಿದ್ದ ೮೦ ಕಾರ್ಮಿಕರನ್ನು ಹಿಂದಕ್ಕೆ ಕಳುಹಿಸುವಂತೆ ಅವರ ಹೆಣ್ಣುಮಕ್ಕಳು 
ಮತ್ತು ೧೦೦೦ ಜನ ಕಾರ್ಮಿಕರು ಮಧ್ಯಾಹ್ನ ೧೨ ಗಂಟೆಗೆ ಗಣಿಯ ಹತ್ತಿರಕ್ಕೆ ತೆರಳಿ 
ಒತ್ತಾಯಿಸಿದರು. ಆಡಳಿತ ಅವರನ್ನು ಹಿಂದಕ್ಕೆ ಕಳುಹಿಸಿಬಿಟ್ಟಿತು. ಏಪ್ರಿಲ್‌ ೨೦ಕ್ಕೆ 
ಜಿಲ್ಲಾಧಿಕಾರಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳದಿದ್ದರೆ ಅನಾಹುತಗಳು ನಡೆಯುವುದಾಗಿ 
ಸರಕಾರಕ್ಕೆ ತಿಳಿಸಿದರು. ಸರಕಾರ ತಕ್ಷಣವೆ ಸಭೆಗಳು ನಡೆಯಬಾರದು; ೫ ಜನರು ಒಟಾಗಿ 
ಒಂದು ಕಡೆ ಸೇರಬಾರದು; ಕೈಗಳಲ್ಲಿ ಯಾವುದೇ ರೀತಿಯ ಆಯುಧ, ಬೆತ್ತಗಳನ್ನು 
ಹಿಡಿದು ನಡೆದು ಹೋಗಬಾರದು ಮತ್ತು ತಮಟೆ ಇತ್ಯಾದಿಗಳನ್ನು ಬಡಿಯಬಾರದು 
ಎ೦ದು ಆಜ್ಞೆ ಮಾಡಿತು. ಮೇ ೧೫, ೧೯೩೦ರವರೆಗೆ ಬೆ೦ಗಳೂರು, ಇತರ ಪ್ರದೇಶಗಳಲ್ಲಿ 


ಸಾಮಾಜಿಕ ಸಂಘರ್ಷ: ಜಾತಿ, ವರ್ಗ... / ೧೬೫ 


ಕಾರ್ಮಿಕ ಮುಖಂಡರು ಸಭೆಗಳನ್ನು ನಡೆಸಿ ಗಣಿ ಕಾರ್ಮಿಕರಿಗೆ ಬೆಂಬಲ ವ್ಯಕ್ತ 
ಪಡಿಸಿದರು. ಏಪ್ರಿಲ್‌ ೨೩ ರಂದು ೪೦೦ ಜನ ಕಾರ್ಮಿಕರು ಬಾಲ್ಗಾಟ್‌ ಗಣಿಗಳಲ್ಲಿ 
ಕೆಲಸ ಕೆ ಹೊರಟಾಗ ಕಾರ್ಮಿಕರು ಮತ್ತು ಮಹಿ೪ಬುರ ಗುಂಪು ಅವರನ್ನು ಅಡ್ಡಗಟ್ಟ 
ಮನೆಗಳಿಗೆ ಹಿ೦ದಿರುಗಿಸಿತು. ಮರುದಿನ ಕೆಲವು ಕಾರ್ಮಿಕರು ಅದೇ ಗಣಿಗಳಲ್ಲಿ 
ಇಳಿದಾಗ, ವಿಷಯ ತಿಳಿದು ಎಲ್ಲಾ ಕಡೆಯಿಂದ ಬಂದ ಕಾರ್ಮಿಕರ ಗುಂಪುಗಳು 
ಗಣಿಯನ್ನು ಸುತ್ತುವರಿದು ಗಣಿಯ ಒಳಗೆ ಇಳಿದಿರುವ ಕಾರ್ಮಿಕರನ್ನು ಮೇಲಕ್ಕೆ 
ಬರುವಂತೆ ಒತ್ತಾಯ ಮಾಡಿದರು. ಪೊಲೀಸರು ನೆರೆದಿದ್ದ ಗುಂಪನ್ನು ರಾ, 
ವಿನಂತಿಸಿಕೊಂಡರು, ಯಾರೂ ಕದಲದೆ ಇದ್ದಾಗ ಪೊಲೀಸ ಡೆ ಗುಂಪಿನ ಮೇಲೆ 
೨ ಸುತ್ತು ಗುಂಡುಹಾರಿಸಿದರು. ಇದರಿಂದ ೨೦ ಜನರು ಗಾಯಗೊಂಡು ಇಬ್ಬರ 
ಸ್ಥಿತಿ ಚಿ೦ತಾಜನಕವಾಯಿತು. 

ಆಗಲೂ ಗುಂಪು ಚದುರದೆ ಪೊಲೀಸರ ಎದುರಿಗೆ ಘರ್ಷಣೆಗೆ ನಿಂತುಕೊಂಡು 
ಮುಖ್ಯ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕೆಂದು ಒತ್ತಾಯ ಮಾಡಿತು. ಮೈಸೂರು 
ಸರಕಾರದ ದಿವಾನರು ೨೭ರಂದು ಬರುವುದಾಗಿ ತಿಳಿಸಿದ ಮೇಲೆ ಗುಂಪು ಚದುರಿತು. 
ಪ್ರತಿ ಗಣಿಯ ೨೦ ಪ್ರತಿನಿಧಿಗಳು, ಸ್ಥಳೀಯ ನ್ಯಾಯವಾದಿಗಳು, ಅಬಕಾರಿ ಅಧಿಕಾರಿಗಳು, 
ಬಡ್ಡಿ ವ್ಯಾಪಾರಿಗಳು, ಗುತ್ತಿಗೆದಾರರು, ಗಣಿ ಅಧಿಕಾರಿಗಳ ಮತ್ತು ದಿವಾನ್‌ರ ಮಧ್ಯೆ 
ಏಪ್ರಿಲ್‌ ೨೭ರಂದು ಸಭೆ ನಡೆಯಿತು. ದಿನವೆಲ್ಲ ಸಭೆ ನಡೆದು ಕೊನೆಗೆ ಬೆರಳ ಮುದ್ರೆ 
ಮತ್ತು ಸಹಿ ತೆಗೆದುಕೊಳ್ಳುವುದನ್ನು ನಿಷೇದಿಸಲಾಯಿತು. ಮರು ದಿನದಿಂದಲೇ 
ಕಾರ್ಮಿಕರು ಗಣಿಗಳ ಒಳಕ್ಕೆ ಇಳಿದು ೨೧ ದಿನಗಳ ಮುಷ್ಕರ ಅಂತ್ಯಗೊಂಡಿತ್ತು. 

ಈ ಮುಷ್ಕರವನ್ನು ಪೂರ್ಣವಾಗಿ ಕಾರ್ಮಿಕರೆ ಶಾಂತವಾಗಿ ನಡೆಸಿ ಮುಗಿಸಿದ್ದರು. 
ಮುಷ್ಕರದ ದಿನಗಳಲ್ಲಿ ಯಾವ ಹಿಂಸೆಯೂ ನಡೆಯಲಿಲ್ಲ. ಕಂಪನಿಯ ಸ್ವತ್ತನ್ನು 
ಸ್ವಲ್ಪವೂ ನಷ್ಟ ಮಾಡಲಿಲ್ಲ. ನಾಯಕರಿಲ್ಲದೆಯೇ ಕಾರ್ಮಿಕರು ಎಲ್ಲವನ್ನೂ ಸಂಯಮ 
ದಿಂದಲೇ ಮಾಡಿ ತೋರಿಸಿದ್ದರು. ಕಾರ್ಮಿಕರ ಮಧ್ಯದಿಂದ ನಾಯಕರು ಹುಟ್ಟುಕೊಳ್ಳ 
ದಂತೆ ಕಂಪನಿ ಆಡಳಿತ ನೋಡಿಕೊಂಡಿತ್ತು ೧೯೩೪ರಲ್ಲಿ ಬಿಳಿಯ ಅಧಿಕಾರಿಯೊಬ್ಬ 
ಭಾರತೀಯ ಕಾರ್ಮಿಕನ ಮೇಲೆ ಹಲ್ಲೆ ಮಾಡಿದಾಗ ಆ ಕಾರ್ಮಿಕ, ಬಿಳಿ ಅಧಿಕಾರಿಯ 
ಮೇಲೆ ಮರುದಾಳಿ ಮಾಡಿದ್ದ. ಭಾರತೀಯ ಕಾರ್ಮಿಕನನ್ನು ಕೆಲಸದಿಂದ ತೆಗೆದು 
ಹಾಕಿದರೆ ಬಿಳಿ ಅಧಿಕಾರಿಯನ್ನು ತಾತ್ಕಾಲಿಕವಾಗಿ ವಜಾಗೊಳಿಸಲಾಗಿತ್ತು. ಸೆಪ್ಟಂಬರ್‌ 
೧, ೧೯೩೪ರಲ್ಲಿ ನಂದಿದುರ್ಗದ ೧೦೦ ಕಾರ್ಮಿಕರು ಈ ಅನ್ಯಾಯವನ್ನು ವಿರೋಧಿ 
ಸಿದರೂ ಮರುದಿನದಿಂದ ಕೆಲಸಕ್ಕೆ ಹಾಜರಾಗಿದ್ದರು. ಇನ್ನೊಂದು ಘಟನೆಯಲ್ಲ 
ಭಾರತೀಯ ಕಾರ್ನಿಕನ ಮೇಲೆ ಯುರೋಪ್‌ ಅಧಿಕಾರಿ ಹಲ್ಲೆ ನಡೆಸಿದ ಕಾರಣ 
ರೊಚ್ಚಿಗೆದ್ದ ಮೈಸೂರು ಗಣಿಗಳ ಕಾರ್ಮಿಕರು ಮೇ ೧೨, ೧೯೪೧ರಂದು ಕೆಲಸ 
ನಿಲ್ಲಿಸಿ ವಿರೋಧ ವ್ಯಕ್ತಪಡಿಸಿದರು. ಭಾರತೀಯ ಕಾರ್ಮಿಕರು ಆ ಯುರೋಪ್‌ 


೧೬೬ / ಸುವರ್ಣ ಕಥನ 


ಅಧಿಕಾರಿಯನ್ನು ಕೆಲಸದಿಂದ ತೆಗೆದು ಹಾಕುವಂತೆ ಒತ್ತಾಯ ಮಾಡತೊಡಗಿದರು. 
ಮೈಸೂರು ಗಣಿಗಳ ೮೦೦೦ ಕಾರ್ಮಿಕರು ಮರುದಿನದಿಂದಲೇ ಮುಷ್ಕರ ಹೂಡಿದರು. 
ಅದೇ ಸಮಯದಲ್ಲಿ ಚಾಂಪಿಯನ್‌ ಗಣಿಯ ಕಾರ್ಮಿಕನೊಬ್ಬನನ್ನು ಯುರೋಪ್‌ 
ಅಧಿಕಾರಿ ಕಾಲಿನಲ್ಲಿ ಒದ್ದುಬಿಟ್ಟಿದ್ದ. ಇಲ್ಲಿಯೂ ಯುರೋಪ್‌ ಅಧಿಕಾರಿಯನ್ನು 
ಕೆಲಸದಿಂದ ತೆಗೆದುಹಾಕಲು ಕಾರ್ಮಿಕರು ಮುಷ್ಕರ ಹೂಡಿದರು. 

ವಿಷಯ ಕಾರ್ಮಿಕರಿಗೆಲ್ಲ ಹರಡಿತು. ಜಿಲ್ಲಾಧಿಕಾರಿ ಮತ್ತು ಗಣಿಯ ಉಸ್ತುವಾರಿ 
ಅಧಿಕಾರಿ ತಪ್ಪಿತಸ್ಥ ಯುರೋಪ್‌ ಅಧಿಕಾರಿಯ ಎರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳು 
ವುದಾಗಿ ಭರವಸೆ ನೀಡಿದರು. ಇದೇ ಸಮಯದಲ್ಲಿ ಹಾಜರಿ ಬೋನಸ್‌ ಕೊಡುವುದಾಗಿ 
ಆಡಳಿತ ಒಪ್ಪಿಕೊ೦ಡ ಮೇಲೆ, ಕಾರ್ಮಿಕರು ಕೆಲಸಕ್ಕೆ ಹಿಂತಿರುಗಿದರು. ಮುಂದಿನ 
ದಿನಗಳಲ್ಲಿ ಸರಿಯಾದ ಕಾರಣವಿಲ್ಲದೆ ಕಾರ್ಮಿಕರನ್ನು ಕೆಲಸದಿಂದ ತೆಗೆದುಹಾಕಿದರೆ 
ಎಲ್ಲರೂ ಸೇರಿ ಮುಷ್ಕರ ಮಾಡುವುದಾಗಿ ಆಡಳಿತಕ್ಕೆ ಎಚ್ಚರಿಕೆ ನೀಡಲಾಯಿತು. 
ಅನ೦ತರ ಕಾರ್ಮಿಕರು ತಮಗೆ ಯಾವುದೇ ರೀತಿಯ ಅನ್ಯಾಯವಾದರೂ ದಿಢೀರನೆ 
ಮುಷ್ಕರ ಹೂಡಿ ಆಡಳಿತ ಮತ್ತು ಸರಕಾರಕ್ಕೆ ಇದರಿಂದ ನಷ ಷ್ಪವಾಗುವುದರ ಜೊತೆಗೆ 
ಇರಿಸು ಮುರಿಸು ಉಂಟು ಮಾಡುತ್ತಿತ್ತು. 

೧೯೪೦ರ ದೊಡ್ಡ ಮುಷ್ಕರ: ೧೯೦೬ರ ಮೈಸೂರು ಗಣಿ ಕಾಯಿದೆ, ಕಾರ್ಮಿಕ 
ನಾಯಕರನ್ನು ಕೆಜಿಎಫ್‌ ಗಣಿಗಳಿಂದ ಬಹಳ 23 ಇಟ್ಟಿತ್ತು. ಕಾಲೋನಿಗಳಲ್ಲೂ 
ನಾಯಕರನ್ನು ಬೆಳೆಯಲು ಬಿಟ್ಟಿರಲಿಲ್ಲ. ೧೯೩೦ರ ಮುಷ್ನ ಷ್ಠರವು ಕಾರ್ಮಿಕರ ಸಂಬಳ, 
ಗಣಿಗಳ ಒಳಗಿನ ಪರಿಸ್ಥಿತಿ ಮತ್ತು ಕಾಲೋನಿ ಜೀವನದ ಬಗ್ಗೆ ಒತ್ತುಕೊಟ್ಟಿತ್ತು. ಆದರೆ 
೧೯೪೦ರ ಮುಷ್ಕರ ಕಾರ್ಮಿಕರಲ್ಲಿ ರಾಜಕೀಯ ಪಕ್ಷಗಳು ಇಟ್ಟಿದ್ದ ನಿಷ್ಠೆಯ ಬಗ್ಗೆ 
ಸಂದೇಹಗಳು ತಲೆದೋರಿ ಘ ಘರ್ಷಣೆಗಳಾಗತೊಡಗಿದವು.. ಹೊರಗಿನ ಪಕ್ಷಗಳ ES 
ಕಾರ್ಮಿಕರ ನಡುವೆ ತೂರಿಕೊಳ್ಳಲು ಪ್ರಾರಂಭಿಸಿದರು. ಆಗ ದ್ವಿತೀಯ ವಿಶ್ವ ಮಹಾಯುದ್ಧ 
ಪ್ರಾರಂಭವಾಗಿತ್ತು. ಎಲ್ಲ ವಸ್ತುಗಳ ಬೆಲೆಗಳು ತೀವವಾಗಿ ಏರಿ ಸ್ಮ ಜೀವನ 
ಮಾಡುವುದು ದುಸ್ತರವಾಗಿತ್ತು. ೧೯೩೯ರಲ್ಲಿ ಒಂದು ಒಳ್ಳೆಯ ಅಕ್ಕಿ ಮೂಟೆ ೧೪ರೂ. 
ಇದ್ದು ಎರಡು ವರ್ಷಗಳಲ್ಲಿ ಅದು ೨೪ರೂ.ಗೆ ಏರಿತ್ತು ಈ ಸಮಯದಲ್ಲಿ ಪರಿಣತ 
ಕಾರ್ಮಿಕರು ತಿಂಗಳಿಗೆ ೨೬ರೂ. ಮತ್ತು ಅಪರಿಣತ ಕಾರ್ಮಿಕರಿಗೆ ೧೭ರೂ. ಸಂಬಳ 
ದೊರಕುತ್ತಿತ್ತು ೧೯೪೨ರಲ್ಲಿ ಬೆಂಗಳೂರಿನ ಕಾರ್ಮಿಕರಿಗೆ ದೊರಕುತ್ತಿದ್ದ ಯುದ್ಧ 
ಭತ್ಯ ಕೆಜಿಎಫ್‌ ಕಾರ್ಮಿಕರಿಗೆ ಮುಷ್ಕರ ಮಾಡಿದ ಮೇಲೆಯೇ ದೊರಕಿತ್ತು ೧೯೩ 
ರಿಂದ ೧೯೪೩ರ ವೇಳೆಗೆ ಬೆಲೆಗಳು ಶೇಕಡ ೭೫ ರಷ್ಟು ಏರಿದವು. 

೧೯೨೧ರಲ್ಲಿ ಕೆಜಿಎಫ್‌ನ ಜನಸಂಖ್ಯೆ ೮೭೬೮೨ ಇದ್ದರೆ, ೧೯೩೧ರಲ್ಲಿ ಅದು 
೮೫೧೦೩ಕ್ಕೆ ಇಳಿದಿತ್ತು. ಆದರೆ ಯುದ್ಧಗಳ ನಂತರ ೧೯೪೧ರಲ್ಲಿ ಅದು ಮತ್ತೆ 

ರ 


ಸಾಮಾಜಿಕ ಸಂಘರ್ಷ: ಜಾತಿ, ವರ್ಗ.. /೧೬೭ 


೧೩೩೮೫೯ಕ್ಕೆ ಏರಿತ್ತು. ಬೆಂಗಳೂರಿನಲ್ಲಿ ಶೇಕಡ ೪೫, ಮೈಸೂರಿನಲ್ಲಿ ಶೇಕಡ ೪೦.೫ 
ಮತ್ತು ಕೆಜಿಎಫ್‌ನಲ್ಲಿ ಶೇಕಡ ೫೭ ಜನಸಂಖ್ಯೆ ಏರಿತ್ತು ಹತ್ತಿರದ ತಮಿಳುನಾಡು, 
ಆಂಧ್ರದಿಂದ ಬ೦ದ ಕಾರ್ಮಿಕರ ಸಂಬಂಧಿಗಳು ಜಚ್ಛಾಗಿದ್ದರು. ಇದರಿ೦ದ ಕಾರ್ಮಿಕರ 
ಮೇಲೆಯೂ ಹೆಚ್ಚು ಹೊರೆ ಬಿದ್ದು ಮುಷ್ಕರಕ್ಕೆ ದಾರಿಯಾಗಿತ್ತು. ಜುಲೈ ೧೬, ೧೯೪೦ 
ಉರಿಗಾ೦ ಗಣಿಗಳಲ್ಲಿ ಮುಷ್ಕರ ಪ್ರಾರಂಭವಾಯಿತು. ಅದೇ ದಿನ ಸಾಯಂಕಾಲದ 
ಹೊತ್ತಿಗೆ ಚಾಂಪಿಯನ್‌ ಗಣಿಗಳ ಕಾರ್ಮಿಕರು, ಮರುದಿನ ಬೆಳಿಗ್ಗೆ ನಂದಿದುರ್ಗದ 
ಕಾರ್ಮಿಕರೂ ಮುಷ್ಕರದಲ್ಲಿ ಸೇರಿಕೊಂಡರು. ೨೫೦೦೦ ಕಾರ್ಮಿಕರ ಸಂಬಳದಲ್ಲಿ 
ಕಾರ್ಮಿಕರ ಒತ್ತಾಯದಂತೆ ತಿ೦ಗಳ ಸ೦ಬಳದಲ್ಲಿ ಹಿಡಿದುಕೊಳ್ಳುತ್ತಿದ್ದ ಒಂದು ರೂಪಾಯಿ 
ಹಣದಲ್ಲಿ ಪಾಕ್ಷಿಕದಲ್ಲಿ ನಿವೃತ್ತಿ ಹೊಂದಿದವರು ಅಥವಾ ಗಾಯ ಗೊಂಡವರಿಗೆ ಆ 
ಹಣ ನೀಡಬೇಕು, ಗ್ರ್ಯಾಚ್ಯುಟ ಜೊತೆಗೆ ಯುದ್ಧ ಪರಿಹಾರ, ಮನೆ ಬಾಡಿಗೆ ಕಡಿಮೆ, 
ಭವಿಷ್ಯ ನಿಧಿ, ೧೫ ದಿನಗಳ ರಜೆ ಜೊತೆಗೆ ಸ೦ಬಳ, ಕಾರ್ಮಿಕ ಸಂಘ ಸ್ಥಾಪನೆಗೆ 
ಅನುಮತಿ ಮತ್ತು ಗುತ್ತಿಗೆ ಕಾರ್ಮಿಕರನ್ನು ಖಾಯಂ ಮಾಡುವುದು ಇತ್ಯಾದಿ 
ಒತ್ತಾಯಗಳನ್ನು ತರಲಾಯಿತು. ಗಣಿ ಆಡಳಿತ ಕೆಲವು ಬೇಡಿಕೆಗಳನ್ನು ಈಡೇರಿಸಲು 
ಮುಂದಾದರೂ ಕಾರ್ಮಿಕರು ಪಟ್ಟು ಬಿಡಲಿಲ್ಲ. 

ಎಲ್ಲಾ ಕಾರ್ಮಿಕರು ಒಗ್ಗಟ್ಟಾಗಿ ತಮ್ಮ ಬೇಡಿಕೆಗಳು ಪೂರ್ಣವಾಗಿ ಈಡೇರುವ 
ವರೆಗೂ ಕೆಲಸಕ್ಕೆ ಹಾಜರಾಗುವುದಿಲ್ಲ ಎಂದು ಕುಳಿತುಕೊಂಡರು. ಆಡಳಿತ, ಕಾರ್ಮಿಕ 
ಸಂಘಗಳ ಸ್ಥಾಪನೆಯ ಬಗ್ಗೆ ನಮಗೆ ಅಧಿಕಾರವಿಲ್ಲ ಅದು ರಾಜ್ಯ ಸರಕಾರಕ್ಕೆ ಸಂಬಂಧ 
ಪಟ್ಟ ವಿಷಯ ಎಂದಿತು. ಆದರೂ ಕಾರ್ಮಿಕರು ಜಗ್ಗಲಿಲ್ಲ. ೧೯೪೨ರ ಸುಮಾರಿಗೆ 
ಹಲವು ಕಾರ್ಮಿಕ ಸಂಘಗಳು ಕಾರ್ಮಿಕರನ್ನು ನೋಂದಾಯಿಸುವ ಪ್ರಯತ್ನದಲ್ಲಿ 
ತೊಡಗಿದ್ದವು. ಯಾರು ತಮ್ಮ ಹೆಸರು ನೋಂದಾಯಿಸುವುದಿಲ್ಲವೊ ಅವರ ದೂರು 
ಗಳನ್ನು ಯಾವ ಕಾರ್ಮಿಕ ಸಂಘವೂ ತೆಗೆದುಕೊಳ್ಳುತ್ತಿರಲಿಲ್ಲ. ಕೆಲವು ಅನಾಮಿಕ 
ಕರಪತ್ರಗಳು ರಾತ್ರೋರಾತ್ರಿ ಅಲ್ಲಲ್ಲಿ ಗೋಡೆಗಳ ಮೇಲೆ ಕಾಣಿಸಿಕೊಳ್ಳುತ್ತಿದ್ದವು. ಮೈಸೂರು 
ಗಣಿಗಳ ಒಂದು ಸಭೆಯಲ್ಲಿ ಮಹಿಳೆಯರು ಕಾರ್ಮಿಕ ನಾಯಕ ಶರ್ಮ ಅವರನ್ನು 
ಕೋಪಗೊಂಡು ಎದ್ದು ಹೋಗುವಂತೆ ಮಾಡಿದರು. ಕಾರಣ "ಮಹಿಳೆಯರು ಮೊದಲು 
ಆರೋಗ್ಯ ವಾಗಿದ್ದು ಪುಷ್ಟಿಯಾದ ಮಕ್ಕಳನ್ನು ಹೆರಬೇಕು, ಬದಲಾಗಿ ಇಂದಿನ 
ಮಹಿಳೆಯರು ಯಾವಾಗಲೂ ಕೊಳಾಯಿಗಳ ಹತ್ತಿರ ಜಗಳಗಳಲ್ಲಿ ನಿರತರಾಗಿರುತ್ತಾರೆ” 
ಎಂದಿದ್ದರು. ಕಾರ್ಮಿಕರ ಸಂಖ್ಯೆ ಕಡಿತಗೊಳಿಸುವ ಉದ್ದೇಶದಿಂದ ಉರಿಗಾಂ ಗಣಿಗಳಲ್ಲಿ 
೫೦ ಕಾರ್ಮಿಕರನ್ನು ತೆಗೆದುಹಾಕಿದಾಗ, ಟಿ.ರಾಮಚಂದ್ರ ಒಂದು ಸಭೆಯನ್ನು ಮಾಡಿ 
ಅದರ ಬಗ್ಗೆ ೮ರ್ಚೆ ಮಾಡಿದ್ದರು. ನಿರಂತರವಾಗಿ ನಡೆದ ಹೋರಾಟ ಮತ್ತು 
ಮಾತುಕತೆಗಳಿಂದ ಕಾರ್ಮಿಕರಿಗೆ ಮಾರ್ಚ್‌ ೧೯೪೨ರವರೆಗೆ ತಿಂಗಳಿಗೆ ೭ ರೂ. 
ಅನಂತರ ೧ ರೂ. ೮ ಆಣೆ ಭತ್ಯ, ಮದ್ರಾಸ್‌ ನಗರದ ವ್ಯಯವನ್ನು ಆಧರಿಸಿ ೧೦೮ 


ಪಾಯಿಂಟ್‌ಗಳವರೆಗೆ ಮತ್ತು ಅನಂತರ ಒಂದು ಪಾಯಿಂಟ್‌ಗೆ ೩ ಆಣೆ ಹೆಚ್ಚಿಸುವುದಾಗಿ 
ತೀರ್ಮಾನಿಸಲಾಯಿತು. ಆದರೆ ನತದೃಷ್ಟ ಗುತ್ತಿಗೆ ಕಾರ್ಮಿಕರಿಗೆ ಅದು ದೊರಕಲಿಲ್ಲ. 
ಉತ್ಪಾದನೆ ಕಡಿಮೆಯಾದ ಕಾರಣ ಕಾರ್ಮಿಕರ ಸಂಖ್ಯೆ ಕಡಿಮೆ ಮಾಡುವ ಯೋಜನೆ 
ಮುಂದುವರಿದಿತ್ತು. ೧೯೪೨ರ ಜೂನ್‌ನಲ್ಲಿ ೪ ಗಣಿ ಸಮೂಹಗಳ ಮೇಲ್ವಿಚಾರಕರು 
ಒಟ್ಟು ೧೫೦೦ ಕಾರ್ಮಿಕರನ್ನು ಕೆಲಸದಿಂದ ತೆಗೆದುಹಾಕಲು ಸೂಚನೆ ನೀಡಿದರು. 
ಅದೇ ಸಮಯದಲ್ಲಿ ಉರಿಗಾಂ ಗಣಿಗಳಲ್ಲಿ ಬೆಂಕಿ ಕಾಣಿಸಿಕೊ೦ಡು ಸಾಕಷ್ಟು ನಷ್ಟವಾಗಿತ್ತು 
೨೨ ಜೂನ್‌ ೧೯೪೨ರಂದು ಮೈಸೂರು ಗಣಿಗಳ ೨೫೧ ಕಾರ್ಮಿಕರನ್ನು ಕೆಲಸದಿಂದ 
ಏಕಾಏಕಿ ನಿಲ್ಲಿಸಲಾಯಿತು. ಫಿಲಿಪ್ಸ್‌ ಇದನ್ನು ತಡೆಯಲು ಎಷ್ಟೇ ಪ್ರಯತ್ನ ಪಟ್ಟರೂ 
ಸಾಧ್ಯವಾಗಲಿಲ್ಲ. ಕಾರ್ಮಿಕ ಸಂಘಗಳಲ್ಲಿ ಒಗ್ಗಟ್ಟಿಲ್ಲದ್ದರಿಂದ ಏನೂ ಮಾಡಲಾಗಲಿಲ್ಲ. 
ಕೆಲಸ ಕಳೆದುಕೊಂಡ ಕಾರ್ಮಿಕರ ಕುಟುಂಬಗಳನ್ನು ಕಂಪನಿ ಗುಡಿಸಿಲುಗಳಿಂದ 
ಎತ್ತಂಗಡಿ ಮಾಡಿಸಿತು. ಇನ್ನೊ೦ದು ಮುಷ್ಕರ ಹೂಡಲು ಎಲ್ಲರೂ ತಯಾರಾಗುತ್ತಿದ್ದರು. 
ಆದರೆ ರಾಜಕೀಯ ನಾಯಕರು ತಮ್ಮದೇ ಲೆಕ್ಕಾಚಾರಗಳಲ್ಲಿ ತೊಡಗಿ ರಾಜಕೀಯ 
ನಡೆಸುತ್ತಿದ್ದರು. ಶರ್ಮ, ರಾಮಚಂದ್ರ ಮತ್ತು ಆಚಾರ್ಯ ಕಾರ್ಮಿಕರನ್ನು ಕೆಲಸದಿಂದ 
ತೆಗೆದು ಹಾಕುವುದನ್ನು ನಿಲ್ಲಿಸುವಂತೆ ಆಡಳಿತದ ಜೊತೆಗೆ ಹೋರಾಟ ನಡೆಸಿದ್ದರು. 
ಕಾರ್ಮಿಕರು ತಮ್ಮ ಹೀನಾಯ ಸ್ಥಿತಿಯನ್ನು ಹೋರಾಟದ ಹಾಡುಗಳ ಮೂಲಕ ಬರೆದು 
ಎಲ್ಲರಿಗೂ ಕರಪತ್ರಗಳ ಮೂಲಕ ಹಂಚುತ್ತ ಆಡಳಿತದ ಜೊತೆಗೆ ಕೈಜೋಡಿಸಿರುವ 
ಕಾರ್ಮಿಕ ಪ್ರತಿನಿಧಿಗಳನ್ನು ತೆಗೆದುಹಾಕಬೇಕೆಂದು ಒತ್ತಾಯ ತ್‌್‌ 
ಜಾತಿ, ವರ್ಗ ಮತ್ತು ರಾಷ್ಟ್ರೀಯತೆ: ಆದಿದ್ರಾವಿಡ ನಾಯಕರು ಮುಂಚೂಣಿಗೆ 
ಬಂದಿದ್ದ ಕಾರಣ ೧೯೪೨ ಜುಲೆ ನಲ್ಲಿ ಕಾರ್ಮಿಕರು ಪರಿಶಿಷ್ಟ ಜಾತಿ ಫೆಡರೇಶನ್‌ 
ಸ್ಥಾಪಿಸಿದ್ದರು. ಇದರಿಂದ ಸಚ ನಾಯಕರು ಜಾತಿಯ ವಿಷಯ ಮುಖ್ಯ ಎನ್ನುವು 
ದನ್ನು ಒಪ್ಪಿಕೊಳ್ಳಲೇಬೇಕಾಯಿತು. ಆದಿದ್ರಾವಿಡರು ಜಾತೀಯ ನಿಂದನೆಯನ್ನು "ಎರೋಧಿ 
ಸ ವಷಯಗಳ ಬಗ್ಗೆ ಚರ್ಚೆ ಮಾಡುತ್ತ ಕಾಂಗ್ರೆಸಿಗರನ್ನು ನಂಬಬೇಡಿ ಎಂಬುವುದಾಗಿ 
ಹೇಳುತ್ತಲೇ ಬರುತ್ತಿದ್ದರು. ಜೆ.ಸಿ.ಆದಿಮೂಲಂ ಪರಯಾ: ಎಂಬ ಹೆಸರನ್ನು ಪೂರ್ಣ 
ವಾಗಿ ನಿಷೇಧಿಸಬೇಕು ಮತ್ತು ಅಸ್ಪಶ್ಯತೆಯನ್ನು ತೊಲಗಿಸಬೇಕೆಂದು ಜಡ್‌ 
ಒತ್ತಾಯ ತರುತ್ತಿದ್ದರು. ಕಾಂಗೆಸ್‌ ಸಜೆಗಳಲ್ಲಿ ತ ಬಗ್ಗೆ ಕಾರ್ಮಿಕರು ಪ್ರಶೆ ಗಳನ್ನು 
ಕೇಳಿ ಕಾಂಗೆಸಿಗರಿಗ ಇರಿಸುಮುರಿಸು ತರುತ್ತಿದ್ದರು. ಆದಿದ್ರಾವಿಡರ ಮಹಾ ಸಭೆಯಲ್ಲಿ 
ಆದಿಮೂಲಂ ಒಂದು ಪ್ರಶ್ನೆ ಎತ್ತಿ ತ್ತಿದ್ದರು. “ನಾನು ಎಚ್ಚರದಿಂದಲೇ ಹೇಳುತ್ತಿದ್ದೀನಿ. 
ನೀವೆಲ್ಲ ಬ್ರಿಟಿಷರ ಕಾನೂನನ್ನು ಒಪ್ಪಿಕೊಳ್ಳುವುದೇ ಒಳಿತು. ಅವರ ಅಧಿಕಾರ, 
ಪರೋಪಕಾರ ಮತ್ತು ತಾಳ್ಕೆಯನ್ನು ನಾವು ಒಪ್ಪಿಕೊಳ್ಳಲೇಬೇಕಾಗಿದೆ. ಮಹಾತ್ಮ 
ಗಾಂಧಿಜೀಯವರು ದುಂಡುಮೇಜಿನ : ಸಭೆಯಲ್ಲಿ ಅಸ ಶೃತೆಯನ್ನು ತೊಡೆದು ಹಾಕುವ 
ಏಚಾರವನ್ನು ವಿರೋಧಿಸಿದರು; ಇಂಗ್ಲೆಂಡಿನಿಂದ ಹಿಂತಿರುಗಿ ಬಂದಿರುವ ಅವರು 


ಸಾಮಾಜಿಕ ಸಂಘರ್ಷ: ಜಾತಿ, ವರ್ಗ 1೧೬೯ 


ನಮಗೆ “ಹರಿಜನ' ಎಂಬ ಬಿರುದು ನೀಡಿ ನಮ್ಮನ್ನು ಇನ್ನಷ್ಟು ಅಪಮಾನಗೊಳಿಸಿ, 
ಹಿಂದೂ ಧರ್ಮದಿಂದ ನಮ್ಮನ್ನು ಶಾಶ್ವತವಾಗಿ ಪ್ರ್ರೇಕಿಸಬಟ್ಟದ್ದಾರೆ. ನಮ್ಮ ಜನಾಂಗವನ್ನು 
ಅವರು ಉದ್ದಾರ ಮಾಡಲೂ. ಇಲ್ಲ, ಅಸ ಶ್ಯತೆಯನ್ನು ತೊಡದು ಹ ಇಲ್ಲ” 
ಆದಿಮೂಲಂ "ಅವರ ಈ ಮಾತುಗಳು 'ಅದಿದ್ರಾವಿಡರನ್ನು ಕಾಂಗ್ರೆಸ್‌ನಿಂದ ಬಲು 
ದೂರ ಡು ದವು ಕೆಜಿಎಫ್‌ನಲ್ಲಿ ಕಾಂಗೆಸ್‌ ಹೆಸರೇ ಕೇಳದಿದ್ದ ಕಾಲದಲ್ಲಿ 
“ತಮಿಳನ್‌' ಪತ್ರಿಕೆಯಲ್ಲಿ ಕಾಂಗ್ರೆಸಿನ ಒಳಮರ್ಮಗಳನ್ನು ಅಲ್ಲಗೆಳೆಯಲಾಗಿತ್ತು. 
ಕಾಂಗ್ರೆಸ್‌ನಲ್ಲಿ ಹೆಚ್ಚು ಬೆಂಬಲ ಇದ್ದ ಅನೇಕ ನಾಯಕರಿದ್ದರೂ ರಾಮದಾಸ್‌ರನ್ನು 
ರಾಜ್ಯ ಸಭೆಯ ಸದಸ್ಯರನ್ನಾಗಿ ಆಯ್ಕೆ ಮಾಡುವುದರಲ್ಲಿ ಸಫಲವಾಗಿತ್ತು. 

೧೯೪೨ರಲ್ಲಿ ಜಂಗ್‌ ಮತ್ತು ಜೆ ಮಧ್ಯೆ ಕುದಿಯುತ್ತಿದ್ದ ಲಾವಾ 
ಒಮ್ಮೆಲೆ ಸ್ಫೋಟಿಸಿತು. ಮದ್ರಾಸಿನ ಜಸ್ಟೀಸ್‌ ಪಕ್ಷದ ನಾಯಕ ಎ.ಟಿ.ಪನ್ನೀರ್‌ ಶೆಲ್ವಂ 
ಅವರ ಪುತ್ಥಳಿಯನ್ನು ಅನಾವರಣಗೊಳಿಸಲು ೩೦೦ ಜನ ಆದಿದ್ರಾವಿಡರು ಸೇರಿದ್ದು 
ಅಲ್ಲಿ ಆದಿಮೂಲಂ ಕೂಡ ಇದ್ದರು. ಕಾಂಗೆಸ್‌ ಬೆಂಬಲಿಗರು ಇವರ ಮೇಲೆ ಕಲ್ಲುಗಳು 
ಸೋಡಾ ಬಾಟಲುಗಳನ್ನು ತೂರಿ ವೇದಿಕೆಯನ್ನು ಧ್ವಂಸ ಮಾಡಿದರು. ಇದರಿಂದ 
ಆದಿಮೂಲಂ ಸಮೇತ ಅನೇಕರು ಗಾಯಗೊಂಡರು. ಮರುದಿನ ಉರಿಗಾಂ ಗಣಿಗಳ 
೪೦೦ ಕಾರ್ಮಿಕರು ಒಟ್ಟುಗೂಡಿ ಕೆ.ಸಿ.ರೆಡ್ಡಿಯ (ಮೈಸೂರು ರಾಜ್ಯದ ಪ್ರಥಮ 
ಮುಖ್ಯಮಂತ್ರಿ) ಎರುದ್ಧ ಕೂಗಾಡುತ್ತ ಅವರೇ ನಿಂತು ಕಟ್ಟಿಸಿದ್ದ ಬಾವುಟಗಳನ್ನು 
ಕಿತ್ತು ಹಾಕಿದರು. ಅದೇ ಸಮಯದಲ್ಲಿ ೧೫೦೦ ಕಾಂಗೆಸ್‌ ಬೆಂಬಲಿಗರು ಲಾಠಿಗಳನ್ನು 
ಹಿಡಿದು ಕಲ್ಲುಗಳನ್ನು ತೂರುತ್ತ ದಾಳಿ ಮಾಡಲು ಪೆರಿಲೈನ್‌ ಕಡೆಗೆ ಹೊರಟರು. 
ಪೊಲೀಸರ ಮಾತು ಕೇಳಿದ ಆದಿದ್ರಾವಿಡರು ಹಿಂದೆ ಸರಿದರೆ, ಕಾಂಗೆಸ್‌ ಬೆಂಬಲಿಗರು 
ಕಲ್ಲುಗಳನ್ನು ತೂರುತ್ತ ಮುಂದೆ ನಡೆದರು. ಪೊಲೀಸರು ಇವರ ಮೇಲೆ ಗುಂಡು 
ಹಾರಿಸಿದಾಗ ಒಬ್ಬ ಸತ್ತು ಅನೇಕರು ಗಾಯಗೊಂಡರು. 

ಆದಿದ್ರಾವಿಡ ಸಭೆಯ ಅಧ್ಯಕ್ಷ ದಾಸ್‌ ಕಾಂಗ್ರೆಸಿಗರನ್ನು ಖಂಡಿಸುತ್ತ ನೀಚ ಕೃತ್ಯಗಳಿಗೆ 
ಸರಿಯಾದ ಸಮಯದಲ್ಲಿ ಪಾಠ ಕಲಿಸುವುದಾಗಿ ಮತ್ತು ಪೂನಾ ಒಪ್ಪಂದದಲ್ಲಿ 
ಮೋಸ ಮಾಡಿದ ಕಾಂಗ್ರೆಸನ್ನು ಯಾರೂ ಸೇರಬೇಡಿ ಎಂದು ಹೇಳಿಕೆ ನೀಡಿದರು. 
ಗು೦ಡಿನ ದಾಳಿಯಲ್ಲಿ ಸತ್ತ ಎ.ಡಿ.ಮುನಿಸ್ವಾಮಿ ಕಾಂಗ್ರೆಸಿನ ಪರ ತಮ್ಮ ಜನಾಂಗದ 
ಎರುದ್ಧ ನಿಂತ ಅಮಾಯಕ ಎಂದರು. ಅಹಿಂಸೆಯ ಬಗ್ಗೆ ಮಾತನಾಡುತ್ತಿದ್ದ ಕಾಂಗ್ರೆಸಿನ 
ಬಣ್ಣ ಈ ಘಟನೆಯಿಂದ ಬಹಳವಾಗಿಯೇ ಹೊರಬಂದಂತಾಗಿತ್ತು. ಕಾಂಗೆಸಿಗರಿಗೆ 
ಜಾತಿಯ ಹೆಸರಿನಲ್ಲಿ ರಾಜಕೀಯ ಮಾಡಿದರೆ ಕೆಜಿಎಫ್‌ನಲ್ಲಿ ತಲೆ ಎತ್ತಲು ಸಾಧ್ಯವಿಲ್ಲ 
ಎನ್ನುವುದು ಚೆನ್ನಾಗಿಯೇ ಅರ್ಥವಾಗಿತ್ತು. ರೆಡ್ಡಿ ಸತ್ತವರ ಬಗ್ಗೆ ಆಸಕ್ತಿ ತೋರಿಸುತ್ತ 
ಚಾಂಪಿಯನ್‌ ಗಣಿ ಕಾಲೋನಿಗೆ ಭೇಟಿ ಮಾಡಿ ಹಿಂಸೆಗೆ ಕಾರಣರಾದ ಆದಿಮೂಲಂ, 


೧೭೦ / ಸುವರ್ಣ ಕಥನ 


ಜಗನ್ನಾಥನ್‌, ಮೇಲ್ವಿಚಾರಕರನ್ನು ಆ೦ಟನಿ ಇನ್ನಿತರರನ್ನು ಕೆಲಸದಿಂದ ತೆಗೆದು 
ಹಾಕುವಂತೆ ಕೋರಿಕೆ "ಇಟ್ಟರು. ಜೊತೆಗೆ “ಆದಿದ್ರಾವಿಡರು ರೌಡಿಗಳು ಮತ್ತು ಪೋಕರಿ 
ಗಳು, ಪೊಲೀಸರು ಇವರಿಗೆ ಸಹಾಯ ಮಾಡುತ್ತಿದ್ದಾರೆ" ಎಂದು ದೂರಿದರು. 

ಮಾರ್ಚ್‌ ೧೯೪೨ರಲ್ಲಿ ಪ್ರಾರಂಭವಾದ ಕೇಂದ್ರೀಯ ಆದಿದ್ರಾವಿಡ ಯುನೈಟೆಡ್‌ 
ಸಂಘದವರು, "ಆದಿದ್ರಾವಿಡರು ಬೇರೆ ಯಾವುದೇ ಪಕ್ಷಗಳಿಗೂ ಸೇರಬಾರದು, ಎಲ್ಲರೂ 
ತಮ್ಮ ಅಭಿವೃದ್ಧಿಗಾಗಿ ಹೋರಾಡಬೇಕು' ಎಂದು ಹೇಳಿಕೆ ನೀಡಿದರು. ಸಂಘದ 
ಧನ್‌ಪಾಲ್‌ ಅವರು "ಮುಸ್ಲಿಮರಂತೆ ಆದಿದ್ರಾವಿಡರು ಪ್ರತ್ಯೇಕ ದೇಶವನ್ನು ಪಡೆದು 
ಕೊಳ್ಳಬೇಕು' ಎಂದರು. "ಭಾರತದ ಮೊದಲ ರಾಷ್ಟಪತಿ ಜಾಗಾ ಗಾರಿ ಕೆಎಂ 
ತಮ್ಮ ಮಗಳನ್ನು ಮಹಾತ್ಮ ಗಾಂಧಿ ಮಗನಿಗೆ ಕೊಟ್ಟು ಮದುವೆ ಮಾಡಿಕೊಳ್ಳುವ 
ಡಾ ಸ್ವಾತಂತ್ಯ ಭಾರತದಲ್ಲಿ ತಮ್ಮ ಭವಿಷ್ಯವನ್ನು "ಭದ ಮಾಡಿಕೊಳ್ಳುವುದನ್ನು 
ಸೂಚಿಸುತ್ತದೆ' ಎಂದು ಆದಿಮೂಲ೦ ಲೇವಡಿ ಮಾಡಿದರು. 

ಕೆಜಿಎಫ್‌ ನಲ್ಲಿ ಹೆಚ್ಚು ಆದಿದ್ರಾವಿಡ ಕಾರ್ಮಿಕರು ಭಾರತ ತೊಲಗಿ ಚಳುವಳಿಯಲ್ಲಿ 
ಸಕ್ರಿಯವಾಗಿ ಪಾಲ್ಗೊಳ್ಳಲಿಲ್ಲ. ಆದಿದ್ರಾವಿಡ ಸಂಘವು ಈ ವಿಷಯದಲ್ಲಿ ಯಾವುದೇ 
ಒಲವು ತೋರಿಸಲಿಲ್ಲ. ಚಾಂಪಿಯನ್‌ ರೀಫ್ಸ್‌ ಗಣಿಗಳ ಕಾರ್ಮಿಕರು ಮಾತ್ರ, ರೆಡ್ಡಿ 
ಮತ್ತಿತರ ಕಾಂಗಸಿಗರನ್ನು ಬಂಧಿಸಿದ್ದರ ಬಗ್ಗೆ ವಿರೋಧ ತೋರಿಸಿದರು. ಕೆಲವು 
ಗಣಿಗಳ ಕಾರ್ಮಿಕರು ತಮಗೆ ಸರಿಯಾಗಿ ತುಟ್ಟ ಭತ್ಯ ದೊರಕುತ್ತಿಲ್ಲ ಎಂದು ಹಲುಬಿದರೆ 
ಇನ್ನೂ ಕೆಲವು ಗಣಿಗಳಲ್ಲಿ ತಮಗೆ ಯುದ್ಧ ಪರಿಹಾರ ಭತ್ಯ ದೊರಕಿಲ್ಲ ಎಂದು 
fe? ನಡೆಸುತ್ತಿದ್ದರು. ಗಣಿ ಪ್ರದೇಶವನ್ನು : ಬಿಟ್ಟರೆ ಉಳಿದ ಪ್ರದೇಶಗಳ ಕಾಂಗ್ರೆಸಿಗರು, 
ಅಂಗಡಿ ಮಾಲಿಕರು, ವ್ಯಾಪಾರಿಗಳು ಹೆಚ್ಚಾಗಿ ಮೇಲ್‌ ಜಾತಿಯವರೆ ಆಗಿದ್ದರು. 
ರಾಜ್ಯದಲ್ಲಿಯೇ ಹೆಚ್ಚು ಹಾ ಕೆಜಿಎಫ್‌ ್‌ನಲ್ಲಿದ್ದರೂ ಸ್ವಾತಂತ್ರ್ಯ ಹೋರಾಟದಲ್ಲಿ 
ಸವನೆ ೧೫ ಕಾರ್ಮಿಕರನ್ನು ಬಂಧಿಸಲಾಗಿತ್ತು. ಅದೇ ಬೆಂಗಳೂರಿನಲ್ಲಿ ೭೮ 
ಕಾರ್ಮಿಕರನ್ನು ಭದ್ರಾವತಿಯಲ್ಲಿ ೨೭ ಕಾರ್ಮಿಕರನ್ನು ಬಂಧಿಸಿ ಜೈಲಿಗೆ ಕಳುಹಿಸ ಸಲಾಗಿತ್ತು 
ಜುಲೈ ೧೯೪೨ರಲ್ಲಿ ಕಾರ್ಮಿಕರನ್ನು ಆದಿದ್ರಾವಿಡ ಸಂಘಕ್ಕೆ ಯಾ ಸದಸ ರನ್ನಾಗಿ 
ಮಾಡಿಕೊಳ್ಳಲು ಪ್ರಯತ್ನಿಸಿದಾಗ. ಕಾಂಗ್ರೆಸ್‌ ಬೆಂಬಲಿಗರು J. ಹೊಡೆದು 
ಗಾಯಗೊಳಿಸಿದ್ದರು. ಇದರಿಂದ ಕಾಂಗೆಸಿಗರು ತಮ್ಮ ಕಡೆಗೆ ಸೆಳೆದುಕೊಳ್ಳುವಲ್ಲಿ 
ಕೆಲವೊಮ್ಮೆ ಸಫಲರಾಗುತ್ತಿದ್ದರು. ಅದೇ ತಿಂಗಳು ಕಮ್ಯೂನಿಸ್ಟ್‌ ನ್‌ ಪಕ್ಷದ ಮೇಲೆ ವಿಧಿಸಿದ್ದ 
ನರ್ಬಂಧನೆಯನ್ನು ಹಿಂತೆಗೆದುಕೊಳ್ಳಲಾಯಿತು. 

ಜಾತಿ, ವರ್ಗ ಮತ್ತು ಕಮ್ಲೂ ನಿಸ್ಟರು: ಕಮ್ಮೂ ನಿಸ್ಟ್‌ ಪಕ್ಷವು ಪಿ.ಶ್ರೀನಿವಾಸನ್‌ ಅವರನ್ನು 
ಕೆಜಿಎಫ್‌ ಕಾರ್ಮಿಕರನ್ನು ಸಂಘಟನೆ ದಾ ಕಳುಹಿಸಿದಾಗ ಮೈಸೂರು ಗಣಿ 
ಕಾರ್ಮಿಕರು ಶರ್ಮ ಅವರನ್ನು ಮತ್ತೊಮ್ಮೆ ಹೊರಕ್ಕೆ ಕಳುಹಿಸಿದರು. ಬಾ 
ಕಮ್ಯೂನಿಸ್ಟ್‌ ಆಗಿ ಪರಿವರ್ತನೆ ಆಗುವುದಕ್ಕೆ ಮುಂಚೆ ಪಕ್ಕಾ ಗಾ೦ಧವಾದಿಯಾಗಿದ್ದರು. 


ಸಾಮಾಜಿಕ ಸಂಘರ್ಷ: ಜಾತಿ, ವರ್ಗ.. /೧೭೧ 


ಇವರು ಕಾರ್ಮಿಕರ ಜೊತೆಗೆ ಒಳ್ಳೆ ಸಂಬ೦ಧ ಬೆಳೆಸಿ ಅವರ ಅಭಿವ ೈದ್ಧಿಗಾಗಿ ಶ್ರಮ 
ಪಟ್ಟಿದ್ದರು. ಕಾಂಗೆಸ್‌ ಪಕ್ಷವನ್ನು 'ನಿಷೇಧಿಸಿದ್ದರಿಂದ ಕಮ್ಯೂನಿಸ್ಟ್‌ ಪಕ್ಷಕ್ಕೆ ಒಳ್ಳೆಯ 
ಅವಕಾಶ ಒದಗಿಬಂದಿತ್ತು. SE ೧ ೪೩ರ ಹೊತ್ತಿಗೆ ಕಾ ಎಲ್ಲಾ 
ಬೇಡಿಕೆಗಳ ನ್ನು ಈಡೇರಿಸಬೇಕಾದರೆ ಒಂದು ದೊಡ್ಡ ಮುಷ್ಕರ ನಡೆಯಶೇಬೇಕು' 
ಎನ್ನುವ ನಿರ್ಧಾರಕ್ಕೆ ಬ೦ದಿದ್ದರು. ೧೯೩೦ ಮತ್ತು ೧೯೪೦ರಲ್ಲಿ ಮುಷ್ಕರ ನಡೆದಿದ್ದರೂ 
ಸಿಕ ಅನೇಕ ಕಾನೂನುಗಳ ಮೂಲಕ ಕಾರ್ಮಿಕರ ಬೇಡಿಕೆಗಳನ್ನು 
ಒಂದಲ್ಲಾ ಒಂದು ರೀತಿಯಲ್ಲಿ ಮೊಟಕುಗೊಳಿಸಿದ್ದವು. 

ಕಾರ್ಮಿಕರ ಮಧ್ಯೆ ಒಗ್ಗಟ್ಟು ಸ್ಥ ಸೃಷ್ಟಿಸಿ ಕಮ್ಯೂನಿಸ್ಟರು ಸರಿಯಾದ ಯೋಜನೆಗಳನ್ನು 
ಹಾಕಿಕೊಳ್ಳಬೇಕಾಗಿತ್ತು ೧೯೪೫ರಲ್ಲಿ ದೀರ್ಫಕಾಲದ 'ಯುದ್ಧಭತ್ಯ ಮತ್ತುಸೆ ಸೇವಾಗ್ಯಾಚ್ಕುಟ 
ಬೇಡಿಕೆ ಮೂಲಕ ಮುಷ್ಕರ ಹೂಡಲು ಯೋಜನೆ ಮಾಡಲಾಯಿತು. ಇದರ ಜೊತೆಗೆ 
ತುಟ್ಟಿಭತ್ಯವು ಸೇರಿಕೊಂಡಿತ್ತು ಕಾರ್ಮಿಕ ಸಂಘಟನೆಗಳು ತಿಂಗಳಿಗೆ ೮ ರೂ. ೮ 
ಆಣೆ ಕೇಳಿದರೆ, ಕಂಪನಿಗಳು ೨ ರೂ. ಕೊಡುವುದಾಗಿ ಹೇಳಿದವು. ಅದೇ ಕಾಲಕ್ಕೆ 
ಭಾರತದ ಇತರ ಭಾಗಗಳಲ್ಲಿ ಮುಖ್ಯವಾಗಿ ಬಿಹಾರ್‌ ಮತ್ತು ಒರಿಸ್ಸಾ ರಾಜ್ಯಗಳಲ್ಲಿ 
ಕಬ್ಬಿಣ, ಕಲ್ಲಿದ್ದಿಲು ಗಣಿಗಳು ಪ್ರಾರಂಭವಾಗಿ ಕೆಜಿಎಫ್‌ ನಿಂದ. ೫೦೦೦ ಕಾರ್ಮಿಕರು 
ವಲಸೆ ಹೋಗಿ ಬ೦ದಿದ್ದರು. ವಲಸೆ ಹೋಗಿ ಬಂದಿದ್ದ ಕಾರ್ಮಿಕರು ಹೆಚ್ಚು ಸಂಬಳ 
ಪಡೆಯುತ್ತಿದ್ದ ಕಾರಣ ಈಗ ಹೆಚ್ಚು ಸಂಬಳ ಕೊಡುವಂತೆ ಒತ್ತಾಯಿಸತೊಡಗಿದರು. 
ಜೊತೆಗೆ ೧೯೪೩-೧೯೪೪ರಲ್ಲಿ ಕಾರ್ಮಿಕರು ಹೆಚ್ಚು ತುಟ್ಟಿಭತ್ಯ ಕೇಳಿದ್ದನ್ನು ಕಂಪನಿ 
ನಿರಾಕರಿಸಿತ್ತು. ಮೇ ೨೧ರಂದು ೧೮೦೦೦ ಕಾರ್ಮಿಕರು ಕೆಲಸಕ್ಕೆ ಹೋಗದೆ ಮುಷ್ಕರ 
ಹೂಡಿದರು. 

ಗೋವಿಂದನ್‌ ಮತ್ತು ಅರಕ್ಕಲ್‌ ಮುಷ್ಕರದ ಮುಂಚೂಣಿಯಲ್ಲಿದ್ದರು. ಕಾಂಗ್ರೆಸಿನ 
ರೆಡ್ಡಿ, ರತ್ನ ಸಭಾಪತಿ ಮತ್ತು ಜಯಮುತ್ತು ಮುಷ್ಕರ ಹಿಂದಕ್ಕೆ ತೆಗೆದುಕೊಳ್ಳುವಂತೆ 
ಕಾರ್ಮಿಕರ ಮನ ಒಲಿಸಲು ಪ್ರಯತ್ನಿಸಿದರು. ಕಂಪನಿಗಳು, ಕಾರ್ಮಿಕರ ಮುಷ್ಕರ 
ನ್ಯಾಯಬದ್ಧವಲ್ಲ ಎ೦ದರೆ ಸರಕಾರ ಎಲ್ಲಾ ಬೇಡಿಕೆಗಳನ್ನು ನ್ಯಾಯಾಲಯದ ಮೂಲಕ 
ಪರಿಶೀಲಿಸುವುದಾಗಿ ಹೇಳಿಕೆ ಕೊಟ್ಟಿತು. ಆದರೆ ಕಾರ್ಮಿಕರು ಮುಷ್ಕರ ಬಿಡಲಿಲ್ಲ. 
೧೯೪೫ ಜೂನ್‌ ೨೨ರಂದು ೧೫೦೦೦ ಕಾರ್ಮಿಕರು ಕೆಲಸಕ್ಕೆ ಹಿಂತಿರುಗಿದರೆ 
ನಂದಿದುರ್ಗದ ಕಾರ್ಮಿಕರು ಮಾತ್ರ ಅರಕ್ಕಲ್‌ ಮಾತು ಕೇಳಿ ಮುಷ್ಕರ ಬಿಡಲಿಲ್ಲ. 
೧೯೪೫ ಜುಲೈ ೧೧ರಂದು ಅರಕ್ಕಲ್‌ರನ್ನು ರಾಜ್ಯದಿಂದ ಗಡಿಪಾರು ಮಾಡಿದಾಗ 
ಉಳಿದ ಕಾರ್ಮಿಕರು ಬೇರೆ ದಾರಿ ಇಲ್ಲದೆ ಕೆಲಸಕ್ಕೆ ಹಿಂತಿರುಗಿದರು. ೧೯೪೫ನೇ 
ವರ್ಷದ ಕೊನೆಯಲ್ಲಿ ನ್ಯಾಯಾಲಯದ ಮೂಲಕ ಕಾರ್ಮಿಕರಿಗೆ ನ್ಯಾಯ ದೊರಕದೇ 
ಹೋದಾಗ ಮತ್ತೆ ಮುಷ್ಕರ ಹೂಡಲು ಮನವಿ ಪತ್ರ ಕೊಡಲಾಯಿತು. ಈ ಸಲ 
ಕಾರ್ಮಿಕ ಸಂಘಟನೆಗಳು ಒಟ್ಟುಗೂಡಿ ತಮ್ಮ ೨೬ ಬೇಡಿಕೆಗಳನ್ನು ಪಟ್ಟಿಮಾಡಿ 


೧೭೨ / ಸುವರ್ಣ ಕಥನ 


ಸಲ್ಲಿಸಿದವು. ಇವುಗಳಲ್ಲಿ ಮುಖ್ಯವಾಗಿ ಕಾರ್ಮಿಕರ ಗುತ್ತಿಗೆ ಪದ್ಧತಿಯನ್ನು ತೆಗೆದು 
ಹಾಕುವುದು ಸೇರಿತ್ತು. 

ಕೆಜಿಎಫ್‌ ಚರಿತ್ರೆಯಲ್ಲಿ ಅತ್ಯಂತ ಹೆಚ್ಚು ೭೮ ದಿನಗಳು ಕಾಲ ನಡೆದ ಮುಷ್ಕರ 
ಇದಾಗಿತ್ತು. ಮುಷ್ಕರಕ್ಕೆ ಕಾಂಗೆಸ್‌ ಮತ್ತು ಕಮ್ಯೂನಿಸ್ಟ್‌ ಎರಡೂ ಪಕ್ಷಗಳು ಬೆಂಬಲ 
ನೀಡಿದ್ದವು. ಮುಷ್ಕರಗಳನ್ನು ಯಾವಾಗಲೂ ಒಪ್ಪಿಕೊಳ್ಳದ ರೆಡ್ಡಿ ಈ ಸಲ ಮುಷ್ಕರಕ್ಕೆ 
ಪೂರ್ಣವಾಗಿ ಬೆಂಬಲ ವ್ಯಕ್ತಪಡಿಸಿದರು. ಕೆಜಿಎಫ್‌ ಕಾರ್ಮಿಕರಿಗೆ ನಾಡಿನಾದ್ಯಂತ 
ಕಾರ್ಮಿಕರು ಮತ್ತು ಸಾರ್ವಜನಿಕರಿಂದಲೂ ಉತ್ತೇಜನ ಸಿಕ್ಕಿತ್ತು. ಬೆ೦ಗಳೂರು ಮತ್ತು 
ಮದ್ರಾಸ್‌ನಿ೦ದ ಕಮ್ಯೂನಿಷ್ಟ್‌ ಪಕ್ಷದ ಕಾರ್ಮಿಕ ನಾಯಕರು ಬ೦ದು ಹೋಗುತ್ತಿದ್ದರು. 
ಕೆ.ಟಿ.ಭಾಷ್ಕಂ ಮುಷ್ಕರಕ್ಕಾಗಿ ಹಣ ಸಂಗಹಿಸತೊಡಗಿದರು. ಭದ್ರಾವತಿಯಲ್ಲೂ ಹಣ 
ಸಂಗ್ರಹವಾಗಿತ್ತು. ವಾಸನ್‌ ಮತ್ತು ಗೋವಿಂದನ್‌ ಕೆಜಿಎಫ್‌ನಲ್ಲಿ ನಿಧಿ ಸಂಗಹಿಸಿದ್ದರು. 
ಕಂಪನಿ ೭ ಲಕ್ಷ ಹಣವನ್ನು ಬಿಡುಗಡೆ ಮಾಡಿಬಾಗ ೧೯೪೬ ಮಾರ್ಚ್‌ ೨೨ರಂದು 
ಮುಷ್ಕರವನ್ನು ಹಿಂತೆಗೆದುಕೊಳ್ಳಲಾಯಿತು. ಕಡಿಮೆ ಚಿನ್ನದ ಅದಿರಿನಿಂದ ನಷ್ಟ 
ಅನುಭವಿಸುತ್ತಿರುವುದಾಗಿ ಹೇಳಿಕೊಂಡ ಕಂಪನಿ ೮ ಲಕ್ಷ ರೂ. ವಿನಾಯತಿಯನ್ನು 
ಮೈಸೂರು ಸರಕಾರದಿಂದ ಪಡೆದಿತ್ತು. ಎಲ್ಲಾ ಕಾರ್ಮಿಕರಿಗೂ ಕನಿಷ್ಠ ಮತ್ತು ಗರಿಷ್ಠ 
ಸಂಬಳದ ಜೊತೆಗೆ ಅನೇಕ ರೀತಿಯ ಸವಲತ್ತುಗಳನ್ನು ನೀಡಲಾಯಿತು. ಸಂಬಳ 
ಹೆಚ್ಚುವರಿ, ಕಾರ್ಮಿಕರ ನಿಧಿ, ಕ್ರಮವಾಗಿ ಪದೋನ್ನತಿ, ಸೇವಾಗ್ರ್ಯಾಚ್ಕುಟಿ, ಹೆಚ್ಚು 
ಸಮಯ (ಒ.ಟಿ) ಕೆಲಸದ ಸಂಬಳ, ರಜಾ ಸವಲತ್ತುಗಳನ್ನು ನೀಡಲಾಗಿತ್ತು. ಅತ್ಯಂತ 
ಕಡಿಮೆ ಸಂಬಳದ ಹೆಚ್ಚಳವೆಂದರೆ ೧೩ ಆಣೆಯಾಗಿತ್ತು. 

೧೯೪೬, ನವೆಂಬರ್‌ ೩ರಂದು ಕಮ್ಯೂನಿಸ್ಟ್‌ರನ್ನು ಕೆರಳಿಸುವ ಒಂದು ಭಾಷಣದಿಂದ 
ಪರಿಶಿಷ್ಟರು ಕಮ್ಯೂನಿಸ್ಟ್‌ ನಾಯಕರ ಮನೆಗಳಿಗೆ ನುಗ್ಗಿ ದಾಳಿ ಮಾಡಿದರು. ಎರಡು 
ಗುಂಪುಗಳು ಕಾಲೋನಿಗಳ ಮೈದಾನಗಳಲ್ಲಿ ಹೊಡೆದಾಡತೊಡಗಿ ಪೊಲೀಸರು 
ಬಂದು ನಿಲ್ಲಿಸಿಬೇಕಾಯಿತು. ಇಲ್ಲಿಂದ ಚದುರಿದ ಕಮ್ಯೂನಿಸ್ಟ್‌ರು ಆಂಡ್ರಸನ್‌ಪೇಟೆಯ 
ಕಡೆಗೆ ತೆರಳಿ ಒಂದು ಗುಡಿಸಿಲಿಗೆ ಬೆಂಕಿ ಇಟ್ಟು ಅಂಗಡಿಗಳ ಮೇಲೆ ದಾಳಿ ಮಾಡಿದಾಗ 
ಪೊಲೀಸರು ಗುಂಡು ಹಾರಿಸಿದ ಕಾರಣ ಅನೇಕರು ಗಾಯಗೊಂಡು ಒಬ್ಬ ಸತ್ತುಹೋದ. 
ಮರುದಿನ ಚಾಂಪಿಯನ್‌ ಗಣಿ ಕಾರ್ಮಿಕರು ಮುಷ್ಕರ ಹೂಡಿ ಮೈಸೂರು ಗಣಿ 
ಕಾರ್ಮಿಕರನ್ನು ಸೇರಿಕೊಳ್ಳುವಂತೆ ಆಹ್ವಾನಿಸಿ ೪೦೦೦ ಜನ ಒಟ್ಟುಗೂಡಿದರು. 
ಕಮ್ಯೂನಿಸ್ಟ್‌ರು ಮತ್ತು ಪೊಲೀಸರ ನಡುವೆ ದೊಡ್ಡ ಘರ್ಷಣೆಯಾಗಿ ಗುಂಡು 
ಹಾರಿಸಿದಾಗ ೫ ಜನ ಕಾರ್ಮಿಕರು ಪ್ರಾಣ ಕಳೆದುಕೊಂಡರು. 

ಇದಕ್ಕೆಲ್ಲ ಪರಿಶಿಷ್ಟ ಜಾತಿಯ ಫೆಡರೇಶನ್‌ ಕಾರಣವಾಗಿದ್ದು, ಯುರೋಪ್‌ 
ಅಧಿಕಾರಿಗಳ ಕುಮ್ಮಕ್ಕು ಇದೆ ಮತ್ತು ಸರಕಾರವೇ ಹೊಣೆಯಾಗಿದೆ ಎಂದು ಏಐಟಿಯುಸಿ 
ಆಪಾದಿಸಿತು. ಕಮ್ಯೂನಿಸ್ಟ್‌ ಪಕ್ಷ ಜಾತಿಯ ಪ್ರಶ್ನೆ ಇಷ್ಟೊಂದು ತೀವ್ರವಾಗಿ ಬೆಂಬಿಡುತ್ತದೆ 


ಎಂದುಕೊಂಡಿರಲಿಲ್ಲ. ಆಗ ಕಣ್ಣು ತೆರೆದುಕೊಂಡ ಕಮ್ಯೂನಿಸ್ಟ್‌ರು "ಸಾರ್ವಜನಿಕ 
ಸ್ಥಳಗಳು ಅಥವಾ ಇನ್ನಾವುದೇ ವಿಷಯದಲ್ಲೂ ಎಲ್ಲೂ ಅಸ ಶೃತೆಯನ್ನು ಆಚರಿಸ 
“ef ಜಾತಿಗಳು ನಮಗೆ ಮುಖ್ಯವಲ್ಲ ಕಾರ್ಮಿಕರ ವರ್ಗ ಜ್‌ ಮುಖ್ಯ' 
ಎಂದು ಘೋಷಿಸಿದರು. ರಾಜ್ಯ ಸರಕಾರ ಕಾರ್ಮಿಕರ ನಡುವೆ ವೈಷಮ್ಯಗಳನ್ನು 
ಸೃಷ್ಟಿಸಲು ಕಂಪನಿ ಪ್ರಯತ್ನಿಸಿದರೆ, ಕಮ್ಯೂನಿಷ್ಟ್‌ರು ಮತ್ತು ಕಾಂಗ್ರೆಸಿಗರು ಪರಿಶಿಷ್ಟರ 
ಸ್ವಾತಂತ್ರ್ಯ ವಿರೋಧ ನೋಡಿ ದಂಗಾಗಿಹೋಗಿದ್ದರು. ಇದರ ಜೊತೆಗೆ ಹಿಂದೂ- 
ಮುಸ್ಲಿಮರ ಮಧ್ಯೆಯೂ ವೈಷಮ್ಯದ ಬೀಜಗಳನ್ನು ಬಿತ್ತಲು ಕೆಲವರು ಪ್ರಯತ್ನಿಸಿದರು. 
ಸರಕಾರ ಈ ನಡುವೆ ಎಲ್ಲಾ ರೀತಿಯ ಸಭೆಗಳನ್ನು ನಿಷೇಧಿಸಿತ್ತು 

ಆದರೂ ಪರಿಶಿಷ್ಟರು ಅಲ್ಲಲ್ಲಿ ಸಭೆಗಳನ್ನು ನಡೆಸಿ ಅವಾಚ್ಯ ಶಬ್ದಗಳಲ್ಲಿ ನಿಂದಿಸು 
ತ್ತಿದ್ದರು. ೧೯೪೬ ಆಗಸ್ಟ್‌ ೪ರ೦ದು ಜೀಸಸ್‌ ಕ್ರೈಸ್ತ್‌ ಮತ್ತು ತೆ ೈಷ್ಣನ ಚಿತ್ರಗಳನ್ನು 
ಹರಿದು ಕಾಲುವೆಗೆ ಎಸೆಯಲಾಯಿತು. ರಾಷ್ಟ್ರ ಜುಂ ಸಾರ್ವಜನಿಕವಾಗಿ ನೆಲಕ್ಕೆ 
y ಹಾಕಿ ತುಳಿಯಲಾಯಿತು. ಮಹಾತ್ಮಗಾಂಧಿ, ಸುಭಾಷ್‌ ಚಂದ್ರ ಬೋಸ್‌ ಮತ್ತು 
: ನೆಹರೂ ಅವರ ಪಟಗಳನ್ನು ಒಡೆದು ಚೂರು ಚೂರು ಮಾಡಲಾಯಿತು. ಈ 
. ಕಾರಣದಿಂದ ಕಾಂಗೆಸಿಗರಂತೆ ಕಮ್ಯೂನಿಸ್ಟ್‌ರೂ ಕೂಡ ಆದಿದ್ರಾವಿಡರ ಮೇಲೆ ಹತ್ತಾರು 
ವರುಷಗಳ ಕಾಲ ಮುನಿಸಿಕೊಂಡಿದ್ದರು. 

ಕಾರ್ಮಿಕರು ಮತ್ತು ರಾಜಕೀಯ: ೧೯೫೬ರಲ್ಲಿ ರಿಪಬ್ಲಿಕನ್‌ ಪಾರ್ಟಿ ಆಫ್‌ ಇಂಡಿಯಾ 
ಪಕ್ಷದ ಕಾರ್ಯದರ್ಶಿಯಾಗಿ ನೇಮಕಗೊಂಡ ಸಿ.ಎಂ.ಆರ್ಮುಗಂ ಮೈಸೂರು ರಾಜ್ಯದ 
ವಿಧಾನ ಸಭೆಗೆ ಪರಿಶಿಷ್ಟರ ಮೀಸಲು ಕ್ಷೇತ್ರ ಕೆಜಿಎಫ್‌ನಿಂದ ಎರಡನೇ ವಿಧಾನ ಸಭೆ 
ಪ್ರವೇಶಿಸಿದ್ದರು. ೧೯೬೨ರಲ್ಲಿ ನಡೆದ ಮೂರನೇ ವಿಧಾನ ಸಭೆ ಚುನಾವಣೆಯಲ್ಲಿ 
ಕಮ್ಯೂನಿಸ್ಟ್‌ ಪಕ್ಷದ ಅಭ್ಯರ್ಥಿ ಎಸ್‌ ರಾಜಗೋಪಾಲ್‌ ಅವರು ಆರ್ಮುಗಂ ವಿರುದ್ಧ 
ಕೇವಲ ೧೨೮ ಮತಗಳಿಂದ ಗೆದ್ದು ವಿಧಾನ ಸಭೆ ಪ್ರವೇಶಿಸಿದರು. ೧೯೬೭ರಲ್ಲಿ 
ನಡೆದ ನಾಲ್ಕನೇ ವಿಧಾನ ಸಭೆಯ ಚುನಾವಣೆಯಲ್ಲಿ ಕೂಡ ಆರ್ಮುಗಂ ಸೋತು 
ಕಮ್ಯೂನಿಸ್ಟ್‌ನ ಎಸ್‌ ರಾಜಗೋಪಾಲ್‌ ಅವರು ಮತ್ತೆ ಗೆದ್ದು ಬಂದಿದ್ದರು. ಆಗಲೂ 
ಚಾ ಅವರು ಕೇವಲ ೪೭೬೩ ಮತಗಳಿಂದ ಸೋತಿದ್ದರು. 

೧೯೭೨ರ ಐದನೇ ವಿಧಾನ ಸಭೆ ಚುನಾವಣೆಯಲ್ಲಿ ಆರ್ಮುಗಂ ಅವರು ತಮ್ಮ 
ನಿಕಟ ಕಾಂಗ್ರೆಸ್‌ ಪ್ರತಿಸ್ಪರ್ಧಿ ಏ.ಕೆ.ಸೆಲ್ವರಾಜ್‌ ಅವರನ್ನು ೧೭೬೦ ಮತಗಳಿಂದ 
ಸೋಲಿಸಿ ಎರಡನೇ ಬಾರಿಗೆ ವಿಧಾನ ಸಭೆಯನ್ನು ಪ್ರವೇಶಿಸಿದರು. ಆದರೆ ಅವರ 
ವಿರುದ್ದ ತಕರಾರು ತೆಗೆದ ಅರ್ಜಿಯನ್ನು ಪುರಸ್ಕರಿಸಿದ ರಾಜ್ಯ ಹೈಕೋರ್ಟ್‌ ಆರ್ಮುಗಂ 
ಜ್‌ ವಿಧಾನಸಭಾ ಸದಸ್ಯತ್ವವನ್ನು ಅಸಿಂಧುಗೊಳಿಸುವ ಕನು ನೀಡಿತು. 
ಆ ಸದನದ ಪೂರ್ಣ ಹಜ್‌ ಮತ್ತೆ ಕೆಜಿಎಫ್‌ ಪ್ರದೇಶದಲ್ಲಿ ಚುನಾವಣೆ 


೧೭೪ / ಸುವರ್ಣ ಕಥನ 


ನಡೆಯಲಿಲ್ಲ. ೧೯೭೮ರಲ್ಲಿ ರಾಷ್ಟ್ರಪತಿ ಆಡಳಿತ ತ೦ದು ನ೦ತರ ಮತ್ತೊಮ್ಮೆ ಚುನಾವಣೆ 
ನಡೆಯಿತು. ಆರನೇ ವಿಧಾನ ಸಭೆಗೆ ನಡೆದ ಈ ಚುನಾವಣೆಯಲ್ಲಿ ಆರ್ಮುಗಂ 
ಅವರು ತಮ್ಮ ಪ್ರತಿಸ್ಪರ್ಧಿ ಎನ್‌. ರಾಜಗೋಪಾಲ್‌ ಅವರನ್ನು ೮೧೩೬ ಮತಗಳಿಂದ 
ಸೋಲಿಸಿ ಚುನಾಯಿತರಾಗಿದ್ದರು. 

೧೯೮೩ರಲ್ಲಿ ನಡೆದ ಎಳನೇ ವಿಧಾನಸಭೆ ಚುನಾವಣೆಯಲ್ಲಿ ಅಣ್ಣಾ ಡಿಎಂಕೆ 
ಪಕ್ಷದ ಭಕ್ತವತ್ಸಲಂ ಅವರು ಜನತಾಪಕ್ಷ, ರಿಪಬ್ಲಿಕನ್‌ ಪಕ್ಷ ಮತ್ತು ಕಾಂಗೆಸ್‌ ಪಕ್ಷಗಳನ್ನು 
ಸೋಲಿಸಿದ ಕಾರಣ ಮೊದಲ ಬಾರಿಗೆ ತಮಿಳುನಾಡಿನ ರಾಜಕೀಯ ಕರ್ನಾಟಕದ 
ಒಳಕ್ಕೆ ಪ್ರವೇಶಿಸಿತ್ತು. ಈ ಚುನಾವಣೆ ನಡೆಯುವುದಕ್ಕಿಂತ ಎರಡು ದಿನಗಳು ಮುಂಚೆ 
ಅಂದಿನ ತಮಿಳುನಾಡು ಮುಖ್ಯಮಂತ್ರಿ ಮತ್ತು ಪ್ರಖ್ಯಾತ ತಮಿಳು ಸಿನಿಮಾ ನಟ 
ಎಂ.ಜಿ.ರಾಮಚಂದ್ರನ್‌ ಅವರನ್ನು ಭಕ್ತವತ್ಸಲಂ ಚುನಾವಣಾ ಪ್ರಚಾರಕ್ಕೆ ಕೆಜಿಎಫ್‌ಗೆ 
ಕರೆದು ತರುವಲ್ಲಿ ಯಶಸ್ವಿಯಾಗಿದ್ದರು. ಅಲ್ಲಿಗೆ ಕೆಜಿಎಫ್‌ ಜನರು ಇನ್ನೊಂದು ಆಪತ್ತನ್ನು 
ತಂದು ನೇರವಾಗಿ ತಮ್ಮ ಎದೆಯ ಮೇಲೆಯೇ ಇಟ್ಟುಕೊಂಡಬಿಟ್ಟರು. ೧೯೮೮ರಲ್ಲಿ 
ಕಮ್ಯೂನಿಸ್ಟ್‌ ಪಕ್ಷದ ಟಿ.ಎಸ್‌.ಮಣಿ, ೧೯೯೩ ಮತ್ತು ೧೯೯೮ರಲ್ಲಿ ಎಂ.ಭಕ್ತವತ್ಸಲಂ 
ಮತ್ತು ೨೦೦೩ರಲ್ಲಿ ಎಸ್‌.ರಾಜೆಂದನ್‌ ಗೆದ್ದಿದ್ದರು. ಅನಂತರ ಬಿಜೆಪಿ ಕೂಡ ಕೆಜಿಎಫ್‌ನಲ್ಲಿ 
ಮೊದಲ ಬಾರಿಗೆ ತಲೆ ಎತ್ತಿ ಸಂಪಂಗಿ ಆಯ್ಕೆಯಾದರು. ಇತ್ತೀಚಿಗೆ ಕೆ.ಎಚ್‌. 
ಮುರಿಯಪ್ಪನ ಮಗಳಾದ ರೂಪಾ ಶಶಿಧರ್‌ ಕಾಂಗೆಸ್‌ ಮೂಲಕ ಶಾಸಕರಾದರು. 

ಎಲ್ಲಾ ರಾಜಕಾರಣಿಗಳು ಕಾಲಕಾಲಕ್ಕೆ ಕಾರ್ಮಿಕರಿಗೆ ಬಣ್ಣ ಬಣ್ಣದ ಮಾತುಗಳನ್ನು 
ಹೇಳಿ ಅವರನ್ನು ಸುಲಿದು ತಿಂದಿದ್ದೆ ಹೆಚ್ಚು ಆಡಳಿತದ ಜೊತೆಗೆ ಸೇರಿಕೊಂಡ 
ನಾಯಕರು ಬಜ ಹೊರಗೊಂದು ಮಾತುಗಳನ್ನು ಹೇಳಿ ಅತ್ತ ಕಾರ್ಮಿಕರನ್ನು 
ವಂಚಿಸಿ ಇತ್ತ ಆಡಳಿತದಿಂದಲೂ ಹಣವನ್ನು ದೋಚುತ್ತಿದ್ದರು. ತಿಂಗಳು Re 
ಕಾರ್ಮಿಕರ ಸಂಬಳದಲ್ಲಿ ಕಾರ್ಮಿಕ ಕ್ಷೇಮಾಭಿವೃದ್ಧಿ ನಿಧಿ, ಯುನಿಯನ್‌ ಫಂಡ್‌ 
ಇತ್ಯಾದಿ ಎಂದು ಹಣವನ್ನು ಮುರಿದುಕೊಳ್ಳಲಾಗುತ್ತಿತ್ತು. ಸಾವಿರಾರು ಕಾರ್ಮಿಕರಿದ್ದುದ 
ರಿಂದ ಹೇರಳ ಹಣ ಸಂಗ್ರಹವಾಗುತ್ತಿತ್ತು. ಇದಲ್ಲದೆ. ಬೋನಸ್‌ ಬಂದಾಗ, ಹಬ್ಬಗಳಿಗೆ 
ಅಡ್‌ವಾನ್ಸ್‌ ಸಿಕ್ಕಿದಾಗ ಇನ್ನಿತರ ಸಮಯಗಳಲ್ಲೂ ಬಡ ಕಾರ್ಮಿಕರಿಂದ ಹಣವನ್ನು 
ಸಂಗ್ರಹಿಸ ಲಾಗುತ್ತತ್ತು. ಎಲ್ಲಾ ಕಾರ್ಮಿಕರು ಹಣವನ್ನು ಕಟ್ಟುನಿಟ್ಟಾಗಿ ಕೊಡಲೇಬೇಕಾಗಿತ್ತ. 
ಕಾರ್ಮಿಕರ ಮುಖಂಡತ್ವ ವಹಿಸಲು ದೊಡ್ಡ ಪ್ರಮಾಣದಲ್ಲಿ ಚುನಾವಣೆಗಳು ನಡೆಯು 
ತ್ತಿದ್ದವು. ಮೊದಲಿಗೆ ಒಂದೋ ಎರಡೋ. ಇದ್ದ ಯುನಿಯನ್‌ಗಳು ಕವಲೊಡೆದು 
ಹತ್ತಾರು ಯುನಿಯನ್‌ಗಳು ಹುಟ್ಟಿಕೊಂಡವು. ಚುನಾವಣೆಯ ಹಿಂದಿನ ದಿನ ರಾತ್ರೋ 
ರಾತ್ರಿ ಹೆಂಡ, ಹಣ ಕಾಲೋನಿಗಳಲ್ಲಿ ಹೊಳೆಯಾಗಿ ಹರಿಯುತ್ತಿತ್ತು. ಈ ಸಮಯ 
ದಲ್ಲಿ ಭಾರಿ ಪ್ರಮಾಣದಲ್ಲಿ ಹೊಡೆದಾಟಗಳು, ಕೆಲವೊಮ್ಮೆ ಕೊಲೆಗಳು ನಡೆಯುತ್ತಿದ್ದವು. 


ಸಾಮಾಜಿಕ ಸಂಘರ್ಷ: ಜಾತಿ, ವರ್ಗ. /೧೭೫ 


ಸಿ.ಎ೦ಂ.ಆರ್ಮುಗಂ೦ ಅವರು ಸ್ಥಾಪಿಸಿದ ಡಾ.ಬಿ.ಆರ್‌. ಅಂಬೇಡ್ಕರ್‌ ಶಾಲೆಗಳ 
ಸಮೂಹ ಹುಟ್ಟಲು ಕಾರ್ಮಿಕರೇ ಕಾರಣರಾಗಿದ್ದರು. ಬೆಂಗಳೂರಿನಲ್ಲಿರುವ ಅಂಬೇಡ್ಕರ್‌ 
ವೈದ್ಯಕೀಯ ಕಾಲೇಜಿನ ಮೂಲ ಸಂಸ್ಥಾಪಕರಲ್ಲಿ ಆರ್ಮುಗಂ ಒಬ್ಬರು. ದೇವನ್ನು, 
ಸೇವಗಮ್‌ ಮತ್ತು ಸುಬ್ರಮಣ್ಯಂ ಕಾರ್ಮಿಕರ ನಾಯಕರಾಗಿ ಗಣಿ ಪ್ರದೇ ಶದಲ್ಲಿ 
ಹೆಸರು ಮಾಡಿದ್ದರು. ಭಕ್ತವತ್ತಲಂ ಮತ್ತು ರಾಜೆಂದ್ರನ್‌ ಅವರು ವರ್ಧ ಮಾನಕ್ಕೆ 
ಬರುವ ಕಾಲಕ್ಕೆ ಗಣಿಗಳನ್ನು ಮಚ್ಚಲಾಗಿತ್ತು 

ಪ್ರತಿಭಟನೆ ಮತ್ತು WR ಗಣಿಗಳನ್ನು ಮುಚ್ಚುವುದಕ್ಕೆ ಮುಂಚೆ ಅನೇಕ ಸಲ 

ಪ್ರತಿಭಟನೆ, ಬ೦ದ್‌ಗಳನ್ನು ಕಾರ್ಮಿಕ ಗ ನಡೆಸಿದ್ದವು. ಇದೆಲ್ಲದರಿಂದ 
FR ನಾಲ್ಕೆ ದು ಸಸ ಮಾತ್ರ ಗಣಿಗಳು ಮುಚ್ಚುವುದನ್ನು ತಡೆಹಿಡಿಯಲು 
ಸಾಧ್ಯವಾಯಿತು. ಕೆಜಿಎಫ್‌ ನಾಗರಿಕರು ಮತ್ತು ವ್ಯಾಪಾರಿಗಳು ೨೯.೦೮.೧೯೯೩ರಂದು 
“ಕೆಜಿಎಫ್‌ ಉಳಿಸಿ” ಎಂದು ಬೃಹತ್‌ ಪ್ರತಿಭಟನೆಯನ್ನು ನಡೆಸಿದ್ದರು. ೧೦.೦೫.೧೯೯೭ 
ರಲ್ಲಿ “ಕೆಜಿಎಫ್‌ ಬ೦ದ್‌' ಮಾಡಲಾಯಿತು. ಆಗ ಕೆಜಿಎಫ್‌ನ ಎಲ್ಲಾ ಕಾರ್ಮಿಕ, 
ರಾಜಕೀಯ ಮತ್ತು ಸಾಮಾಜಿಕ ಸಂಘಟನೆಗಳು ಪಾಲ್ಗೊಂಡಿದ್ದವು. ೨೨.೦೫.೧೯೯೭ 
ರಂದು ಕಾರ್ಮಿಕರು ಟೋಕನ್‌ ಪ್ರತಿಭಟನೆ ನಡೆಸಿದ್ದರು. ೨೭.೦೮.೧೯೯೭ರಂದು 
ಎಲ್ಲಾ ರಾಜಕೀಯ ಪಕ್ಷಗಳು "ಕೆಜಿಎಫ್‌ ಉಳಿಸಿ' ಧರಣಿಯನ್ನು ಮತ್ತೊಮ್ಮೆ ನಡೆಸಿದ್ದವು. 
೨೬.೦೮.೧೯೯೭ರಂದು ಕೋಲಾರ ಜಿಲ್ಲೆಯ ಎಲ್ಲಾ ಶಾಲಾ/ಕಾಲೇಜು ವಿದ್ಯಾರ್ಥಿಗಳು 
ತರಗತಿಗಳನ್ನು ತೊರೆದು ಪ್ರತಿಭಟಿಸಿದ್ದರು. ಕರ್ನಾಟಕ ರಾಜ್ಯದ ಯುವ ಜನತಾದಳದ 
ಉಪಾಧ್ಯಕ್ಷ, ಕೆ.ರಾಜೆ೦ದ್ರನ್‌, ೩ ದಿನ ಉಪವಾಸ ಸತ್ಯಾಗ್ರಹ ನಡೆಸಿದ್ದರು. 

“ಕೆಜಿಎಫ್‌ ರಕ್ಷಣಾ ಮತ್ತು ಅಭಿವೃದ್ಧಿ ವೇದಿಕೆ' ಕೆಜಿಎಫ್‌ ಉಳಿಸಿ ಆಂದೋಲನ 
ನಡೆಸಿತ್ತು. ಇದರಲ್ಲಿ ನ್ಯಾಯವಾದಿಗಳು, ವೈದ್ಯರು ಮತ್ತು ಬುದ್ಧಿಜೀವಿಗಳು ಇದ್ದರು. 
ನಿರ್ಮಲ್‌ ಮುಖರ್ಜಿ, ವಿ.ಆರ್‌. ಕೃಷ್ಣಅಯ್ಯರ್‌, ಡಿ. ತಂಗಪ್ಪನ್‌ , ಎನ್‌.ರಾಮ್‌ ಮತ್ತಿತರ 
ವ್ಯಕ್ತಿಗಳು ಗಣಿ ಕಾರ್ಮಿಕರಿಗೆ ಪರ್ಯಾಯ ಉದ್ಯೋಗಳನ್ನು ಸೃಷ್ಟಿಸಬೇಕೆಂದು ಒತ್ತಾಯ 
ಮಾಡಿದ್ದರು. ಇಷ್ಟೆಲ್ಲಾ ಪ್ರತಿಭಟನೆ, ಧರಣಿ ಮತ್ತು ಸತಯ ಆಚರಿಸಿ ಸಮಾಜದ 
ಹಲವು ಕಡೆಗಳಿಂದ ಒತ್ತಾಯಗಳನ್ನು ತಂದರೂ ಕೆಜಿಎಫ್‌ ಕಾರ್ಮಿಕರಿಗೆ ಯಾವುದೇ 
ಆಶಾದಾಯಕ ಸೂಚನೆಗಳು ದೊರಕಲಿಲ್ಲ. ಬಹುಮಿಲಿಯ ಕಂಪನಿಗಳಿಗೆ ಚಿನ್ನದ 
ಗಣಿಗಳನ್ನು ಕೊಡಬಾರದೆಂದು ಸ್ಥಳೀಯ ಶಾಸಕ ಕೆ.ರಾಜೆಂದನ್‌ ೨೧.೧೧.೧೯೯೬ರಂದು 
ಕೆಜಿಎಫ್‌ ಬ೦ದ್‌ ಆಚರಿಸಿದ್ದರು. ಇದಕ್ಕೆ ಕೆಲವು ಕಾರ್ಮಿಕ ಸಂಘಟನೆಗಳು ಸಹಾಯ 
ಮಾಡಿದ್ದವು. ಈ ಬಂದ್‌ನ್ನು ನಡೆಸಿದ್ದು ಮುಖ್ಯವಾಗಿ ಆಸ್ಟ್ರೇಲಿಯಾದ “ಮೊಹ್‌' 
ಕಂಪನಿಗೆ ಕೆಜಿಎಫ್‌ ಹಸ್ತಾಂತರವಾಗಬಾರದು ಎನ್ನುವ ಉದ್ದೇಶದಿಂದ. ಮೊಹ್‌ 
ಕಂಪನಿ ಗಣಿಗಳನ್ನು ನಡೆಸುವ ನಿರ್ಧಾರವನ್ನು ತೆಗೆದುಕೊಂಡ ಸಮಯದಲ್ಲಿ 
ಕಾರ್ಮಿಕರು ನಡೆಸಿದ ಪ್ರತಿಭಟನೆ ನೋಡಿ ಅದು ಹಿಂದಕ್ಕೆ ಹೊರಟುಹೋಯಿತು. 
ಈ ಕಂಪನಿ ತೆರೆದ ಗಣಿಗಳನ್ನು ಮಾಡುವ ಉದ್ದೇಶವನ್ನು ಹೊಂದಿತ್ತು. 


೧೭೬ / ಸುವರ್ಣ ಕಥನ 


೨೦೦೧ರಲ್ಲಿ ಗಣಿಗಳನ್ನು ಮುಚ್ಚಿದ ಮೇಲೆ ೨೭ ಯುನಿಯನ್‌/ಕಾರ್ಮಿಕರು 
ಹೈಕೋರ್ಟ್‌ನಲ್ಲಿ ದಾವೆಗಳನ್ನು ಹೋಡಿದ್ದವು. ಇನ್ನು ಕೆಲವು ಕೇಸುಗಳು ನ್ಯಾಯಾಲಯ 
ಗಳಲಿ ವಿವಿಧ ಹಂತಗಳಲ್ಲಿ ನಡೆಯುತ್ತಿವೆ. ಕೆಜಿಎಫ್‌ನ ಪರಿಸರ ತೀರಾ ಅಧೋಗತಿಗೆ 
ಇಳಿದುಹೋಗಿದೆ. ತೆರೆದ ಗಣಿಗಳನ್ನು ಮಾಡುವುದೆಂದರೆ ಈಗಾಗಲೆ ಈ ಪ್ರದೇಶದಲ್ಲಿ 
ಸಂಭವಿಸಿರುವ ಅನಾಹುತಗಳನ್ನು ಇನ್ನಷ್ಟು ತೀವ್ರಗೊಳಿಸುವ ಕೆಲಸವೇ ಆಗುತ್ತದೆ 
ಎನ್ನುವ ಭೀತಿ ಪರಿಸರವಾದಿಗಳು ಮತ್ತಿತರರನ್ನು ಕಾಡುತ್ತಿದೆ. ಅದು ನಿಜವೂ ಕೂಡ. 
ಸಾಮಾಜಿಕ ಸಂಘರ್ಷಗಳು: ಹಿ೦ದೂಗಳು ಮತ್ತು ಆದಿದ್ರಾವಿಡರ ನಡುವೆ 
ಒಳಗೊಳಗೆ ವೈಷಮ್ಯಗಳಿದ್ದರೂ ಹಳ್ಳಿಗಳಲ್ಲಿ ತೋರಿಸಿಕೊಳ್ಳುವಂತೆ ಪ್ರತ್ಯೇಕತೆಯನ್ನು 
ಗಣಿ ಕಾಲೋನಿಗಳಲ್ಲಿ ತೋರಿಸಲಾಗುತ್ತಿರಲಿಲ್ಲ. ೧೯೦೭ರಲ್ಲಿ ಪಂಜಾಬಿಗಳು ಮತ್ತು 
ಕಾರ್ಮಿಕರ ನಡುವೆ ನೀರಿನ ಕೊಳಾಯಿಗಳ ಹತ್ತಿರ ಘರ್ಷಣೆ ನಡೆಯಿತು. ಕೆಳಜಾತಿಯ 
ತಮಿಳು ಹೆಂಗಸರು ಕೊಳಾಯಿಗಳಲ್ಲಿ ನೀರು ಹಿಡಿಯುವುದನ್ನು ಪಂಜಾಬಿಗಳು 
ವಿರೋಧಿಸಿದಾಗ ಮಹಿಳೆಯರು ಪಂಜಾಬಿಗಳನ್ನು ಬಾಯಿಗೆ ಬಂದಂತೆ ನಿಂದಿಸುತ್ತ 
ಒಂದು ದಿನ ನಿಮಗೆಲ್ಲ ಸರಿಯಾಗಿ ಪೂಜೆಯಾಗುತ್ತದೆ ಎಂದು ಎಚ್ಚರಿಕೆ ನೀಡುತ್ತಲೇ 
ಬಂದಿದ್ದರು. ಪಂಜಾಬಿಗಳು ಮಹಿಳೆಯರ ವಿರುದ್ಧ ಕಂಪನಿಗೆ ದೂರು ಕೊಟ್ಟರೂ, 
ಅದು ಅಂಥಹ ದೊಡ್ಡ ವಿಚಾರವಲ್ಲ ಎಂದು ಕಂಪನಿ ತಲೆ ಕೆಡಿಸಿಕೊಳ್ಳಲಿಲ್ಲ. ಮುಂದು 
ವರಿದ ಕೊಳಾಯಿ ಜಗಳ ಕೊನೆಯದಾಗಿ ೧೯೪೨ರಲ್ಲಿ ಭೂತದಂತೆ ಎದ್ದು ಓಡಾಡ 
ತೊಡಗಿತು. 
ಮುಂಚೆ ಎಲ್ಲರೂ ಕೊಳಾಯಿಗಳಲ್ಲಿ ಒಟ್ಟಾಗಿ ನೀರು ಹಿಡಿದುಕೊಳ್ಳುತ್ತಿದ್ದರು. 
ಕಾಂಗ್ರೆಸ್‌ ಬೆಂಬಲಿಗರು ಮತ್ತು ಪರಿಶಿಷ್ಟ ಜಾತಿಯ ಫೆಡರೇಶನ್‌ ಮಧ್ಯದ ವಿರಸದಿಂದ 
ಜಾತಿವಾದಿ ಹಿಂದೂಗಳು ತಮಗಾಗಿ ಪ್ರತ್ಯೇಕ ಕೊಳಾಯಿಗಳನ್ನು ಬಿಟ್ಟುಕೊಡಲು 
ಪಟ್ಟು ಹಿಡಿದರು. ನೀರು ಹಿಡಿದುಕೊಳ್ಳುತ್ತಿದ್ದ ಪರಿಶಿಷ್ಟ ಜಾತಿಯ ಮಹಿಳೆಯರನ್ನು 
ಹಿಂದೂಗಳು ನಿಂದಿಸತೊಡಗಿದರು. ಹಿಂದೂಗಳು ತಮಗಾಗಿ ೭ ಕೊಳಾಯಿಗಳನ್ನು 
ಪ್ರತ್ಯೇಕ ಬಿಟ್ಟುಕೊಡುವಂತೆ ಕೇಳಿಕೊಂಡಾಗ ಗಣಿ ಮೇಲ್ವಿಚಾರಕರು ಒಪ್ಪಿಗೆ ನೀಡಿದ್ದರು. 
ಪರಿಶಿಷ್ಟ ಜಾತಿಯ ಫೆಡರೇಶನ್‌ ಈ ತೀರ್ಮಾನವನ್ನು ಹಿಂದಕ್ಕೆ ತೆಗೆದುಕೊಳ್ಳುವಂತೆ 
ಒತ್ತಾಯಿಸಿತು. 
೧೯೨೦ರಲ್ಲಿ ಪ್ರಾರಂಭವಾದ ಆದಿದ್ರಾವಿಡ ಮಹಾಸಭೆಯ ಮುಖ್ಯಸ್ಥ ಪೂಸ್ವಾಮಿ 
ಪರಿಶಿಷ್ಟರು ಸಭೆಗಳಲ್ಲಿ ಹಲಗೆ ಬಾರಿಸುವುದನ್ನು ಹಿಂದೂಗಳು ನೇಯುವುದು 
ಬೇಡವೆಂದು ನಿಲ್ಲಿಸಿದ್ದರು. ೧೯೨೫ರಲ್ಲಿ 'ಹೊಲೆಯ' ಮತ್ತು 'ಪಂಚಮ' ಹೆಸರುಗಳನ್ನು 
ಮೈಸೂರು ಸ ಸರಕಾರ. ಗೌರವಯುತವಾಗಿ ಆದಿಕರ್ನಾಟಕ' ಮತ್ತು "ಆದಿದ್ರಾವಿಡ" 
ಎಂದು ಕರೆಯಿತು. ೧೯೪೨ರಲ್ಲಿ ಎಂ.ಎಂ.ದಂಡಪಾಣಿ ದೇಶಿಕರ್‌ ನಟಿಸಿದ 'ನಂದನಾರ್‌' 
ಚಿತ್ರವನ್ನು ಕೆಜಿಎಫ್‌ನಲ್ಲಿ ಪ್ರದರ್ಶಿಸದಂತೆ ನಿರ್ಬಂಧಿಸಲಾಯಿತು. ಕಾರಣ ಆ ಚಿತ್ರದಲ್ಲಿ 


ಸಾಮಾಜಿಕ ಸಂಘರ್ಷ: ಜಾತಿ, ವರ್ಗ.. /೧೭೭ 


ನಂದನಾರ್‌ ಮೋಕ್ಷಕ್ಕೆ ಹೋಗುವ ಮುನ್ನ ಅಗ್ನಿ ಪರೀಕ್ಷೆಗೆ ಒಳಗಾಗುತ್ತಾರೆ. ಇದು 
ಹಿಂದೂಗಳು ಜನರನ್ನು ಮೂಢನಂಬಿಕೆಗಳಲ್ಲಿ ಮುಳುಗಿಸುವ ಪಿತೂರಿ ಎಂದು 
ಕಾರ್ಮಿಕರು ಪ್ರತಿಭಟಿಸಿದ್ದರು. ಕಾಲೋನಿಗಳಲ್ಲಿ ೧೦೦ಕ್ಕೆ ೯೦ರಷ್ಟು ಪರಿಶಿಷ್ಟ ಜಾತಿಯ 
ಜನರೇ ಇದ್ದರು. ಎಷ್ಟೇ ಬಿನ್ನಾಭಿಪ್ರಾಯಗಳು ಬ೦ದರೂ ಕಾಲೋನಿ ಜೀವನದಿಂದ 
ಒಟ್ಟಾಗಿ ಜೀವನ ನಡೆಸುವ ಅನಿವಾರ್ಯತೆ ತನಗೆ ತಾನೇ ಒದಗಿ ಬಂದಿತು. ಕಾಲೋನಿ 
ಗಳಲ್ಲಿ ಪಂಚಾಯತಿ ಕಟ್ಟೆಗಳಿದ್ದು ಎಲ್ಲಾ ರೀತಿಯ ವಿವಾದಗಳನ್ನು ಅಲ್ಲೇ ನಿವಾರಿಸ 
ಲಾಗುತ್ತಿತ್ತು. 

೧೯೦೭ರಲ್ಲಿ ಬರೆದ ಒಂದು ಹಾಡಿನಲ್ಲಿ, ಹಳ್ಳಿಗಾಡಿನಲ್ಲಿ ಹೆಚ್ಚೆಂದರೆ ಇಡೀ 
ಜೀವನದಲ್ಲಿ ದಿನಕ್ಕೊಂದಷ್ಟು ಗಂಜಿ ಕುಡಿಯುತ್ತ ತೇಪೆ ಹಾಕಿದ ಬಟ್ಟೆಗಳಲ್ಲಿ ಓಡಾಡುತ್ತಿದ್ದ 
ವರಿಗೆ ಕೆಜಿಎಫ್‌ ಗಣಿಗಳು ತಿನ್ನಲು ಅಕ್ಕಿ ಮತ್ತು ಮಾಂಸ ನೀಡಿತ್ತು. ಕೆಜಿಎಫ್‌ 
ಕಾರ್ಮಿಕರಿಗೆ ಬಿಳಿಯರ ಕಂಪನಿಗಳು ಎಷ್ಟೇ ದಂಡ ಮತ್ತು ಶಿಕ್ಷೆ ನೀಡುತ್ತಿದ್ದರೂ 
ನೂರಾರು ವರ್ಷಗಳಿಂದ ಸುಲಿದು ತಿಂದಿದ್ದ ಭೂಮಾಲಿಕರಿಗಿಂತ ಮೋಸವಾಗಿಲ್ಲ 
ಎಂದು ವಿವರಿಸಲಾಗಿತ್ತು ಇದರ ಜೊತೆಗೆ ಸಂತೆಯಲ್ಲಿ ಕಾರ್ಮಿಕರಿಗೆ ಒಟ್ಟಾಗಿ 
ಕುಡಿಯುವ ಸಾರಾಯಿ ಅಂಗಡಿ, ಸುಟ್ಟ ದನದ ಮಾಂಸ, ಎಲ್ಲ ರೀತಿಯ ಮೋಜು 
ದೊರಕುತ್ತಿತ್ತು. ಒಬ್ಬ ಭಾರತೀಯ ಹಳ್ಳಿಯ ಅಸ್ಪ] ಶ್ಯ ಕನಸಿನಲ್ಲೂ ಊಹಿಸದ ವಿಷಯ 
ಅದಾಗಿತ್ತು. ಕಾರ್ಮಿಕರು ಪಡೆಯುತ್ತಿದ್ದ ತಿ೦ಗಳು ಸಂಬಳ ಅವರಿಗೆ ಹೊಸ ಸ್ವಾತಂತ್ರ್ಯ 
ನೀಡಿದ್ದರ ಜೊತೆಗೆ ಅವರಲ್ಲಿ ನಿಧಾನವಾಗಿ ಸಾಮಾಜಿಕ ಎಚ್ಚರಿಕೆಯೂ ಮನೆಮಾಡುತ್ತಿತ್ತು. 

೧೯೧೯-೨೦ರ ಮಹಾಯುದ್ಧದ ಕಾರಣ ಆಹಾರ ಧಾನ್ಯಗಳ ಕೊರತೆ ಕಾಣಿಸಿ 
ಕೊಂಡಾಗ ಕುಚಲ ಅಕ್ಕಿಯ ಸ್ಥಾನದಲ್ಲಿ ಜನರು ಕಡಿಮೆ ಬೆಲೆಯ ಬರ್ಮಾ 
ಅಕ್ಕಿಯನ್ನು ತಿಂದ ಪರಿಣಾಮವಾಗಿ ಕರುಳು ರೋಗ ಕಾಣಿಸಿಕೊಂಡಿತ್ತು. ಇದರಿಂದ 
ಗಣಿ ಕಾಲೋನಿಗಳಲ್ಲಿ ೪೦ ಜನರ ಸಾವನ್ನು ನೋಡಬೇಕಾಯಿತು. ಇದೇ ಅಕ್ಕಿಯನ್ನು 
ರಾತ್ರಿ ಹೊತ್ತು ಇಡ್ಲಿ, ದೋಸೆಗೆ ನೆನೆ ಹಾಕಿದರೆ ಬಹುಬೇಗನೆ ನೀರಿನಲ್ಲಿ 
ಕರಗಿಹೋಗಿಬಿಡುತ್ತಿತ್ತು. ಅದೇ ಕಾಲದಲ್ಲಿ ಗ್ರಾಮೀಣ ಪ್ರದೇಶದ ಕಡುಬಡವರು 
ಆಹಾರವಿಲ್ಲದೆ, ಹುತ್ತಗಳಲ್ಲಿ ಇರುವೆಗಳು ಶೇಖರಿಸಿಡುತ್ತಿದ್ದ ಹುಲ್ಲಿನ ಬೀಜ (ಪಿಲ್ಲರಿಸಿ) 
ಹುಡುಕಿ ತಂದು ಬೇಯಿಸಿ ತಿನ್ನುತ್ತಿದ್ದರು. 

ಕಾಲೋನಿಗಳಲ್ಲಿ ದನದ ಮಾಂಸ ತಿನ್ನುವುದು ಮೇಲ್ವರ್ಗದ ಜನರಲ್ಲಿ ತಿರಸ್ಕಾರ 
ಹುಟ್ಟಿಸಿದರೆ ಆದಿದ್ರಾವಿಡರಿಗೆ ಅದು ಒಂದು ವ್ಯತ್ಯಾಸದ ಮಾರ್ಪಾಟಾಗಿ ಭಾವನಾತ್ಮಕ 
ಸಂಕೇತವಾಗಿಯೂ ಕಾಣಿಸಿಕೊಂಡಿತ್ತು. ಎಲ್ಲಾ ರೀತಿಯ ಮಾಂಸ ದೊರಕುತ್ತಿದ್ದರೂ 
ಕಾರ್ಮಿಕರು ಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಸಾರಾಯಿ ಅಂಗಡಿಯ ಮುಂಭಾಗದಲ್ಲಿ 
ಕರಿದ ಮಾಂಸದ ತುಂಡುಗಳು, ಹುರಿದ ಬ್ರೆಡ್ಡು, ಹಣ್ಣು ಹಂಪಲುಗಳು ಸಂತೆಯಲ್ಲಿ 
ದೊರಕುತ್ತಿದ್ದವು. ಬರೀ ಗಂಜಿ ನೀರು ಕುಡಿಯುತ್ತಿದ್ದ ನಾಲಗೆಗಳಿಗೆ ಕಾಫಿ, ಓಪಿಯಮ್‌, 


೧೭೮ / ಸುವರ್ಣ ಕಥನ 


ಮಾಂಸ ಮತ್ತು ಬ್ರೆಡ್ಡು ಹೊಸ ರುಚಿಯನ್ನು ನೀಡಿತ್ತು. ಆದರೆ ಇದೆಲ್ಲ ಕಾರ್ಮಿಕರಿಗೆ 
ಯಾವಾಗಲಾದರೂ ಒಮ್ಮೆ ರುಚಿ ನೋಡುವ ಗಗನ ಕುಸುಮವಾಗಿತ್ತು. ಹುರಿದ 
ದನದ ಮಾಂಸದ ತುಂಡುಗಳು (ಪ್ರೀತಿಯಿಂದ "ಡಿಂಗ್‌ ಡಿಂಗ್‌' ಎಂದು ಕರೆಯುತ್ತಿ 
ದ್ದರು) ಗಂಜಿಯ ಜೊತೆಗೆ ನಂಜಿಕೊಳ್ಳಲು ಯಾವಾಗಲೂ ದೊರಕುತ್ತಿತ್ತು. ಇದರ 
ಜೊತೆಗೆ ತೇಪೆ ಬಟ್ಟೆ, ಕಿತ್ತು ಹೋದ ಚಪ್ಪಲಿಗಳ ಸ್ಥಳದಲ್ಲಿ ಪ್ಯಾಂಟು, ಶರ್ಟ್‌ ಮತ್ತು 
ಬೂಟುಗಳು ದೊರಕಿದ್ದವು. 

೧೯೪೦ರಲ್ಲಿ ದೊರೈಅರಸನ್‌ ಎ೦ಬ ಯುವಕ ತಮಿಳಿನಲ್ಲಿ ಚಿನ್ನದ ಬಗ್ಗೆ "ಚಿನ್ನ 
ಸಲೀಸಾಗಿ ದೊರಕುವುದಿಲ್ಲ..' ಎಂದು ಹಾಡು ಬರೆದಿದ್ದ. ಅದರಲ್ಲಿ “ಚಿನ್ನ ತೋಡಿ 
ಮಣ್ಣಾದವರ ಕಥೆಗಳು, ಅವರ ದುಃಖ ದುಮ್ಮಾನಗಳು, ಅಪಘಾತಗಳಲ್ಲಿ 
ಅಂಗಾಗಗಳನ್ನು ಕಳೆದುಕೊಂಡು ಖಾಯಂ ಊನವಾದವರು, ಸಿಲಿಕೊಸಿಸ್‌ ರೋಗಕ್ಕೆ 
ತುತ್ತಾದವರು, ಕಡಿಮೆ ಸಂಬಳ ಪಡೆದು ದಂಡ ಕಟ್ಟಿ ಅಪರಾಧ, ಶಿಕ್ಷೆಗಳನ್ನು ತಮ್ಮ 
ಮೇಲೆಳೆದುಕೊಂಡು ಎಲ್ಲವನ್ನೂ ಸಹಿಸಿಕೊಳ್ಳುತ್ತ ಕೊನೆಗೆ ತಮ್ಮ ಪ್ರಾಣವನ್ನೇ ಬಲಿ 
ಕೊಡುತ್ತಾರೆ' ಎಂದು ಚಿತ್ರಿಸಿದ್ದ. "ನಮ್ಮ ನಂಬಿಕೆಗಳನ್ನೆಲ್ಲ ನಾಳೆಗೆ ಕಾದಿಟ್ಟು ಚಿನ್ನ 
ತೆಗೆಯುವ ಕಾರ್ಮಿಕರು ನಾವು... ಎ೦ದಾಗ ನಮಗೆ ಹೆಣ್ಣು ಕೊಡಲು ಯಾರೂ 
ಮುಂದೆ ಬರುತ್ತಿಲ್ಲ' ಎಂದಿದ್ದ. ಮುಂದುವರೆಯುತ್ತ, "ಇಷ್ಟೆಲ್ಲ ಅಪಾಯಗಳನ್ನು ಮೀರಿ 
ನಾವು ಚಿನ್ನ ತೆಗೆಯುತ್ತೇವೆ. ಆದರೆ ನಮ್ಮ ಹೆಣ್ಣು ಮಕ್ಕಳ ಮೂಗು ಕಿವಿಗಳಲ್ಲಿ 
ನೋಡಲು ಒಂದು ನತ್ತು ಚಿನ್ನವೂ ದೊರಕುವುದಿಲ್ಲ' ಎಂದಿದ್ದ. ಆದರೂ ಇವರೆಲ್ಲ 
ಹೊಸ ಸ್ಥಳದಲ್ಲಿ ಹೊಸ ಬದುಕಿಗೆ ಹೊಂದಿಕೊಳ್ಳುತ್ತ ತಮ್ಮ ಹಿ೦ದಿನ ಅವಮಾನದ 
ಪೊರೆಗಳನ್ನು ಕಳಚಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ತಲೆಮಾರುಗಳೇ ಚಾಕರಿ ಮಾಡಿ 
ಸುಸ್ತಾಗಿದ್ದ ಅವರಿಗೆ ಇದೊಂದು ಹೊಸ ಬೆಳಕಿನ ಕಿಂಡಿಯಾಗಿ ಕಾಣಿಸತೊಡಗಿತ್ತು. 

ಕಾರ್ಮಿಕರಿಗೆ ಕಡಿಮೆ ಸಂಬಳ ಬರುತ್ತಿದ್ದರೂ ಅವರಿಗೆ ಇಲ್ಲಿ ಯಾವುದೇ ಸಾಮಾಜಿಕ 
ನಿರ್ಬಂಧಗಳು ಇರುತ್ತಿರಲಿಲ್ಲ. ರಸ್ತೆಗಳಲ್ಲಿ ಸೈಕಲ್‌ಗಳನ್ನು ತುಳಿದುಕೊಂಡು ಓಡಾಡು 
ತ್ತಿದ್ದರು. ೧೯೨೦ರಲ್ಲಿ ಸಂಚಾರಿ ಸಿನಿಮಾ ಬಂದು ಕಾರ್ಮಿಕರ ನಡುವೆ ಜಾತ್ಯತೀತ 
ಸಂಬಂಧಗಳನ್ನು ಸೃಷ್ಟಿಸಿತ್ತು. ಆದಿದ್ರಾವಿಡ ಮುಖಂಡ ಪೂಸ್ವಾಮಿ ೧೯೩೦ರಲ್ಲಿ 
"ಸತ್ಯವಾನ್‌ ಸಾವಿತ್ರಿ' ಸಿನಿಮಾ ತೋರಿಸಲು ಮೈಸೂರು ಗಣಿ ಭವನವನ್ನು ಬಾಡಿಗೆಗೆ 
ಪಡೆದುಕೊಂಡಿದ್ದರು. ಬಿಳಿಯ ಅಧಿಕಾರಿಯೊಬ್ಬ “ಕಾರ್ಮಿಕರ ಬುದ್ದಿ ಇಷ್ಟೇ' ಎಂದು 
ನಿಂದನೆ ಮಾಡಿದ ಕಾರಣ, ಕಾರ್ಮಿಕರೆಲ್ಲ ಸೇರಿ ಪ್ರತ್ನೇಕವಾಗಿ ತಮಗಾಗಿಯೆ ಜೂಬಿಲಿ 
ಭವನವನ್ನು ನಿರ್ಮಿಸಿದ್ದರು. | | 

ಆದಿದ್ರಾವಿಡರ ನಾಯಕ ಎಂ.ಸಿ.ಪೆರುಮಾಳ್‌ ೧೯೪೨ರಲ್ಲಿ "ಬಿಳಿಯ ಅಧಿಕಾರಿ 
ಯಾರೇ ಆಗಲಿ ನಿಮ್ಮನ್ನು ಏಕವಚನದಲ್ಲಿ ಮಾತನಾಡಿಸಿದರೆ, ನೀವೂ ಅವರಿಗೆ 
ಏಕವಚನದಲ್ಲೇ ಉತ್ತರ ನೀಡಿ' ಎಂದು ಸಲಹೆ ನೀಡಿದರು. ಕಾರ್ಮಿಕರು ಹೆಚ್ಚು 


ಸಾಮಾಜಿಕ ಸಂಘರ್ಷ: ಜಾತಿ, ವರ್ಗ... /೧೭೯ 


ಅನಕ್ಷರಸ್ಥ ನರಾಗಿದ್ದರೂ ಆಧುನಿಕ ಗಣಿ ತಂತ್ರಜ್ಞಾನದ ಉಪಕರಣಗಳು ಮತ್ತು ಅವುಗಳ 
ಉಪಯೋಗದ. ಫಲವಾಗಿ ಅನೇಕ ಇಂಗ್ಲಿಷ್‌ ಪದಗಳನ್ನು ಲೀಲಾಜಾಲವಾಗಿ 
ಉಪಯೋಗಿಸುತ್ತಿದ್ದರು. ಅದಕ್ಕೆ ಸಮನಾದ ಪದಗಳು ಚರಕ೦5 ಭಾಷೆಗಳಲ್ಲಿ 
ಇರಲಿಲ್ಲ. ಈ ಕಾರಣಕ್ಕಾಗಿ ಇಂಗ್ಲಿಷ್‌ ಪ್ರಾಥಮಿಕ ಪದಗಳ ಜ್ಞಾನ ತನಗೆ ತಾನೇ 
ಕಾರ್ಮಿಕರ ಮಧ್ಯೆ ಹು್ಟಿಕೊಳ್ಳುತ್ತಿ್ತು. ಶ್ಯಾಫ್ಟ್‌, ವಿಂಜ್‌, ಹೆಡ್‌ಗಿಯರ್‌, ಹಾಯಿಸ್ಟಿಂಗ್‌, 
ರಾಕ್‌ಬರ್ಸ್‌, ಸಿಲಿಕೊಸಿಸ್‌. ಕೇಜ್‌, ಪ್ಲಾಟ್‌, ಸೈನೈಡ್‌, ಕ್ಯಾಂಟೀನ್‌ ಇತ್ಯಾದಿ. ಬರುಬರುತ್ತ 
ಇಂಗ್ಲಿಷ್‌ ಭಾಷೆ ತನ್ನ ಅಧಿಕಾರ ಮತ್ತು ಸಹತದ ಜೊತೆಗೆ ಹೆಗ್ಗಳಿಕೆಯ ಭಾಷೆಯಾಗಿ 
ಎಲ್ಲರ ಮೇಲೆ ತನ್ನ ಯಜಮಾನಿಕೆಯನ್ನು ನಡೆಸಿತ್ತು. ಇದರಿಂದ ಸಹಜವಾಗಿಯೇ 
ಕೆಳಜಾತಿಯ ಕಾರ್ಮಿಕರ ದೃಷ್ಟಿಯಲ್ಲಿ ಕಂಪನಿ ಆಡಳಿತ ನಡೆಸಿದ ಬಿಳಿಯರು ಪ್ರಪಂಚದ 
ಇತರ ಭಾಗಗಳಂತೆ ಇಲ್ಲಿಯೂ ಶ್ರೇಷ್ಠರಾಗಿ ಮೆರೆದಿದ್ದರು. 

ಆದರೆ ಮುಂದಿನ ದಿನಗಳಲ್ಲಿ ಆದಿದ್ರಾವಿಡರು ಬಿಳಿಯರ ನಿರೀಕ್ಷೆಗಿ೦ತ ಇಂಗ್ಲಿಷ್‌ 
ಭಾಷೆಯಲ್ಲಿ ಹೆಚ್ಚಾಗಿಯೇ ವ್ಯವಹಾರ ಮಾತನಾಡತೊಡಗಿದ್ದರು. ೧೯೪೨ರಲ್ಲಿ ರಾಜ್ಯದ 
೩/೨ ಭಾಗದಷ್ಟು ಜನರಿಗೆ ಯಾವುದೇ ಭಾಷೆಯಲ್ಲಿ ಬರೆಯಲು ಮಾತನಾಡಲು 
(ಮಾತೃ ಭಾಷೆ ಬಿಟ್ಟು) ಬರುತ್ತಿರಲಿಲ್ಲವಾದರೂ ಮೈಸೂರು ರಾಜ್ಯದ ಅನೇಕ ಪ್ರದೇಶ 
ಗಳಿಗೆ ಹೋಲಿಸಿದಾಗ ಕೆಜಿಎಫ್‌ನಲ್ಲಿ ೫೩೨೦ ಗಂಡಸ ರು ಮತ್ತು ೧೬೨೫ ಮಹಿಳೆಯರು 
ಇಂಗ್ಲಿಷ್‌ ಭಾಷೆ ಬಲ್ಲವರಾಗಿದ್ದರು. 


೧೮೦ / ಸುವರ್ಣ ಕಥನ 


ಅಧ್ಯಾಯ ೧೧ 


ಪೂರ್ವದಲ್ಲಿ: ಅಪಾಯ, ತೋಡ 


ವಸಾಹತು ಕಾಲಘಟ್ಟದಲ್ಲಿ ಯುರೋಪಿಯನ್ನರು ಬಂಡವಾಳ ಹೂಡುವುದ 
ರೊಂದಿಗೆ ಗಣಿಗಳು, ಕಾರ್ಪಾನೆಗಳು ಮತ್ತು ತೋಟಗಾರಿಕೆಯಲ್ಲಿ ಸ್ಥಳೀಯ ಕಾರ್ಮಿಕ 
ರನ್ನು ನೇಮಿಸಿಕೊಂಡು ಕೆಲಸ ಮಾಡಿಸುತ್ತಿದ್ದರು. ಅನೇಕ ಕಡೆ ಕಾರ್ಮಿಕರನ್ನು ಕೂಡಿ 
ಹಾಕಿ ಅವರಿಂದ ಹೆಚ್ಚು ಲಾಭವನ್ನು ಪಡೆಯಲು ಅವರನ್ನು ಅಪಾಯದ ಕೆಲಸ ಗಳಲ್ಲಿ 
ತೊಡಗಿಸಿ, ಅವರ ಮೇಲೆ ಅಪರಾಧ ಹೊರಿಸಿ ಸಸಿನ ಮೂಲಕ ಶಿಕ್ಷೆಗಳನ್ನು 
ಬಿಗಿಗೊಳಿಸುತ್ತಾ ಹೋದರು. ೧೯೧೫ರಲ್ಲಿ ಮೈಸೂರಿನ ಮುಖ್ಯ ನ್ಯಾಯಾಧೀಶ ಸಿಜೆ. 
ಮುಲ್ಲರ್‌ "ಕಂಪನಿ ಮಾಲಿಕರಿಂದ ಕ್ರಮಬದ್ಧ Lg ಪಡೆಯುತ್ತಿರುವ ಕೂಲಿಕಾರರು, 
ಕಾರ್ಮಿಕರು ಅಥವಾ ಬೇರೆ ಯಾರೇ ಆಗಲಿ ಗಣಿಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ 
ಚಿನ್ನವನ್ನು ಕಳ್ಳತನ ಮಾಡುವುದೂ ಕೂಡ ದೊಡ್ಡ ಅಪರಾಧ” ಎಂದು ತೀರ್ಪು 
ನೀಡಿದ್ದರು. 
ದಕ್ಷಿಣ ಆಫ್ರಿಕಾ ಗಣಿಗಳಲ್ಲಿ ನೀಗ್ರೋ ಕಾರ್ಮಿಕರನ್ನು ಅವರ ಕುಟುಂಬಗಳಿಂದ 
ದೂರ ಮಾಡಿ ದುಡಿಯಲು ಬಿಟ್ಟಿದ್ದರು. ಅವರಿಗೆ ಮನೆ, ಬಟ್ಟೆ ಮತ್ತು ಆಹಾರ 
ನೀಡುತ್ತಿದ್ದು ಇದನ್ನು ಕಾಂಪೌಂಡ್‌ ಸ ಸಿಸ್ಟಮ್‌' ಎನ್ನುತ್ತಿದ್ದರು. ಈ ಪದ್ಧತಿ, ಬಂಡವಾಳ 
ಹೂಡುವವರಿಗೆ ಚನ್ನಾಗಿ ಒಪ್ಪುವ ಸ ಪದ್ಧತಿ ಎಂದು 'ಚಾರ್ಲ್‌ವೊನ್‌ 
ನ್‌ಸೆಲೆನ್‌ ದಾಖಲು ಮಾಡಿದ್ದಾರೆ. “ಕೆಜಿಎಫ್‌ನಲ್ಲಿ ಹೆಚ್ಚು ವಲಸೆ ಬಂದ ಕಾರ್ಮಿಕರು 
i ಜೊತೆಗೆ ಇರುವುದರಿಂದ ಅದು ಲಾಭದಾಯಕವಲ್ಲ; ಕಾಂಪೌಂಡ್‌ 
ಸಿಸ್ಟಮ್‌ ಪದ್ಧತಿಯನ್ನು ಕೆಜಿಎಫ್‌ನಲ್ಲಿ ಅಳವಡಿಸಿದರೆ ಲಾಭದಾಯಕ' ಎಂದು ಆಫ್ರಿಕಾ 
ನೋಡಿ ಬಂದ ಡಬ್ರೂ.ಿ. ಹಡ್ಸನ್‌ ಹೇಳಿದರು. ೧೮೯೭ ಮತ್ತು ೧೯೦೬ರಲ್ಲಿ 
“ಮೈಸೂರು ಮೈನಿಂಗ್‌ ನಿಯಂತ್ರಣ ಕಾಯಿದೆ ಬಂದ ಮೇಲೆ ಕೆಜಿಎಫ್‌ ಕಾರ್ಮಿಕರು 
ಇನ್ನಷ್ಟು ಒತ್ತಡಕ್ಕೆ ಸಿಲುಕಿಕೊ೦ಡರು. ಕೆಜಿಎಫ್‌ ಕಾರ್ಮಿಕರು ಮಾಡುತ್ತಿದ್ದ ಅಪರಾಧ 
ಬೇ ಜ್‌ ಅವರಿಗೆ ಒಂದು ರೂಪಾಯಿಯಷ್ಟು ಶಿಕ್ಷೆ ದೊರಕುತ್ತಿತ್ತು. 
ಚಾಂಪಿಯನ್‌ ಗಣಿಗಳು ೧೯೩೬-೩೭ರ ಹೊತ್ತಿಗೆ ೮೦೦೦ ಅಡಿ ಆಳ ಇಳಿದಿದ್ದವು. 
ಇಲ್ಲಿ ಉಷ್ಣತೆ ೧೩೧ ಡಿಗ್ರಿ ಫ್ಯಾ. ಹೀಟ್‌ ಇದ್ದು, ಕಾರ್ಮಿಕರ ದೇಹದಿಂದ ಬೆವರು 


ಸ್ವಾತಂತ್ರ್ಯಪೂರ್ವದಲ್ಲಿ: ಅಪಾಯ... /೧೮೧ 


ಧಾರಾಕಾರವಾಗಿ ಹೊಮ್ಮುತ್ತಿತ್ತು ಯುರೋಪ್‌ ದೇಶಗಳ ಕಾನೂನಿನಂತೆ ಕೆಜಿಎಫ್‌ 
ಗಣಿಗಳ ಉಷ್ಣತೆಯಲ್ಲಿ ಕೆಲಸ ಮಾಡುವುದು ಪೂರ್ಣ ಕಾನೂನುಬಾಹಿರವಾಗಿತ್ತು. 
ಚೀಫ್‌ ಇನ್ಸ್ಪೆಕ್ಟರ್‌ ಆಫ್‌ ಮೈ ಿನ್ಸ್‌ ಅವರು ತಮ್ಮ ವಾರ್ಷಿಕ ವರದಿಯಲ್ಲಿ “ನಿಜವಾಗಿಯೂ 
ಇಂತಹ ಪರಿಸ್ಥಿತಿಯಲ್ಲಿ ಕೆಲ್ಲ ಮಾಡುವುದು ಆಘಾತಕರ ಮತ್ತು ಕಾರ್ಮಿಕನಿಗೆ 
ದೊಡ್ಡ ಸವಾಲು' ಎ೦ದರು. ಮೈನಿಂಗ್‌ ಎಂಜಿನಿಯರಾದ ಪಿ.ಜೆ.ಕೌವರೆ “ಕೆಜಿಎಫ್‌ 
ಕಾರ್ಮಿಕರು ನಿರಂತರವಾಗಿ ನಾಮಕ ಅಪಾಯವನ್ನು ಬೆನ್ನ ಮೇಲೆ ಹೇರಿಕೊಂಡು 
ಅತಿ ಕಷ್ಟದ ಕೆಲಸವನ್ನು ನಿಭಾಯಿಸಬೇಕಾಗಿತ್ತು. ಉಷ್ಣಾಂಶ ಉರಿಯುವ ವಿದ್ಯುತ್‌ 
ಬಲ್ಬಿನ ಉಷ್ಟಾಂಶಕ್ಕಿಂತ ಹೆಚ್ಚಾಗಿರುತ್ತಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ದಾನ 
ಮಾಡುತ್ತಿದ್ದ ಕೆಲಸವನ್ನು ಯುರೋಪ್‌ ಅಧಿಕಾರಿಗಳಿಂದ ನೇರವಾಗಿ ವೀಕ್ಷಿಸುವುದು 
ಕೂಡ ಕಷ್ಟದ ಕೆಲಸವಾಗಿತ್ತು' ಎಂದಿದ್ದರು. 

ಇದಕ್ಕಾಗಿಯೆ ಕಂಪನಿಗಳು ಕ್ತ ಕೆಲಸವನ್ನು ಮೇಲ್ವಿಚಾರಣೆ ಮಾಡಲು 
ಮೇಸ್ತಿಗಳನ್ನು ನೇಮಿಸಿದ್ದವು. ತರಬೇತಿ ಮುಗಿಸಿ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದವರಿಗೆ 
ಮಾತ್ರ ಮೇಸ್ತಿಗಳ ಕೆಲಸವನ್ನು ನೀಡಲಾಗುತ್ತಿತ್ತು. ಜೊತೆಗೆ ಕಾರ್ಮಿಕರು ಚಿನ್ನ ಕಳ್ಳತನ 
ಮಾಡದಂತೆ ಇವರು ಎಚ್ಚರಿಕೆ ವಹಿಸಬೇಕಾಗಿತ್ತು. ಪರಿಸ್ಥಿತಿ ಕೈಮೀರಿದಾಗ ಮೈಸೂರು 
ಸರಕಾರದ ಮೀಸಲು ಪೊಲೀಸ್‌ ಮತ್ತು ಇಂಪಿರಿಯಲ್‌ ಲ್ಯಾನ್ಸರ್ಸ್‌ ಪೊಲೀಸರನ್ನು 
ಬೆಂಗಳೂರಿನಿಂದ ಕರೆಸಿಕೊಳ್ಳುತ್ತಿದ್ದರು. ಇದರ ಜೊತೆಗೆ ಕಂಪನಿಗಳು ತಮ್ಮದೇ ಸ್ವಂತ 
ಕಾವಲು ಪಡೆಗಳನ್ನು ಹೊಂದಿದ್ದವು. ಇವರು ಗಣಿಯ ಶ್ಯಾಫ್ಟ್‌, ಕಾರ್ಯಾಗಾರ, 
ಮಿಲ್ಲು ಮತ್ತು ಅಧಿಕಾರಿಗಳು ವಾಸಿಸುವ ಬ೦ಗಲೆಗಳ ಸುತ್ತಲೂ ಹಗಲು ರಾತ್ರಿ ಕಾವಲು 
ಕಾಯುತ್ತಿದ್ದರು. ಇವರೆಲ್ಲ ಪಂಜಾಬ್‌ನಿಂದ ಬಂದವರಾಗಿದ್ದು, ಆ ಕಾಲಕ್ಕೆ ದೊರಕುತ್ತಿದ್ದ 
ಅತ್ತುತ್ಯಮ ಪೊಲೀಸ್‌ ಸಲಕರಣೆಗಳನ್ನು ಹೊಂದಿದ್ದರು. 

ಗಣಿಗಳಿ೦ದ ಕಳ್ಳತನವಾಗುತ್ತಿದ್ದ ಚಿನ್ನವನ್ನು ತಡೆಗಟ್ಟಲು ೧೮೯೭ರಲ್ಲಿ ಕಂಪನಿ ರಾಜ್ಯ 
ಸರಕಾರದ ಸಹಾಯದಿಂದ ವಿಶೇಷ ಕಾನೂನನ್ನು ಹುಟ್ಟುಹಾಕಿತು. ಕೆಳಸ್ತರ ಮತ್ತು 
ಮಧ್ಯಮ ವರ್ಗದ ಜನರು ಹಣ, ಆಸ್ತಿ ಸಂಗ್ರಹಿಸುವುದನ್ನು ಪತ್ತೆ ಮಾಡಿ ಅವರ 
ಮನೆಗಳನ್ನು ಜಪ್ತಿ ಮಾಡಿ ಅದನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಕಾನೂನು 
ಇದಾಗಿತ್ತು. ಗಣಿಗಳಲ್ಲಿ ಕಳ್ಳತನವಾಗುತ್ತಿದ್ದ ಚಿನ್ನದ ಅದಿರು, ಸ್ಪಂಜು ಶಿಲೆ, ಸುರಂಗಗಳಲ್ಲಿ 
ಕೆಲಸ ಮಾಡುವಾಗ ಉಪಯೋಗಿಸುತ್ತಿದ್ದ ಮೋಂಬತ್ತಿ ಮತ್ತು ಸ್ಫೋಟಕ ವಸ್ತುಗಳ 
ಕಳ್ಳತನವನ್ನು ಒಂದನೇ ವಿಭಾಗದ ಕೆಳಗೆ ತರಲಾಯಿತು. ಕಂಪನಿಯ ಕಾನೂನುಗಳನ್ನು 
ಮುರಿದಾಗ ಅಪರಾಧವೆಂದು ಪರಿಗಣಿಸಿ ಅದನ್ನು ಎರಡನೇ ವಿಭಾಗದಲ್ಲಿ ತರಲಾಯಿತು. 
ಮೊದಲನೇ ವಿಭಾಗವನ್ನು ಪೊಲೀಸರು ಸೆ ಎರಡನೇ ವಿಭಾಗವನ್ನು 
ನ್ಯಾಯಾಲಯಗಳು ತೀರ್ಮಾನಿಸುತ್ತಿದ್ದವು. ಕೆಲವೊಮ್ಮೆ ಕಂಪನಿ ಅಧಿಕಾರಿಗಳೇ 
ತೀರ್ಮಾನಿಸಿ ಅಪರಾಧಿಗಳಿಗೆ ಶಿಕ್ಷೆ ನೀಡುತ್ತಿದ್ದರು. 


೧೮೨ / ಸುವರ್ಣ ಕಥನ 


ಮೇಲಿನ ಕಾನೂನು ತಂದ ಮೊದಲ ವರ್ಷವೇ ೧೭೯ ದೂರುಗಳನ್ನು ಕಾರ್ಮಿಕರ 
ವಿರುದ್ಧ ದಾಖಲಿಸಿ ೨೨೮ ಕಾರ್ಮಿಕರನ್ನು ಶಿಕ್ಷೆಗೆ ಒಳಪಡಿಸಲಾಯಿತು. ಅದೇ 
ವರ್ಷ ೧೦,೦೦೦ರೂ. ಬೆಲೆಯ ಚಿನ್ನವನ್ನು ವಶಪಡಿಸಿಕೊಳ್ಳಲಾಯಿತು. ಕಳ್ಳತನ 
ಮಾಡಿದ ಚಿನ್ನದ ಬೆಲೆ ಲಕ್ಷಾಂತರ ರೂಪಾಯಿಗಳಾಗಿದ್ದು ಇದನ್ನು ತಡೆಗಟ್ಟಲು 
ಇನ್ನೂ ಹೆಚ್ಚು ಪೊಲೀಸರನ್ನು ನೇಮಿಸಬೇಕಾಗಿದೆ ಎಂದು ಕಂಪನಿಗಳು ಕೇಳಿಕೊಂಡವು. 
೧೯೦೧ರಲ್ಲಿ ಹೆಚ್ಚು ಹೊಲೀಸರನ್ನು ನೇಮಕ ಮಾಡಿದ ಮೇಲೆ ೮೮೬ ದೂರುಗಳಲ್ಲಿ 
೭೦೭ ಕಾರ್ಮಿಕರ ವಿರುದ್ಧ ದೂರು ದಾಖಲಿಸಿ ೫೮೪ ಕಾರ್ಮಿಕರಿಗೆ ಶಿಕ್ಷೆ ನೀಡಲಾಯಿತು. 
ಇದರಿ೦ದ ೧೧೨೯೭ರೂ. ಬೆಲೆಯ ಚಿನ್ನ ಮತ್ತು ಇತರ ವಸ್ತುಗಳನ್ನು ವಶಪಡಿಸಿ 
ಕೊಳ್ಳಲಾಯಿತು. ಪೊಲೀಸರು, ಕಂಪನಿ ಕಾರ್ಮಿಕರು ಮತ್ತು ಬೌರಿಂಗ್‌ಪೇಟೆ 
ತಾಲ್ಲೂಕಿನಾದ್ಯಂತ ಜನರ ಮೇಲೆಯೂ ಬೇಹುಗಾರಿಕೆ ನಡೆಸತೊಡಗಿದ್ದರು. ಚಿನ್ನದ 
ವ್ಯಾಪಾರಿಗಳು, ಹಣವಂತರು ಕೊನೆಗೆ ಅಕ್ಕಸಾಲಿಗರನ್ನೂ ಬಿಡಲಿಲ್ಲ. ಗುಮಾನಿ ಬಂದ 
ಮನೆಗಳಲ್ಲಿ ಪೊಲೀಸರು ಶೋಧನೆ ನಡೆಸತೊಡಗಿದರು. ಕೆಲವರ ಮೇಲೆ ವಿನಾ ಕಾರಣ 
ಅಪರಾಧ ಹೊರಿಸಲಾಯಿತು. ಇದನ್ನೆಲ್ಲ "ನಾಡೆ ಕನ್ನಡಿ ಪತ್ರಿಕೆ' ತನ್ನ ಸಂಪಾದಕೀಯದಲ್ಲಿ 
ಪ್ರಭಟಿಸಿತು. "ಬಿಳಿಯರಲ್ಲದ ಯಾರೇ ಇಂಡಿಯನ್ನರನ್ನು ಪೊಲೀಸರು ಸಂದೇಹದಿಂದ 
ನೋಡುತ್ತಿದ್ದರು ಮತ್ತು ಇಂತಹ ಕಾನೂನು ಇಂಗ್ಲೆಂಡ್‌ನಲ್ಲಿಯೂ ಇಲ್ಲ' ಎಂದು 
ಪತ್ರಿಕೆ ತೀವ್ರವಾಗಿ ಪ್ರತಿಭಟಿಸಿತ್ತು. 

ಕಳ್ಳತನ ಮಾಡಿರುವ ಚಿನ್ನವನ್ನು ಅಪರಾಧಿಗಳಿ೦ದ, ಕ೦ಪನಿ/ಸರಕಾರ ತನ್ನ ವಶಕ್ಕೆ 
ತೆಗೆದುಕೊಳ್ಳಬೇಕಾದರೆ ಯಾವ ಆಧಾರಗಳಿರಬೇಕು ಎನ್ನುವ ಸಂದೇಹ ಸರಕಾರವನ್ನು 
ಕಾಡತೊಡಗಿತು. ಜನರಲ್ಲಿ ಆಗಲೇ ಇರುವ ಚಿನ್ನ ಮತ್ತು ಕಳ್ಳತನ ಮಾಡಿರುವ 
ಚಿನ್ನದ ನಡುವೆ ವ್ಯತ್ಯಾಸವನ್ನು ಕಂಡುಹಿಡಿಯುವುದು ಕಷ್ಟದ ಕೆಲಸವಾಗಿತ್ತು ೧೯೦೩ರಲ್ಲಿ 
ಗೋಪಾಲಯ್ಯ ಎಂಬವರು ಹೊಂದಿದ್ದ ಎರಡು ಚಿನ್ನದ ಬಿಲ್ಲೆಗಳನ್ನು ಪೊಲೀಸರು 
ವಶಪಡಿಸಿಕೊಂಡು ಶೋಧನೆಗೆ ಒಳಪಡಿಸಿ ಅದನ್ನು ಪರಿಶೀಲಿಸಿದಾಗ ಅಂದಿನ 
ಮೈಸೂರು ಮುಖ್ಯ ಭೂವಿಜ್ಞಾನಿ ಡಬ್ಲೂ.ಎಫ್‌.ಸ್ಕಿತ್‌ ಇದು ಕೆಜಿಎಫ್‌ ಗಣಿಗಳ ಚಿನ್ನ 
ಎಂದಿದ್ದನ್ನು ನ್ಯಾಯಾಲಯ ಒಪ್ಪಿಕೊಂಡಿತು. ಸರಕಾರದ ಕಾನೂನಿನ ಪ್ರಕಾರ 
ಯಾರನ್ನಾದರೂ ಅಪರಾಧಿ ಎಂದು ತೀರ್ಮಾನಿಸಬೇಕಾದರೆ ಚಿನ್ನದ ಸ್ವಲ್ಪ ಭಾಗ 
ವಾದರೂ ಗಣಿಗೆ ಸೇರಿದ್ದು ಎಂದು ಪೊಲೀಸರು ದೃಢಪಡಿಸಬೇಕಾಗಿತ್ತು ಆದರೆ 
ಕಂಪನಿ ಕಾನೂನಿನ ಪ್ರಕಾರ ತನ್ನಲ್ಲಿರುವ ಚಿನ್ನ ಗಣಿಗೆ ಸೇರಿದ್ದಲ್ಲ ಎಂದು ಅಪರಾಧಿಯೇ 
ರುಜುವಾತು ಮಾಡಬೇಕಾಗಿತ್ತು. 

ವಡಿವೇಲಾಚಾರಿ ಎಂಬವರನ್ನು ಬೌರಿಂಗ್‌ಪೇಟೆ ರೈಲು ನಿಲ್ದಾಣದಲ್ಲಿ ಪೊಲೀಸರು 
ಚಿನ್ನದ ಸಮೇತ ಹಿಡಿದುಕೊಂಡಿದ್ದರು. ಆಗ ಅವರು ಮೈಸೂರಿನ ಮುಖ್ಯ 
ನ್ಯಾಯಾಲಯದಲ್ಲಿ "ಬೌರಿಂಗ್‌ ಪೇಟೆ ರೈಲು ನಿಲ್ದಾಣ ಜಿಲ್ಲಾ ನ್ಯಾಯಾಧೀಶರ 


ಸ್ವಾತಂತ್ರ್ಯಪೂರ್ವದಲ್ಲಿ: ಅಪಾಯ... / ೧೮೩ 


ಆಡಳಿತದಿಂದ ಹೊರಗಿದೆ” ಎಂದು ವಾದಿಸಿದರು. ಈ ಸ್ಥಳ ಕೆಜಿಎಫ್‌ನಿಂದ ೧೧ಕಿ.ಮೀ. 
ದೂರದಲ್ಲಿ ಬ್ರಿಟಿಷ್‌ -ಇಂಡಿಯಾದಲ್ಲಿತ್ತು. ಕಂಪನಿ "ಎಷ್ಟೇ ಕೇಳಿಕೊಂಡರೂ ಈ 
ಪ್ರದೇಶವನ್ನು ಕಂಪನಿ ಪ್ರದೇಶಕ್ಕೆ ಕೊಡಲು ಮೈಸೂರು ಸರಕಾರ ಒಪ್ಪಿಕೊಳ್ಳಲಿಲ್ಲ. 
೧೯೧೮ರಲ್ಲಿ "ಕೊನೆಗೆ ಕೆಜಿಎಫ್‌ ನಲ್ಲಿ ವಿಶೇ ಪ ಪೊಲೀಸ್‌ ಸೂಪರಿಂಟೆಂಡೆಂಟ್‌ 
ಕಚೇರಿ ಸ್ಥಾಪಿಸಿ ಈ ಪ್ರದೇಶವನ್ನು ಅದರ ಕೆಳಕ್ಕೆ ಸೇರಿಸಿತು. ೧೯೪೦ರವರೆಗೆ ಕಾರ್ಮಿಕರು 
೧೦೦ ಜಾಜಿ ನೋಟನ್ನು ಹೊಂದಿದ್ದರೂ ಅವರನ್ನು ಪೊಲೀಸರು ಬಂಧಿಸಿ 
ಠಾಣೆಗೆ ಕರೆತರುತ್ತಿದ್ದರು. 

ಮೈಸೂರು ಸರಜಕ ೫ ಜನಾಂಗಗಳನ್ನು ಅಪರಾಧಿ ಬುಡಕಟ್ಟುಗಳೆಂದು ಪಟ್ಟಿ 
ಮಾಡಿತ್ತು. ಕೊರಚ, ವಡ್ಡ, ಕೇಪ್‌ಮಾರಿ, ಗಂತಿಕಳ್ಗ ಮತ್ತು ಹಂದಿಜೋಗಿ. ಕೊರಚ 
ಮತ್ತು ವಡ್ಡರು KE ಜಿಲ್ಲೆಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿದ್ದು, ಅವರ ಮೇಲೆ 
ನಿಗಾವಹಿಸಲು ೧೯೩೦ರಲ್ಲಿ ೮ ಪೊಲೀಸ್‌ ಪೇದೆಗಳು ಮತ್ತು ೨ ಜಮಾದಾರರನ್ನು 
ನೇಮಿಸಲಾಗಿತ್ತು. ೧೯೧೩ರಲ್ಲಿ ವಡ್ಡರಿಂದ ಅಸಂಖ್ಯೆ ಕಳ್ಳತನಗಳು ಬ್ರಿಟಿಷ್‌ ಇಂಡಿಯಾ 
ಹೊರವಲಯದಲ್ಲಿ ನಡೆದಾಗ ಗಣಿ ಪ್ರದೇಶದಲ್ಲಿ ಎಚ್ಚರಿಕ ಗಂಟಿ ಬಾರಿಸುವ ವ್ಯವಸ್ಥೆ 
ಮಾಡಲಾಯಿತು. ಇವರನ್ನು ಗುರುತಿಸಿದರೆ ಕೂಡಲೇ ಹಿಡಿದು ಬ್ರಿಟಷ್‌-ಇಂಡಿಯಾ 
ಗಡಿ ಪ್ರದೇಶದಲ್ಲಿ ಬಿಟ್ಟುಬರಲಾಗುತ್ತಿತ್ತು ಈ ಎಲ್ಲಾ ಕ್ರಮಗಳಿಂದ ಕಾರ್ಮಿಕರಿಂದ 
ಚಿನ್ನದ ಕಳ್ಳತನ ಕಡಿಮೆಯಾದರೂ ಉಳಿದ ದಾರಿಗಳಿಂದ ಕಳ್ಳತನ ಜಾಸ್ತಿ ಆಗುತ್ತಲೇ 
ಇತ್ತು. ಯುರೋಪ್‌ ಕಾರ್ಮಿಕರು ಗಣಿಗಳಿಂದ ಚಿನ್ನವನ್ನು ನಿರಾಯಾಸವಾಗಿ ಹೊರಗೆ 
ತರುತ್ತಿದ್ದರೂ ಅವರನ್ನು ಯಾರೂ ತಡೆಯುತ್ತಿರಲಿಲ್ಲ. 

ಗೂಂಡಾ ಕಾಯಿದೆ ಮತ್ತು ದಂಡ: ೧೯೦೬ರಲ್ಲಿ ಮೈಸೂರು ಮೈನ್ಸ್‌ ಕಾಯಿದೆ 
ಕಲಂ ೧೭ರ ಕೆಳಗೆ ಕಂಪನಿಗಳು ಒಂದು ಹೊಸ ಕಾನೂನು ತಂದವು. ಕೆಜಿಎಫ್‌ 
ಪೊಲೀಸ್‌ ಸೂಪರಿಂಟೆಂಡೆಂಟ್‌ ಅವರು ಈ ಕಾಯಿದೆ ಕೆಳಗೆ (Undesirable) 
ಅನಪೇಕ್ಷಣೀಯ ತೊಂದರೆ ಮಾಡಿದವರನ್ನು ೨೪ ಗಂಟೆಗಳ ಒಳಗೆ ಕೆಜಿಎಫ್‌ 
ಪ್ರದೇಶದಿಂದ ಹೊರಕ್ಕೆ ಕಳುಹಿಸಬಹುದಾಗಿತ್ತು. ಅವರು ಮತ್ತೆ ಹಿಂದಕ್ಕೆ ಬರಬೇಕಾದರೆ 
ಪೊಲೀಸ್‌ ಅಪ್ಪಣೆಯನ್ನು ಪಡೆಯಬೇಕಾಗಿತ್ತು. ಈ ಕಾಯಿದೆಯಿ೦ದ ಅಪರಾಧಗಳು 
ಸ್ವಲ್ಪ ಮಟ್ಟಿಗೆ ಕಡಿಮೆಯಾದವು. ಹೊರಹೋದ ಅನೇಕ ಅಪರಾಧಿಗಳು ಮತ್ತು 
ಕಳ್ಳರು ಮತ್ತೆ ಹಿಂದಕ್ಕೆ ಬರಲಿಲ್ಲ. ೧೯೧೬ರಲ್ಲಿ ಇದೇ ಕಾಯಿದೆಯನ್ನು ಹತ್ತಿರದ 
ರಾಬರ್ಟ್‌ಸನ್‌ಪೇಟೆ, ಆಂಡ್ರ್‌ಸನ್‌ಪೇಟೆ ಮತ್ತು ಸುತ್ತಮುತ್ತಲ ಪ್ರದೇಶಕ್ಕೂ 
ವಿಸ್ತರಿಸಲಾಯಿತು. ಅಲ್ಲಿ ಇಲ್ಲಿ ಉಳಿದುಕೊಂಡಿದ್ದ ಅಪರಾಧಿಗಳು ಇನ್ನೂ ದೂರದ 
ಪದೇಶಗಳಿಗೆ ಪರಾರಿಯಾಗಿಬಿಟ್ಟರು. ಆದರೆ ಚಿನ್ನದ ಕಳ್ಳತನ ಮಾತ್ರ ನಿಲ್ಲಲೇ ಇಲ್ಲ. 
ಕಂಪನಿ ಮತು ಪೊಲೀಸರಿಂದ ತೊಂದರೆಗಳು ಮಿತಿಮೀರಿದಾಗ ಕಾರ್ಮಿಕರ ಪ್ರತಿಭಟನೆ 
ಕಾಣಿಸಿಕೊಂಡಿತು. ಮೈಸೂರಿನ ಬುದ್ಧಿಜೀವಿಗಳು ಕೆಲವರು ಅದೇ ಸಮಯಕ್ಕೆ ಕಾರ್ಮಿಕರ 


೧೮೪ / ಸುವರ್ಣ ಕಥನ 


ಪರವಾಗಿ ಮಾತನಾಡತೊಡಗಿದರು. ಶಾಸಕರಾದ ಟಿ.ಎನ್‌.ರಾಮಚ೦ದ್ರರಾವ್‌ ಮತ್ತು 
ಕೆ.ರಾಮೆಗೌಡ ಅವರು ೧೯೨೨ರಲ್ಲಿ ಅಸೆಂಬ್ಲಿಯಲ್ಲಿ "ಕಂಪನಿ ಮತ್ತು ಪೊಲೀಸರ 
ದೌರ್ಜನ್ಯಗಳು ಮಿತಿ ಮೀರಿವೆ. ಯಾವುದೇ ಆಧಾರಗಳಿಲ್ಲದೆ ಹಲವರನ್ನು ಗಡಿಪಾರು 
ಮಾಡಲಾಗಿದೆ' ಎಂದು ಹೇಳಿ, "ಅನಪೇಕ್ಷಣೀಯ' ಎಂದರೆ ಏನು ಎಂದು ಪ್ರಶ್ನಿಸಿದರು. 

ಕೆ.ಸಿ.ರೆಡ್ಡಿಯವರು(ಸ್ವಾತ೦ತ್ರ್ಯ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ) ಕೆಜಿಎಫ್‌ 
ಪ್ರದೇಶಕ್ಕೆ ೧೦ಕಿ.ಮೀ.ದೂರದ ಕ್ಯಾಸಂಬಳ್ಳಿಯವರು. ಶಾಸನ ಸಭೆಯಲ್ಲಿ ಜನಸಾಮಾನ್ಯರ 
ಹಕ್ಕುಗಳನ್ನು ಕುರಿತು ಮಾತನಾಡುತ್ತ “ಈ ಕಾಯಿದೆಯಿ೦ದ ಜನರು ತತ್ತರಿಸಿಹೋಗಿದ್ದಾರೆ. 
ಕಂಪನಿಯ ಜವಾನರು, ಬಟ್ಟರು, ಪ್ರಾಮಾಣಿಕ ಹೆಣ್ಣು ಮಕ್ಕಳನ್ನೂ ಹಿಂಸಿಸುತ್ತಿದ್ದಾರೆ. 
ಕಾರ್ಮಿಕರನ್ನು ಅಸಂಘಟತರನ್ನಾಗಿ ಮಾಡುವುದೇ ಈ “ಅನಪೇಕ್ಷಣೀಯ' ಕಾಯಿದೆ 
ಉದ್ದೇಶ. ಇದು ಕಾರ್ಮಿಕರ ಎರುದ್ಧ ಸಾರಿರುವ ಹೇಯ ಮತ್ತು ದ್ವೇಷದ ಪಿತೂರಿ' 
ಎಕೆ ಗುಡುಗಿದರು. ಆದರೆ ಇದ್ಯಾವುದೂ ಸರಕಾರದ ಸದಸ್ಯರನ್ನು ಚಿಂತನೆಗೆ 
ಈಡುಮಾಡಲಿಲ್ಲ. "ಕೆಜಿಎಫ್‌ ಕಾರ್ಮಿಕರು ಸಮಾಜದ ಕೆಳಸ್ನ ಸರದವರು ಮತು ಅವರಿಗೆ 
ಶಿಕ್ಷೆ ದೊರಕಲೇಬೇಕು. ಕಾರ್ಮಿಕರು ಈ ಪ್ರದೇಶದ ನಿಜವಾದ ಪಜೆಗಳಲ್ಲ' ಎನ್ನುವುದು 
ಕೆಲವು ಸದಸ್ಯರ ವಾದವಾಗಿತ್ತು ೧೯೪೦ರವರೆಗೂ ಇದೇ ಧೋರಣೆ ಮುಂದುವರಿದಿತ್ತು 
ಕಾರ್ಮಿಕರ ಪ್ರತಿಭಟನೆ ಇನ್ನಷ್ಟು ಗಟ್ಟಿಗೊ೦ಡಾಗ ಕಂಪನಿ ೮ ಜನ ಕಾರ್ಮಿಕರನ್ನು 
ಗಡಿಪಾರು ಮಾಡಿಬಿಟ್ಟಿತು. 

ಗಣಿ ಮತ್ತು ಮಿಲ್ಲುಗಳಿಂದ ಸ್ಥಳೀಯ ಕಾರ್ಮಿಕರು ಹೊರಗೆ ಬಂದಾಗ ಕಾವಲುಪಡೆ 
ಮೈಪರಚಿ ಹುಡುಕುತ್ತಿತ್ತು ಆದರೆ ಯುರೋಪಿನ್ನರ ಹತ್ತಿರಕ್ಕೂ ಹೋಗುತ್ತಿರಲಿಲ್ಲ. 
ಇದು ಬಿಳಿಯರು, ಆಫ್ರಿಕಾದ ನೀಗ್ರೋಗಳ ಎರುದ್ಧ ನಡೆಸುತ್ತಿದ್ದ ವರ್ಣಭೇದದಂತಿತ್ತು 
ಬಿಳಿಯರು ಮಿಲ್ಲಿನಿಂದ ಚಿನ ವನ್ನು ಹೊರಗೆ ತರುವ ಜು ದೊಡ್ಡ ಬಲೆಯನ್ನೇ 
ಹೆಣೆದಿದ್ದರು. ಈ ಬಿಳಿ ಕಳ್ಳರು ಕಳ್ಳತನ ಮಾಡಿದ ಚಿನ್ನವನ್ನು ತಮ್ಮ 'ಬಂಗಲೆಗಳಲ್ಲಿ 
ಕೆಲಸ ಮಾಡುತ್ತಿದ್ದ ಸೆ ವಕರು, ಬಟ್ಟರು, ಟೈ ಲರ್‌, ಕರಕ, ಬೇಕರಿಯವರ ಮೂಲಕ 
ಏಜಂಟರಿಗೆ ತಲುಪಿಸುತ್ತಿದ್ದರು. ಆದರೆ ಕಂಪನಿ ಪೊಲೀಸ ರು ಯಾವುದೇ ಸಂದೇಹ 
ಬ೦ದರೂ ಕೆಜಿಎಫ್‌ ನಗರ ಮತ್ತು ಸುತ್ತಮುತ್ತಲಿದ್ದ ಹಳ್ಳಿ ಪ್ರದೇಶಗಳ ಕೆಳವರ್ಗ 
ಮತ್ತು ಮಧ್ಯಮ ವರ್ಗದ ಮನೆಗಳಿಗೆ ನುಗ್ಗಿ ಶೋಧನೆ ನಡೆಸುತ್ತಿದ್ದರು. 

ಕಮ್ಯೂನಿಸ್ಟ್‌ ನ ಕಾರ್ಯಕರ್ತರಾದ ಪಿ.ಶ್ರೀನಿವಾಸನ್‌ ೧೯೪೩- ೪೪ರಲ್ಲಿ ಕೆಜಿಎಫ್‌ 
ಪೊಲೀಸರು, ಅಕ್ಕಸಾಲಿಗರು ಮತ್ತು ಯುರೋಪಿಯನ್ನರ ಸಂಬಂಧವನ್ನು ಸಾರ್ವಜನಿಕ 
ವಾಗಿ ಬೆತ್ತಲುಗೊಳಿಸಿದರು. ಇದನ್ನು ಮರೆಮಾಚಲು ಪೊಲೀಸರು ಕೆಲವರನ್ನು 
ಬಂಧಿಸುವ ನಾಟಕ ಆಡಿದರು. ಹ ಇಂಡಿಯನ್‌ ಕಾರ್ಮಿಕರನ್ನು ಕಟ್ಟ 
ಮಾತುಗಳಿಂದ ಬೈಯ್ಯುವುದು ಸರ್ವೇ ಸಾಮಾನ್ನ ವಾಗಿತ್ತು. ಆದರೆ ಅವರಿಗೆ ಯಾವುದೇ 
ದಂಡ ನೀಡುತ್ತಿರಲಿಲ್ಲ. ಅದೇ ರೀತಿಯಲ್ಲಿ ಇಂಡಿಯನ್‌ ಉಚ್ಚ ಜಾತಿಯ ಅಧಿಕಾರಿಗಳು 


ಆದಿದ್ರಾವಿಡ ಕಾರ್ಮಿಕರ ಏರುದ್ಧ ಕೆಡಿಕಾರುತ್ತಿದ್ದರು. ತಮಿಳರಾದ ಅದಿದ್ರಾವಿಡ 
ಜನಾಂಗದವರಿಗೆ ಮಾತ್ರ ಯಾರಿಂದಲೂ ಯಾವುದೇ ಏನಾಯತಿ ದೊರಕುತ್ತಿರಲಿಲ್ಲ. 
ಕಾರ್ಮಿಕರಿಗೆ ಎಷ್ಟೇ ಹೀನವಾದ ದಂಡ, ಕಠಿಣ ಶಿಕ್ಷೆ ನೀಡಿದರೂ ಅಪಘಾತಗಳು 
ಮಾತ್ರ ಕಡಿಮೆಯಾಗಲಿಲ್ಲ. ಕಂಪನಿ ಯಾವಾಗಲೂ ಹ, ಗೌರವಧನ ಮತ್ತು 
ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಯ ಬಗ್ಗೆ ಯೋಚಿಸುತ್ತಿತ್ತು. ಜೊತೆಗೆ ಕಾರ್ಮಿಕರ 
ವಿರುದ್ಧ ಇನ್ನಷ್ಟು ಹ ಕ್ರಮಗಳನ್ನು ಅಳವಡಿಸುವುದರ. ಬಗ್ಗೆ ಯೋಚಿಸುತ್ತಿತ್ತು. 
ಕೆಜಿಎಫ್‌ ಜಿಲ್ಲಾ ನ್ಯಾಯಾಲಯದಲ್ಲಿ ಕಾರ್ಮಿಕರ ಪರವಾಗಿ ಯಾವ ನ್ಯಾಯವೂ 
ದೊರಕುತ್ತಿರಲಿಲ್ಲ. ಎಲ್ಲವೂ ಅವರ ಎರುದ್ಧವಾಗಿಯೆ ನಡೆಯುತ್ತಿತ್ತು 

೧೯೦೫ರಲ್ಲಿ ಮೈಸೂರಿನ ಜೆ.ಬಾಲ್ಬಿಲಿಯಾನ್‌ ಎಂಬವರು “ಸ್ಥಳೀಯ ನ್ಯಾಯ 
ಮೂರ್ತಿ ಚಿನ್ನ ಕಳ್ಳತನ ಮಾಡಿರುವ ಕಳ್ಳನಿಗೆ ನೀಡುವ ಶಿಕ್ಷೆಯಲ್ಲಿ ತಮ್ಮ ಮೂಗು 
ತೂರಿಸುತ್ತಿದ್ದಾರೆ' ಎಂದು ದೂರಿದರು. ಮೈನ್ಸ್‌ ಅಧಿಕಾರಿಯೊಬ್ಬರು “ಈ ನ್ಯಾಯಾಲಯ 
ಗಳು ಸರಿಯಾದ ತೀರ್ಪು ಕೊಡುತ್ತಿಲ್ಲ. ಅದಕ್ಕಿಂತ ಕಂಪನಿಗಳು ಶಿಕ್ಷೆ ಕೊಡುವುದೇ 
ಸರಿ' ಎಂದು ಹೇಳಿದ್ದರು. ೧೯೩೭ರಲ್ಲಿ ಮೈಸೂರು ಮಹಾರಾಜರ ಖಾಸಗಿ 
ಕಾರ್ಯದರ್ಶಿ ಚಾರ್ಲ್ಸ್‌ ತೊಡ೦ಟರ್‌ ಅವರು "ಗಣಿಗಳಲ್ಲಿ ಹೆಚ್ಚು ಅಪಘಾತಗಳು 
ಸಂಭವಿಸುತ್ತಿರುವುದಕ್ಕೆ ಕಾರಣ "ಮೈನಿಂಗ್‌ ಕಾನೂನು ಪಾಲಿಸದೆ ಇರುವುದು ಮತ್ತು 
ಅಪರಾಧಿಗಳಿಗೆ ಸರಿಯಾದ ಶಿಕ್ಷೆ ದೊರಕದೇ ಇರುವುದು ಮತ್ತು ಅಪರಾಧಿಗಳಿಗೆ 
ಹೆಚ್ಚು ದಂಡ ಮತ್ತು ಶಿಕ್ಷೆಯನ್ನು ವಿಧಿಸಬೇಕು. ಅಪರಾಧ ಮಾಡಿದ ಕಾರ್ಮಿಕನ 
ಎರುದ್ಧ ಮೈನ್ಸ್‌ ಇನ್ಸ್‌ಪೆಕ್ಟ್‌ರ್‌ಗೆ ದೂರು ಸಲ್ಲಿಸಿದರೆ, ಕಾರ್ಮಿಕನ ಅಪರಾಧ ಏನೆಂಬುದು 
ಅವರಿಗೆ ಗೊತ್ತಿರುತ್ತದೆ. ಆದರೆ ಅದನ್ನು ನ್ಯಾಯಾಲಯಕ್ಕೆ ಹೋಯ್ದ್ಡರೆ ಗಣಿಯ 
ಬಗ್ಗೆ ಏನೂ ಗೊತ್ತಿಲ್ಲದ ನ್ಯಾಯಮೂರ್ತಿಗಳನ್ನು ವಕೀಲರು ಗಲಿಬಿಲಿ ಮಾಡಿ ದಿಕ್ಕು 
ತಪ್ಪಿಸುತ್ತಾರೆ' ಎಂದಿದ್ದರು. 

ವಿಶ್ವ ಮಹಾಯುದ್ಧಗಳು ಮತ್ತು ಪರಿಣಾಮ: ಆಂಗ್ಲೋ-ಇಂಡಿಯನ್ನರನ್ನು ಮಾತ್ರ 
ಸೇರಿಸಿಕೊಂಡ “ಕೆಜಿಎಫ್‌ ಬೆಟಾಲಿಯನ್‌' ಎಂಬ ಹೆಸರಿನಲ್ಲಿ ರೈಫಲ್‌ ರೇಂಜ್‌ 
ಮೈದಾನದಲ್ಲಿ ತರಬೇತಿ ನೀಡಲಾಯಿತು. ಈ ಬೆಟಾಲಿಯನ್‌ ಮೊದಲ ಮಹಾಯುದ್ಧ 
ದಲ್ಲಿ ಭಾಗವಹಿಸಿತು. ಜೊತೆಗೆ ಕೆಜಿಎಫ್‌ನಲ್ಲಿದ್ದ ಉತ್ತರ ಆರ್ಕಾಟ್‌ ಜಿಲ್ಲೆಯ ತಮಿಳರು, 
ಕೆಜಿಎಫ್‌ ಮತ್ತು ಸುತ್ತಮುತ್ತಲ ಹಳ್ಳಿಗಳ ಯುವಕರು ಯುದ್ಧದಲ್ಲಿ ಹೋರಾಡಿದ್ದರು. 
ಯುದ್ಧಕ್ಕೆ ಹೋದ ಬಹಳಷ್ಟು ಜನರು ಹಿಂದಿರುಗಿ ಬರಲಿಲ್ಲ, ಬಂದವರಿಗೆ ಗಣಿಗಳಲ್ಲಿ 
ಅವರಿಗೆ ತಕ್ಕ ಕೆಲಸಗಳನ್ನು ನೀಡಲಾಯಿತು. ಕೆಜಿಎಫ್‌ ಮತ್ತು ಸು ಸುತ್ತಮುತ್ತಲ ಪ್ರದೇಶಗಳಲ್ಲಿ 
ಸುಮಾರು ೪ ವರ್ಷ ಕಾಲ ಯುದ್ಧದ ೭ ಭೀತಿ ತುಂಬಿಕೊಂಡಿತ್ತು ಯುದ್ಧದಿಂದ 
ಹಿಂದಿರುಗಿದ ಸ್ಥಳೀಯರು ಮೊದಲ ಸ್‌ ಮಿಲಿಟರಿ ಸಮವಸ್ತ್ರ , ಟೋಪಿ "ಮತ್ತು 
ಬೂಟುಗಳನ್ನು ಧರಿಸಿ ಹಿ೦ದಿರುಗಿದ್ದರು. ಇವರಲ್ಲಿ ಅನೇಕರು ಯುದ್ಧಕ್ಕೆ ಹೋಗುವುದ 


೧೮೬ / ಸುವರ್ಣ ಕಥನ 


ಕ್ಕಿಂತ ಮುಂಚೆ ಸರಿಯಾಗಿ ಬಟ್ಟೆಗಳನ್ನೇ ನೋಡಿರಲಿಲ್ಲ. ಇವರು ಬ೦ದ ಮೇಲೆ 
ಜಾತಿ ನಿಂದನೆ/ಅಸ್ಪ] ಶ್ರತೆ ಸಲ ಮಟ್ಟಿಗೆ ಕಡಿಮೆಯಾಯಿತು. ಅಲ್ಲದೆ "ಅವರು ಸರಕಾರದ 


ನ 


ಜನರು' ಎನ್ನುವ ಭೀತಿ ಸಾರ್ವಜನಿಕರಲ್ಲಿ ತುಂಬಿಕೊಂಡಿತು. ೧ನೇ ಮತ್ತು ೨ನೇ 
ವಿಶ್ವ ಮಹಾಯುದ್ಧಗಳ ನಂತರ ಪ್ರಪಂಚದಾದ್ಯಂತ ಅನೇಕ ಕಾರ್ಯ್ಪಾನೆಗಳು 
ಹುಟ್ಟಿಕೊಂಡವು. ಹಾಗೆ ಮೋಟಾರು, ಕಾರು, ವಿಮಾನ, ಹಡುಗುಗಳು ಮತ್ತು 
ಅನೇಕ ರೀತಿಯ ಎಲೆಕ್ಟ್ರಾನಿಕ್‌ ಉಪಕರಣಗಳು ಆವಿಷ್ಠಾರಗೊಂಡು, ಸಾರ್ವಜನಿಕರ 


ಉಪಯೋಗಕ್ಕೆ ಬಂದವು. 


> @ 
ತಿ 


ತ 


ಬ್ರಿಟನ್‌ ಮತ್ತು ಅಮೆರಿಕ ದೇಶಗಳು ಕೆಜಿಎಫ್‌ ವಲಯವನ್ನು ಯುದ ತಯಾರಿ 
ಗಿ ಹ್ಯಾ 


ಧಿ 
ತ ನ್‌್‌ ದ್‌ ತ ಹ ಸ ೦. < — ಈ ಇ 
ಪ್ರದೇಶವನ್ನಾ ಮಾಡಿಕೊಂಡಿದ್ದವು. ಕೆಜಿಎಫ್‌ನಲ್ಲಿ ಬ್ರಿಟಿಷರಿಗೂ ಮತ್ತು ಸ್ಥಳೀಯರಿಗೂ 


ಛಿ 


ಯು - ಸಿ 

ತಮ್ಮ “ಕೆಜಿಎಫ್‌ ವರಲಾರು' ಎಂಬ ತಮಿಳು ಪುಸಕದಲ್ಲಿ ತಾವು ಸತಃ ನೋಡಿದನು 
ಏವನಿಸಿದ್ದಾರೆ. ಕೆಜಿಎಫ್‌ನಲ್ಲಿ ಕೆಲಸ ಮಾಡುತ್ತಿದ್ದ ಮತ್ತು ಸ್ಥಳೀಯ (೧೬ ವರ್ಷಕ್ಕಿಂತ 
ಮೇಲ್ಪಟ್ಟ) ಸಾವಿರಾರು ಯುವಕರನ್ನು ಬೆಂಗಳೂರಿನ ದಂಡು ಪ್ರದೇಶಕ್ಕೆ ಕರೆದುಕೊಂಡು 
ಹೋಗಿ ಮಿಲಿಟರಿ ತರಬೇತಿ ನೀಡಲಾಯಿತು. ಈ ಗುಂಪಿಗೆ 

ನ್ನ ಮದ್ರಾಸ್‌ ಸಾಪರ್ಸ್‌ ಆಂಡ್‌ ಮೈನರ್‌? ಎಂದು ಕರೆಯಲಾಯಿತು. ಇವರಲ್ಲಿ 
ಹಚ್ಚಿನವರು ಉತ್ತರ ಆರ್ಕಾಟ್‌ ಪ್ರದೇಶಕ್ಕೆ ಸೇರಿದವರಾಗಿದ್ದರು. ಇದೇ ಸಮಯದಲ್ಲಿ 


೦ 


ಸಾತಂತ ಪೂ; . « 
ಸ್ವಾತಂತ್ರ್ಯಪೂರ್ವದಲ್ಲಿ: ಅಪಾಯ... /೧೮೭ 


ಯುದ್ಧ ಸಾಮಗ್ರಿಗಳನ್ನು ತಯಾರಿಸಲು ಬೆಂಗಳೂರಿನಲ್ಲಿ ಹಲವು ಕಾರ್ಲಾನೆಗಳನ್ನು 
ಸ್ಥಾಪಿ ಜರಾ ಇವುಗಳಲ್ಲಿ 'ಹಿ೦ದೂಸ್ಥಾನ್‌ ಏರೋನಾ ಟಿಕ್ಸ್‌' ಕೂಡ ಒಂದು. ೭, 
ಜಾತ್‌ ೧೯೪೧ ರಂದು ಪೆಸಿಫಿಕ್‌ ಸಾಗರದಲ್ಲಿ ಅಮೆರಿಕದ. ಹವಾಯ್‌ ದ್ವೀಪದ 
ಪರ್ಲ್‌ ಹಾರ್ಬರ್‌ ಮೇಲೆ ಜಪಾನ್‌ ದೇಶ ಬಾಂಬ್‌ ದಾಳಿ ಮಾಡಿತು. ಇದರ ನಂತರ 
ಬೆಂಗಳೂರಿನಲ್ಲಿ ಇನ್ನೂ ಹೆಚ್ಚು ಯುದ್ಧ ಪ್ರಕ್ರಿಯೆಗಳು ನಡೆಯತೊಡಗಿದವು. 

ಯರಕೊಂಡ ಮತ್ತು ಹೊಲಗಮಾದಿ ಗುಡ್ಡಗಳ ಮೇಲೆ ಬ್ರಿಟಿಷರು ತರಬೇತಿ 
ಕೇಂದ್ರಗಳನ್ನು ಸ್ಥಾಪಿಸಿ ತರಬೇತಿ ನೀಡತೊಡಗಿದರು. ಬೆಂಗಳೂರಿನಿಂದ ಕೆಜಿಎಫ್‌ 
ವರೆಗೂ ಹಾರಾಡುವ ಯುದ್ಧ ಏಮಾನಗಳನ್ನು ಜನರು ಆಕಾಶದಲ್ಲಿ ಬೆರಗಿನಿಂದ 
ನೋಡತೊಡಗಿದರು. ಯುದ್ಧ ವಾಹ ವೇಳೆ ಕೆಜಿಎಫ್‌ ಮೇಲೆ ದಾಳಿ 
ಮಾಡಿದರೆ ಅವುಗಳನ್ನು ಈೂಡೆದುರ ಸರಿ ಟ್ಯಾಂಕರ್‌ಗಳಿಂದ ಗುಂಡುಗಳನ್ನು 
ಹಾರಿಸುವ ತರಬೇತಿಯನ್ನು ಕೆಜಿಎಫ್‌ನಲ್ಲಿ ದ ಬೇತಮಂಗಲ ಮತ್ತು 
ಕೋಲಾರ ಹತ್ತಿರದ ವೀರಾಪುರದಲ್ಲಿ ಯುದ್ಧ ವಿಮಾನಗಳು ಇಳಿಯಲು ಹೆಲಿಪ್ಕಾಡು 
ಗಳನ್ನು ನಿರ್ಮಿಸಲಾಯಿತು. ಫಿರಂಗಿ ಟ್ಯಾಂಕರ್‌ಗಳು ರಸ್ತೆಗಳಲ್ಲಿ ಮತ್ತು ಸುತ್ತಲಿನ 
ಗುಡ್ಡಗಳಲ್ಲಿ ಓಡಾಡುವುದನ್ನು ಜನರು ನೇರವಾಗಿ ವೀಕ್ಷಿಸಿದರು. ಟ್ಯಾಂಕರ್‌ಗಳಿಂದ 
ಹಾರಿಸಿ ಸಿಡಿದ ಗು೦ಡುಗಳನ್ನು (ಇದರಲ್ಲಿದ್ದ ತಾಮ್ರ/ಬ್ಬಿಣಕ್ಕಾಗಿ) ಜನರು ಆರಿಸಿ 
ಮಾರತೊಡಗಿದರು. ಸಿಡಿಯದ ಕೆಲವು ಗುಂಡುಗಳನ್ನು ಸುತ್ತಿಗೆಯಲ್ಲಿ ಹೊಡೆದುದರಿಂದ 
ಇಬ್ಬರು ಸತ್ತು ಹಲವರು ಗಾಯಗೊಂಡಿದ್ದರು. 

ಜೂನ್‌ ೧೪, ೧೯೪೨ರಂದು ಬಲ್ಲಿಗಾನಹಳ್ಳಿಯ ಹತ್ತಿರ ೧ ಡಕೋಟ ವಿಮಾನ 
ಬಿದ್ದು ಅಪಘಾತವಾಗಿತ್ತು. ಇದರಲ್ಲಿದ್ದ ಇಬ್ಬರು ಪೈಲಟ್‌ಗಳು ಕೆಳಕ್ಕೆ ಹಾರಿ ಪ್ರಾಣ 
ಉಳಿಸಿಕೊಂಡಿದ್ದರು. ಮರು ದಿನವೇ ತರಬೇತಿ ನೀಡುತ್ತಿದ್ದ ಇನ್ನೊಂದು ವಿಮಾನ 
ಎಡ್ಗರ್‌ ಶ್ಯಾಫ್ಟ್‌ಗೆ ಡಿಕ್ಕಿ ಹೊಡೆದು ಕೋರಮಂಡಲ ರೈಲು ನಿಲ್ದಾಣದ ಹತ್ತಿರ ಅನಾಥ 
ಪಕ್ಷಿಯಂತೆ ಬಿದ್ದಿತ್ತು ಇದರಲ್ಲಿದ್ದ ಇಬ್ಬರು ಪೈಲಟ್‌ಗಳು ಪಾರಾಗಿದ್ದರು. ಭಾರತದಾದ್ಯಂತ 
ಯುದ್ಧ ನಿಧಿಯನ್ನು ಸಂಗ್ರಹಿಸಲಾಯಿತು. ಕೆಜಿಎಫ್‌ನಲ್ಲಿ ಸಂಗ್ರಹಿಸಿದ ಹಣದಲ್ಲಿ 
ಎರಡು "ಸಿಟ್‌ ಫೈರ್‌' ಯುದ್ಧ ವಿಮಾನಗಳನ್ನು ಖರೀದಿಸಿ ಯುದ್ಧಕ್ಕೆ ಕೊಡುಗೆ 
ನೀಡಲಾಯಿತು. ಕೆಜಿಎಫ್‌ ಗಣಿಗಳ ಗುತ್ತಿಗೆದಾರರು, ಸಾರ್ವಜನಿಕರು ಮತ್ತು ವ್ಯಾಪಾರಿ 
ಗಳು ಹಣ ಸಂಗ್ರಹಿಸಿ ಆಹಾರ ಸಾಮಗ್ರಿಗಳನ್ನು ಯುದ್ಧಕ್ಕೆ ದಾನ ಮಾಡಿದ್ದರು. 

ಯುದ್ದದಲ್ಲಿ ಗಣಿಗಳನ್ನು ನಾಶ ಮಾಡಬಹುದು ಎನ್ನುವ ಭಯ ಬ್ರಿಟಿಷರನ್ನು 
ಬಹಳವಾಗಿ ಕಾಡುತ್ತಿತ್ತು. ಗಣಿಗಳ ದಾಖಲೆಗಳನ್ನು ಗಣಿಗಳ ಒಳಗೆ ಸುರಂಗಗಳಲ್ಲಿ 
ಗುಟ್ಟಾಗಿ ಬಚ್ಚಿಡಲಾಯಿತು. ಗಣಿ ಪ್ರದೇಶದ ರಸ್ತೆಗಳಲ್ಲಿ ದಾರಿ ದೀಪಗಳನ್ನು 
ಆರಿಸಲಾಗುತ್ತಿತ್ತು ರಾತ್ರಿ ಹೊತ್ತು ದೀಪ ಹೊತ್ತಿಸಿಕೊಂಡು ಓ ಓಡಾಡುವವರನ್ನು ಹಿಡಿದು 
ಶಿಕ್ಷೆಗೆ ಒಳಪಡಿಸಲಾಗುತ್ತಿತ್ತು ಅನಿವಾರ್ಯವಾಗಿ ಕಂಪನಿ ವಾಹನಗಳು ಓಡಾಡ 


೧೮೮ / ಸುವರ್ಣ ಕಥನ 


ಬೇಕಾದಾಗ ಮಾತ್ರ ದೀಪಗಳ ಮೇಲ್ಭಾಗದಲ್ಲಿ ತಾರು ಬಳಿದು ಬೆಳಕು ಮೇಲಕ್ಕೆ 
ಕಾಣಿಸದಂತೆ ಮಾಡಲಾಗಿತ್ತಿತ್ತು ಯುದ್ಧದ ಮುನ್ನೆಚ್ಚರಿಕೆಯಿಂದ ೪%೪ ಅಡಿ ಅಗಲ 
ಮತ್ತು ಉದ್ದದ ಕಂದಕಗಳನ್ನು ಶಾಲೆ, ಕಾಲೋನಿಗಳು, ಗಣಿ ಪ್ರದೇಶ ಮತ್ತು ಕಚೇರಿಗಳ 
ಪಕ್ಕದಲ್ಲಿ ತೋಡಲಾಯಿತು. ವಿಮಾನಗಳ ಸದ್ದು ಬ೦ದಾಗ ಎಚ್ಚರಿಕೆ ಗಂಟೆ ಬಾರಿಸ 
ಲಾಗುತ್ತಿತ್ತು. ಆಗ ತಕ್ಷಣವೇ ಜನರು ಓಡಿ ಹೋಗಿ ಕ೦ದಕಗಳಲ್ಲಿ ಅಡಗಿಕೊಳ್ಳುತ್ತಿದ್ದರು. 
ವಿಮಾನ ದಾಳಿ ಮುನ್ನೆಚ್ಚರಿಕೆ ಪಾಲಕರು ಇದರ ಉಸ್ತುವಾರಿಯನ್ನು ನೋಡಿಕೊಳ್ಳು 
ತ್ತಿದ್ದರು. ಕೆಜಿಎಫ್‌ ಜನರು ನೇರವಾಗಿ ಯುದ್ಧಕ್ಕೆ ಸಿಲುಕಿಕೊಳ್ಳದಿದ್ದರೂ ಅದರ 
ಅನುಭವಗಳನ್ನು ಪಡೆದರು. 

ಹಾಲೆಂಡ್‌, ಇಂಗ್ಲೆಂಡ್‌, ಬೆಲ್ಜಿಯಂ ಮುಂತಾದ ದೇಶಗಳು ಯಾವುದೇ ರೀತಿಯ 
ಯುದ್ಧ ತಯಾರಿ ಮಾಡಿಕೊಂಡಿರಲಿಲ್ಲ. ಇದನ್ನು ತಿಳಿದ ಜರ್ಮನಿ ದೇಶ ಇಂಗ್ಲೆಂಡ್‌ 
ವಿರುದ್ಧ ನೇರವಾಗಿ ಯುದ್ಧಕ್ಕೆ ಇಳಿಯಿತು. ಪೈಲಟ್‌ಗಳಿಲ್ಲದ ವಿಮಾನಗಳು ಲಂಡನ್‌ 
ನಗರದ ಮೇಲೆ ದಾಳಿ ಮಾಡಿದವು. ಇದರಿಂದ ವಿಚಿಲಿತರಾದ ಬ್ರಿಟಿಷರು 
ಭೀತಿಗೊಳಗಾಗಿ ಮನೆಗಳ ಒಳಗೆಹೋಗದೆ ರಸ್ತೆಗಳಲ್ಲಿ ನರಳತೊಡಗಿದರು. ಅಂದಿನ 
ಬ್ರಿಟನ್‌ ಪ್ರಧಾನಮಂತ್ರಿ ವಿನ್ಸ್ಟನ್‌ ಚರ್ಚಿಲ್‌ರ ಬ್ರಿಟಿಷ್‌ ಆಡಳಿತ “ಭಾರತದ ಎಲ್ಲಾ 
ಚರ್ಚು ಮತ್ತು ದೇವಾಲಯಗಳಲ್ಲಿ ಬ್ರಿಟನ್‌ ದೇಶ ಜಯಶಾಲಿಯಾಗುವಂತೆ ಪ್ರಾರ್ಥನೆ 
ಮಾಡಬೇಕು ಮತ್ತು ಎಲ್ಲರೂ "ಳ' (ಏಕ್ಟರಿ) ಬ್ಯಾಡ್ಜ್‌ನ್ನು ಧರಿಸಬೇಕು' ಎಂದು 
ಆದೇಶ ನೀಡಿತು. ಇದನ್ನು ಕೆಜಿಎಫ್‌ ಜನರು ಸಾರ್ವಜನಿಕ ಪ್ರದೇಶಗಳಲ್ಲಿ ದೊಡ್ಡ 
ದೊಡ್ಡದಾಗಿ ಬರೆದು ಹಾಕಿದರು. ಕೆಲವು ಯುವಕರು ತಮಿಳಿನಲ್ಲಿ ತೋಳ್ವಿ 
(ತೋಲ್‌-ಚರ್ಮ ಭ=ವಿಕ್ಷರಿ) ಸೋಲು ಎನ್ನುವ ಪದದ ಅರ್ಥದಂತೆ ಚರ್ಮದಲ್ಲಿ 
V ಅಕ್ಷರದ ಬ್ಯಾಡ್ಜ್‌ ತೊಟ್ಟುಕೊಂಡು ಓಡಾಡಿದರು. ಅ೦ದರೆ ಬ್ರಿಟಿಷರಿಗೆ ಸೋಲಾಗಲಿ 

ನ್ನುವುದು ಜಃ ಅರ್ಥ. ಬ್ರಿಟಿಷರು ಇಂತಹವರನ್ನು ಹಿಡಿದು ಶಿಕ್ಷೆಗೆ ಒಳಪಡಿಸಿದರು. 

ಬ್ರಿಟಿನ್‌ ಸರಕಾರ ತುರ್ತುಪರಿಸ್ಥಿತಿಯನ್ನು ಹೇರಿ 'ಕಜಿಎಫ್‌ನಲ್ಲಿದ್ದ ಆಹಾರ ಧಾನ್ಯ 
ಮತ್ತಿತರ ಸ ಸಾಮಗಿಗಳನ್ನು ಯುದ್ಧಕ್ಕಾಗಿ ಹ ಹೋಯಿತು. ಇದರಿಂದ 
ಕೇವಲ ೨-೩ ದಿನಗಳಲ್ಲಿ ಕೆಜಿಎಫ್‌ನ ಆಹಾರ ಧಾನ್ಯದ ದಾಸ್ತಾನೆಲ್ಲ ಖಾಲಿಯಾಗಿ 
ಹೋಯಿತು. ರಾತ್ರೋರಾತ್ರಿ ಬೆಲೆಗಳು ಗಗನಕ್ಕೆ ಎರಹೋದವು. ಹಣವಂತರು ಎಷ್ಟು 
ಬೆಲೆಯಾದರೂ ದುಡ್ಡು ಕೊಟ್ಟು ASE ಬಡವರು ಗಡ್ಡೆ-ಗೆಣಸು, ಸೊಪ್ಪು- 
ಸದೆಯನ್ನು ತಿನು ವಂತಹ ಪರಿಸ್ಥಿತಿ ಬಂದಿತು. ಆಗ ಮೈಸೂರು ಸಂಸ್ಥಾನ 
ಕೆಲವು ನ್ಯಾಯ ಬೆಲೆ ಅಂಗಡಿಗಳನ್ನು ತೆರೆಯಿತು. ೧೯೪೨- ೧೯೪ರಲ್ಲಿ ಗೋಧಿ, 
ರವೆ, ಮೆಕ್ಕೆಜೋಳ ಮತ್ತು ಮೈ ದಾ ಪದಾರ್ಥಗಳನ್ನು ಮೊದಲ ಬಾರಿಗೆ ಅಂಗಡಿಗಳಲ್ಲಿ 
Re ಡೀಸೆಲ್‌, ಪೆಟ್ರೋಲ್‌ ಮತ್ತು ಸೀಮೆಎಣ್ಣೆಯನ್ನು ಯುದ್ಧಕ್ಕೆ 
ಕೊಂಡೊಯುವುದರಿಂದ ವಾಹನಗಳನ್ನು ಅನಿಲದಿಂದ ಕ್‌ ತ್‌ 


ಸ್ವಾತಂತ್ರ್ಯಪೂರ್ವದಲ್ಲಿ: ಅಪಾಯ... /೧೮೯ 


ಆಂಡ್‌ಸನ್‌ಪೇಟೆ ಮತ್ತು ರಾಬರ್ಟ್‌ಸನ್‌ಪೇಟೆಯ ಪೆಟಿಗೆ ಅಂಗಡಿಗಳಲಿ 
ಯುದ್ಧದಲ್ಲಿ ಸತ್ತವರ ಬಟ್ಟೆ-ಬರೆ ಮತ್ತು ಬೂಟುಗಳನ್ನು ಮಾರುತ್ತಿದ್ದರು. ಆ ಬಟ್ಟೆಗಳು 
ಕೆಲವೊಮ್ಮೆ ರಕ್ತಸಿಕ್ತವಾಗಿರುತ್ತಿದ್ದವು. ಬೂಟುಗಳು ಗಣಿ ಕಾರ್ಮಿಕರಿಗೆ ಅಗತ್ಯವಾದು 
ದರಿಂದ ಕಾರ್ಮಿಕರು ಕೊಂಡುಕೊಳ್ಳುತ್ತಿದ್ದರು. ಕೆಜಿಎಫ್‌ನಿಂದ ಯುದ್ಧಕ್ಕೆ ಹೋದವರ 
ಬೂಟು, ಬಟ್ಟೆ ಮತ್ತಿತರ ವಸ್ತುಗಳು ಅವರ ಸಂಬಂಧಿಗಳ ಎಳಾಸಕ್ಕೆ ಅಂಚೆಯ 
ಮೂಲಕ ಬರುತ್ತಿದ್ದವು. ಇವುಗಳನ್ನು ನೋಡಿದ ಸಂಬಂಧಿಗಳು ದುಃಖದಿಂದ 
ಅಳುತ್ತಿದ್ದರು. 
ಉಪಸಂಹಾರ 

ಒಂದು ಅಪರೂಪದ ನೆನಪು: 

೬ನೇ ವರ್ಷದ ಪುಣ್ಯಸ್ಮರಣೆ 

ಹೆಸರು: ಬಿ.ಜಿ.ಎಂ.ಎಲ್‌., ಕೆಜಿಎಫ್‌ 

ನಿಧನ: ೨೮.೦೨, ೨೦೦೧. 

“ನೀವು ಸ್ವರ್ಗಸ್ಥರಾಗಿ ೬ ವರ್ಷಗಳಾಗಿವೆ. ನಾವು ಸದಾ ನಿಮ್ಮ ಸ್ಮರಣೆಯಲ್ಲಿ 
ದಿನಗಳನ್ನು ದೂಡುತ್ತಿದ್ದೇವೆ. ನಿಮ್ಮನ್ನೇ ನಂಬಿಕೊಂಡಿದ್ದ ನಾವು ಅನಾಥರಾಗಿ ಬೀದಿ 
ಪಾಲಾಗಿದ್ದೇವೆ. ಕೆಲಸ ಮತ್ತು ಸಂಬಳವಿಲ್ಲದೇ, ನಿವೃತ್ತಿ ಪರಿಹಾರ ಇಲ್ಲದೆ. ನಾವು ವಾಸಿ 
ಸುತ್ತಿರುವ ಕಾಲೋನಿಗಳಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲದೆ ನರಕಯಾತನೆ 
ಅನುಭವಿಸುತ್ತಿದ್ದೇವೆ. ನಿಮ್ಮ ಸಾವಿಗೆ ಕಾರಣರಾದ ಕೇ೦ದ್ರ ಸರಕಾರವಾಗಲಿ ಅಥವಾ 
ರಾಜ್ಯ ಸರಕಾರವಾಗಲಿ ನಮ್ಮ ಮೇಲೆ ಕನಿಕರ ತೋರಿಸಲಿಲ್ಲ. ನಮ್ಮನ್ನು ಉದ್ಧಾರ 
ಮಾಡುತ್ತೇವೆಂದು ಹೇಳಿ ಕೆಲವು ರಾಜಕೀಯ ಪಕ್ಷಗಳು ಉಚಿತವಾಗಿ ಅಕ್ಕಿ, ಸೀರೆ ಹಂಚಿ, 
ಭಿಕ್ಷುಕರ ಮಟ್ಟಕ್ಕಿಳಿಸಿ ನಮ್ಮನ್ನು ಪರೋಕ್ಷವಾಗಿ ಅವಮಾನ ಮಾಡಿದ್ದಾರೆ. ನಮ್ಮ ಬಾಳು 
ಬ೦ಗಾರ ಮಾಡುವುದಾಗಿ ಹೇಳುತ್ತಿದ್ದ ಕಾರ್ಮಿಕ ಮುಖಂಡರು ನಾಪತ್ತೆಯಾಗಿದ್ದಾರೆ. 

ಈಗಲೂ ನಿಮ್ಮ ಗೋರಿಯೊಳಗೆ ನುಗ್ಗಿ ಬ೦ಗಾರ ತರುತ್ತಿರುವ ಮುಠಾಗಳಿವೆ. 
ಈ ಮುಠಾಗಳ ಮುಖಂಡರಿಂದ ಕೆಲವರಿಗೆ ಪಾಲು ಸಹ ಹೋಗುತ್ತಿದೆ. ನೀವು 
ಬದುಕಿದ್ದಾಗ ಲಕ್ಷಾಂತರ ಜನರನ್ನು ಸಾಕಿ ಸಲುಹಿ, ಅವರ ಬಾಳು ಬಂಗಾರ ಮಾಡಿದಿರಿ. 
ಪೋಷಿಸಿದವರಿಗೆ ಹೊನ್ನಿನ ಮಳೆ ಸುರಿಸಿ ವಿಶ್ವಮನ್ನಣೆ ಪಡೆದಿರಿ. ಈಗಲೂ ಲಲನೆಯರ 
ಕತ್ತು. ಕಿವಿ ಮತ್ತು ಎದೆಯ ಮೇಲೆ ಪ್ರಜ್ವಲಿಸುವ ಆಭರಣಗಳ ಪ್ರಖರ ಕಾಂತಿ 
ಕಿರಣಗಳ ಬೆಳಕಿನಲ್ಲಿ ನೀವೇ ಜ್ಞಾಪಕಕ್ಕೆ ಬರುತ್ತೀರಿ. ನಿಮ್ಮನ್ನು ನಾವಾಗಲಿ ಅಥವಾ 
ನಮ್ಮ ಪೀಳಿಗೆಗಳಾಗಲಿ ಮರೆಯಲು ಅದು ಹೇಗೆ ತಾನೇ ಸಾಧ್ಯ) ನಿಮ್ಮನ್ನು ಮರೆಯ 
ಲಾಗದೆ, ದುಃಖ ಭರಿಸಲಾಗದೆ ೬೦ಕ್ಕೂ ಹೆಚ್ಚು ಕಾರ್ಮಿಕರು ಸಾವು ಕಂಡಿದ್ದಾರೆ, 
ಕೆಲವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸದಾ ನಿಮ್ಮನ್ನೇ ಸ್ಮರಿಸುತ್ತಾ, ಅತ್ತ ಬದುಕಲೂ 
ಆಗದೇ ಇತ್ತ ಸಾಯಲೂ ಆಗದೇ, ಯಾತನಾಮಯ ದಿನಗಳನ್ನು ದೂಡುತ್ತಿರುವ 


೧೯೦ /ಸುವರ್ಣ ಕಥನ 


ಮತ್ತು ಸದಾ ನಿಮ್ಮ ಸ್ಮರಣೆಯಲ್ಲೇ ಮುಳುಗಿರುವ ೩೮೦೦ ಗಣಿ ಕಾರ್ಮಿಕರು, 
ಅವರ ಕುಟುಂಬಗಳು, ಅಭಿಮಾನಿಗಳು ಹಾಗೂ ಇತರರು. -ಕೆಜಿಎಫ್‌ ಗಣಿಗಳನ್ನು 
ಮುಚ್ಚಿ ೬ ವರ್ಷಗಳಾದ ಮೇಲೆ ನೊಂದ ಕಾರ್ಮಿಕರು ಮತ್ತು ಅಭಿಮಾನಿಗಳು 
ಸರಕಾರದ ಅಧಿಕಾರಿಗಳನ್ನು ಮತ್ತು ರಾಜಕಾರಣಿಗಳನ್ನು ಚುಚ್ಚಿ ಎಚ್ಚರಿಸುವ ಸಲುವಾಗಿ 
ಗಣಿಗಳ ಬಗ್ಗೆ ಹೀಗೊಂದು ಚಿರಸ್ಮರಣೆಯನ್ನು ಕರಪತ್ರದ ಮೂಲಕ ಪ್ರಕಟಿಸಿದರು. 

ಇಂದಿನ ಕೆಜಿಎಫ್‌: ಮಂಗನಿಂದ ಮಾನವ ರೂಪ ಪಡೆದ ಮನುಷ್ಯನು ಕಾಡಿನಿಂದ 
ನಾಡಿಗೆ ಬರುವುದರೊಳಗೆ ಮಿಲಿಯಾಂತರ ವರುಷಗಳು ಕಳೆದುಹೋಗಿದ್ದವು. 
ಮರಗಳಿಂದ ನೆಲಕ್ಕೆ ಇಳಿದು ಬಂದ ಮಾನವ ಮೊದಲಿಗೆ ಗುಹೆಗಳಲ್ಲಿ ಆಶ್ರಯ 
ಪಡೆದು. ಕಾಡು ಪ್ರಾಣಿಗಳನ್ನು ಬೇಟಿಯಾಡುತ್ತಲೇ ನದಿ ದಡಕ್ಕೆ ಬಂದು ನೆಲೆ 
ನಿಂತುಕೊಂಡ. ವೃತ್ತಾಕಾರದ ಬಂಡೆಗಳನ್ನು ನಿಲ್ಲಿಸಿ ಅದರೊಳಗೆ ಅಡಗಿ ಕುಳಿತು 
ಒಂದಷ್ಟು ದಿನ ಕಾಲ ಕಳದ. ಅನಂತರ ಭೂಮಿಯನ್ನು ಉಳುತ್ತ ಕಾಡು ಪ್ರಾಣಿಗಳನ್ನು 
ಸಾಕುತ್ತ ಆಶ್ರಯಸ್ನ ನಾದ. ಆಶ್ರಯಗಳು ಹಳ್ಳಿಗಳಾಗಿ, ಪಟ್ಟಣಗಳಾಗಿ ಈಗ 
ಮಹಾನಗರಗಳಾಗಿ ಬೆಳೆದು ನಿಂತಿವೆ. ಈ ನಡುವೆ ಅವನ ತಲೆಯೊಳಕ್ಕೆ ವಿಜ್ಞಾನದ 
ಹುಳುಗಳು ಸೇರಿಕೊಂಡು ಒಂದೊಂದೇ ಯಂತ್ರ ಆವಿಷ್ಕಾರಗೊಳ್ಳತೊಡಗಿತು. 
ತ್ರೇತಾಯುಗ, ದ್ವಾಪರಯುಗ, ಕಲಿಯುಗಗಳು ಕಳೆದು ಈಗ ಆಧುನಿಕ ಯುಗ 
ನಮ್ಮ ಮುಂದಿದೆ. ಗ್ಲಾಸ್‌ ಟ್ಯೂಬಿನಲ್ಲಿ ಬೇಬಿಯನ್ನು ಸೃಷ್ಟಿಸಿದ ಮೇಲೆ ಜೀನೋಮ್‌ 
ನಕ್ಷೆ ತಯಾರಾಯಿತು. ನಕ್ಷತ್ರಕಾಯಗಳ ಮೇಲೆ ವಾಸ್ತವ್ಯಹೂಡುವ ಯೋಜನೆಗಳ 
ತಯಾರಿ ನಡೆಯುತ್ತಿದೆ. 

ಇನ್ನು ಮುಂದೆ ಸುಂದರವಾದ ಮತ್ತು ಮಹಾ ಬುದ್ಧಿಶಾಲಿ ಮಕ್ಕಳನ್ನು ಮಾತ್ರ 
ಭೂಮಿಯ ಮೇಲೆ ಸೃಷ್ಟಿಸಲು ವಿಜ್ಞಾನಿಗಳು : ತಂತ್ರಜ್ಞಾನ ಹೆಣೆಯುತ್ತಿದ್ದಾರೆ. ಮನುಷ್ಯನು 
ಭೂಮಿಯ ಮೇಲೆ ನೂರಾರು ಸ್ಮಾರಕಗಳನ್ನು ಕಾಲಕಾಲಕ್ತೆ ಸೃಷ್ಟಿಸುತ್ತಲೇ ಬರುತ್ತಿದ್ದಾನೆ. 
ಜೊತೆ ಜೊತೆಗೆ ವಿಶ್ವದಲ್ಲಿರುವ ಒಂದೇ ಕೆ ಜೀವಗ್ರಹ ಭೂಮಿಯಲ್ಲಿನ ನೈಸರ್ಗಿಕ 
ಸಂಪನ್ಮೂಲಗಳಾದ. ಗಾಳಿ-ನೀರು, ಮಣ್ಣು, ಅರಣ್ಯ, ನದಿ ಮತ್ತು ಸಾಗರಗಳನ್ನು ನಾಶ 
ಮಾಡುತ್ತಿದ್ದಾನೆ. ಅದರ ಜೊತೆಗೆ ಸದನ ಭೂಗರ್ಭದಲ್ಲಿ ಅಡಗಿರುವ 
ಸಂಪತ್ತನ್ನೂ ತನ್ನ ಪಾಶವಿ ಕೈಗಳಿಂದ ಹೊರಕ್ಕೆ ತೆಗೆಯುತ್ತಿದ್ದಾನೆ. ಅಂತಹದರಲ್ಲಿ 
ಕೆಜಿಎಫ್‌ ಕಪ್ಪು ನೆಲ ಹುದುಗಿಸಿಟ್ಟುಕೊಂಡಿದ್ದ "ಚಿನ್ನದ ತಿಜೋರಿಯನ್ನು ಬರಿದು 
ಮಾಡಿದ್ದಲ್ಲದೆ, ನೂರಾರು ಮೀ. ಎತ್ತರದ ವಿಷದ ಗಣಿತ್ಯಾಜ್ಯ ಗುಡ್ಡಗಳನ್ನು ಸರಿ 
ತನ್ನ ನಿದೆ ಮೇಲೆಯೇ ಪೇರಿಸಿ ಇಟ್ಟುಕೊಂಡುಬಿಟ್ಟ ಮಾಡಿದ್ದುಣ್ಣೊ ಮಹರಾಯ 
ನ ವಂತೆ ತಾನು ಮಾಡಿದ ಅನಾಹುತಗಳೊಂದಿಗೆ ಈಗ ಬದುಕನ್ನು 'ನಡೆಸದೇ ವಿಧಿ 


ಇಲ್ಲದಂತಾಗಿದೆ. ಇದಕ್ಕೆಲ್ಲ ಕಾರಣ ಬ್ರಹ್ಮಾಂಡದ ಏಕೈಕ ಜೀವಗ್ರಹದ 'ಅತಿಬುದ್ಧಿವಂತ 
ಪ್ರಾಣಿ ಮನುಷ್ಯನೇ ಆಗಿದ್ದಾನೆ. 


ಸ್ವಾತಂತ್ರ್ಯಪೂರ್ವದಲ್ಲಿ: ಅಪಾಯ... /೧೯೧ 


ರಿ 


ಎಲ್ಲೇ ಇರಲಿ ಹೇಗೇ ಇರಲಿ ಕೆಜಿಎಫ್‌ ಹೆಸರು ಕೇಳಿದ್ದೆ ನನ್ನ ಕಿವಿಗಳು ನಿಮಿರಿ 
ನಿಂತುಬಿಡುತ್ತವೆ. ನನ್ನ ತಾತ ಬುಡ್ಡಪ್ಪ ಮತ್ತು ಚಿಕ್ಕತಾತ ಪಟ್ಟಪ್ಪ ಇಬ್ಬರೂ ಬಿಸಾನತ್ತಂ 
ಗಣಿಗಳಲ್ಲಿ ಚರ್‌ ಸವಲತ್ತು ಮತ್ತು ಸುರಕ್ಷತೆ ನಗರ ದಿನಗಳಲ್ಲಿ ಕೆಲವು ದಿನಗಳು 
ಮಾತ್ರ ಕೆಲಸ ಮಾಡಿದ್ದರು ಎಂಬುದಾಗಿ ನನ್ನ ತಂದೆ ಹೇಳುತ್ತಿದ್ದರು. ಅಷ್ಟುಬಿಟ್ಟರೆ 
ನಮ್ಮ ಕುಟುಂಬಕ್ಕೆ ಗಣಿಗಳ ಜೊತೆಗೆ ರಸವೆ ರೀತಿಯ ಸಂಬಂಧವೂ ಇರಲಿಲ್ಲ. 
ಜಾ ನನ್ನ ವಿದ್ಯಾಭ್ಯಾಸ ನಡೆದಿದ್ದೆಲ್ಲ ಕೆಜಿಎಫ್‌ನಿಂದಲೇ ಎನು ವುದು ಇದಕ್ಕೆಲ್ಲ ಸ್ವಲ್ಪ 
ಕಾರಕ 7 'ಗಣಿಗಳಲ್ಲಿ ಶಿಲಾಸ್ಫೋಟಗಳು ಸಂಭವಿಸಿದಾಗ ೫ ಕಿ.ಮೀ. ರೂ 
ದಲ್ಲಿದ್ದ ನಮ್ಮ ಹಳ್ಳಿ ಮತ್ತು ಸುತ್ತಮುತ್ತಲ ಹಳ್ಳಿಗಳು ಗಡಗಡ ನಡುಗಿಹೋಗುತ್ತಿದ್ದವು. 
ಬಿಸಾನತ್ತಂ ಮತ್ತು ತಿರಲಾಪಲ್ಲಿ ಗಣಿಗಳು ನಮ್ಮ ಊರಿಗೆ ಒಂದು ಕಿ.ಮೀ. ದೂರ 
ದಲ್ಲಿಯೇ ಇದ್ದವು. ತಟ್ಟೆ, ಗ್ಲಾಸು, ಮಡಿಕೆ, ಕುಡಿಕೆಗಳು ಉರುಳಾಡುತ್ತ ಭೂಮಿ 
ಗಡಗಡ ಕಂಪಿಸುತ್ತಿತ್ತು. ಗಣಿ ಕಾರ್ಮಿಕರ ಹೆಣ್ಣು ಮಕ್ಕಳು ತಮ್ಮ ತಾಳಿ ಬೊಟ್ಟುಗಳನ್ನು 
ತೆಗೆದು ಕಣ್ಣುಗಳಿಗೆ ಒತ್ತಿಕೊಳ್ಳುತ್ತ “ದೇವರೇ ನನ್ನ ಗಂಡನನ್ನು ಉಳಿಸಪ್ಪ' ಎಂದು 
ಬೇಡಿಕೊಳ್ಳುತ್ತಿದ್ದರು. ನಮ್ಮ ಹಳ್ಳಿಯ ಹೂ ಎಲ್ಲೇ ಇರಲಿ ಹ. 
ಕೆಲಸ ಮಾಡುತ್ತಿರಲಿ, “ಆಯ್ಯೋ ಪಾಪ! ಎಷ್ಟು ಜನ ಸತ್ತರೋ ಏನೋ' ಎನ್ನುತ್ತಿದ್ದರು. 

ಗಣಿಗಳ ಮೇಲಿದ್ದ ರಾಟೆಗಳು ಹಗಲು ರಾತ್ರಿಯೆನ್ನದೇ ಕಾರ್ಮಿಕರನ್ನು ನೆಲದ 
ಮೇಲಿಂದ ಗಣಿಗಳ ಒಳಕ್ಕೆ, ಗಣಿಗಳ ಒಳಗಿಂದ ನೆಲದ ಮೇಲಕ್ಕೆ ಸಾಗಿಸುತ್ತಿದ್ದವು. 
ಇನ್ನೊಂದು ಕಡೆ ಚಿನ್ನದ ಅದಿರನ್ನು ರೈಲುಗಳು ಮಿಲ್ಲಿಗೆ ತಂದು ತಂದು ಸುರಿಯುತ್ತಿ 
ದ್ದವು. ಈ ಸದ್ದಿನ ಮಧ್ಯೆ ಬೆಳಗ್ಗೆ ೭ ಗಂಟೆಗೆ, ಸಾಯಂಕಾಲ ೩ ಗಂಟೆಗೆ ಮತ್ತು 
ರಾತ್ರಿ ೧೧ ಗಂಟೆಗೆ ಗಣಿಗಳ ವ್ಯಾಪ್ತಿಯಲ್ಲಿ ರಾಶಿ ರಾಶಿ ಕಾರ್ಮಿಕರು ಹಳದಿ ಶರ್ಟು, 
ಆಕಾಶ ಬಣ್ಣದ ನೀಲಿ ಪ್ಯಾಂಟಿನ ಯುನಿಫಾರ್ಮ್‌ ಧರಿಸಿ, ಕಾಲುಗಳಿಗೆ ಪಂಪ್‌ ಶೂ 
ಹಾಕಿ, ತಲೆಗೆ ಹೆಲ್ಮೆಟ್‌ ಹಾಕಿ ಒ೦ದೇ ಸಮನೆ ಸೈಕಲ್‌ ತುಳಿಯುತ್ತಾ ರಾಶಿ ರಾಶಿ 
ಇರುವೆಗಳಂತೆ ಸಾಗುತ್ತಿದ್ದರು. ಕೆಲಸ ಮುಗಿಸಿದ ಕಾರ್ಮಿಕರು ಮೈಯೆಲ್ಲ ಬೂದು 
ಮಣ್ಣು ಮೆತ್ತಿಸಿಕೊಂಡು ಬರುತ್ತಿದ್ದರೆ, ಕೆಲಸಕ್ಕೆ ಹೋಗುವವರು ಫೆಶ್ಶಾಗಿ ಕಾಣಿಸುತ್ತಿದ್ದರು. 
ಇಡೀ ಗಣಿ ಸಮೂಹವೇ ಚಲನಶೀಲವಾಗಿ ಹರಿದಾಡುತ್ತಿತ್ತು. ಈಗ ಅದೆಲ್ಲ 
ಮುಗಿದುಹೋಗಿದೆ. ಗಣಿಗಳ ಮೇಲಿದ್ದ ಹೆಡ್‌ಗಿಯರ್‌ ಚಕ್ರಗಳು ಚಲಿಸುವುದನ್ನೇ 
ಮರೆತು ಹೋಗಿವೆ. ಕೆಲವು ಕಡೆ ಚಕ್ರಗಳೇ ಕಾಣೆಯಾಗಿವೆ. ಗಣಿ ನಗರದ ಮೂಲೆಮೂಲೆ 
ಯಲ್ಲೂ ಯಂತ್ರಗಳು ತುಕ್ಕು ಹಿಡಿದು ನಿಶ್ಯಬ್ಧವಾಗಿ ಕುಳಿತಿವೆ. ಕಾರ್ಮಿಕರು ನಡೆದಾಡು 
ತ್ತಿದ್ದ ರಸ್ತೆಗಳು ಬರಿದಾಗಿ ತಮ್ಮ ಹಿ೦ದಿನ ಕಳೆಯನ್ನು ಕಳೆದುಕೊಂಡು ಕಂಗಾಲಾಗಿವೆ. 
ಗಂಟೆಗೊಂದು ಸಲ ಕೂಗುತ್ತಿದ್ದ ಸೈರನ್‌ ಸದ್ದು ಕೇಳಿಸುವುದೇ ಇಲ್ಲ. ಅಳಿದುಳಿದ 
ಕಾರ್ಮಿಕರು ಅಂತಹ ಸೈರನ್‌ ಸದ್ದು ಮತ್ತೆ ಕೇಳುತ್ತದೆಯೇ ಎಂದು ಪರಿತಪಿಸುತ್ತಿದ್ದಾರೆ. 


೧೯೨ / ಸುವರ್ಣ ಕಥನ 


೦ದು ಬಂಗಲೆ 


~ 


ತ್ತ 
WwW ಊಂ 
ಎಳ್ಳ 
UW) 
ಲು 


ಕು ಹಾಕುತ್ತಿರು 


ಲ 
ಗಿ 
ಲ 


pe 
Sve 
— 
ಯ 


“1೨3 15 
O ೪ 
3 1 
"ದ ಲ 
LC 
Tak. 7 
Tc 
ಟ್ರ 
eX | 
ವ! 
9. 9 
55)" ಇ. 
H K 
2B 
QS 
5) Ny: 
re 
( ಕ ಈಸ 
Ye | 
ತ್‌” 
ಓಡ? 
"13 Yc 
c 2 
© 
8 3 


[CARE 
> 9 
KX ಇಐ 


ಪ್ರತಿ ಸಲವೂ ಯಾವುದೋ ಒಂದು ಹೊಸ/ವಿಷಾಧ ವಿಷಯಗಳು ನನ್ನ ಕಿವಿಗೆ 
ಕೇಳಿ ಬರುತ್ತಲೇ ಇರುತ್ತವೆ. 

ಅಳಿದುಳಿದ ಗಣಿ ಕಾರ್ಮಿಕರ ಮನೆಗಳಲ್ಲಿ ಉಳಿದುಕೊಂಡಿರುವ ಎಲ್ಲಾ ಯುವಕ 
ಯುವತಿಯರು ಹೊತ್ತು ಮೂಡುವ ಮುಂಚೆಯೇ ಕೆಜಿಎಫ್‌ನಿಂದ ಬೆಂಗಳೂರಿಗೆ 
ರೈಲಲ್ಲಿ ಯಾವುದೋ ಕೆಲಸಕ್ಕ ಹೋಗಿ ರಾತ್ರಿ ೯ ಗಂಟೆಗೆ ಹಿಂದಿರುಗುತ್ತಾರೆ. ವಯಸ್ಸಾದ 
ವೃದ್ಧರು, ಮಕ್ಕಳು ಮತ್ತು ಮಹಿಳೆಯರು ಕೆಲವರು ಆ ಮನೆಗಳ ಮುಂದೆ. ಕುಳಿತಿರುತ್ತಾರೆ. 
ಮನೆಯ ಒಳಕ್ಕೆ ಇಣಿಕಿ ನೋಡಲು ಹೋದಾಗ, ಏನೋ ಹೇಳಿ ಒಳಕ್ಕೆ ಇಣುಕದಂತೆ 
ತಡೆಯುತ್ತಾರೆ. ಸ ಅಸಾಯಕತೆಯನ್ನು ಯಾರಿಗೂ ತೋರಿಸಿಕೊಳ್ಳುವುದು ಅವರಿಗೆ 
ಇಷ್ಟವಿಲ್ಲ. ಗಣಿಗಳಲ್ಲಿ ಕೆಲಸ ಮಾಡಿದ ಮಧ್ಯ ವಯಸ್ಸಿನವರು ಎದುರಿಗೆ ಸಿಕ್ಕಿ ಮಾತಿಗೆ 
ಸಿಲುಕಿಕೊಂಡರೆ ಯಾವುದ್ಯಾವುದೋ ಮಾತುಗಳನ್ನು ಹೇಳಿ, ಕೊನೆಗೆ ರಾಜ್ಯ/ಕೇಂದ್ರ 
ಸರಕಾರಗಳ ಮೇಲೆ ಹರಿಹಾಯ್ತು, "ಭ್ರಷ್ಟ ಅಧಿಕಾರಿಗಳಿಂದಲೇ ಗಣಿಗಳನ್ನು ಮುಚ್ಚ 
ಲಾಯಿತು. ಅವರೆಲ್ಲ ಗಣಿಗಳಲ್ಲಿ ಕೆಲಸ ಮಾಡುವಾಗ ಹಣ ಮಾಡಿದರು, ಕೆಲಸ 
ಬಿಟ್ಟಾಗಲೂ ಸರಕಾರ ಅವರಿಗೆ ಕೈತುಂಬಾ ಹಣ ಕೊಟ್ಟು ಕಳುಸಿತು. ಆದರೆ ನಮಗೆ 
ಕಾರ್ಮಿಕರಿಗೆ ಯಾವ ಕಾಲದಲ್ಲೂ ಸರಿಯಾದ ಸಂಬಳ ಸಿಕ್ಕಲಿಲ್ಲ. ಗಣಿಗಳು ಮುಚ್ಚಿ 
ದಾಗಲೂ ಏನೂ ಕೊಡಲಿಲ್ಲ. ಇಂತಹ ಮೋಸ ಭೂಮಿಯ ಮೇಲೆ ಎಲ್ಲಾದರೂ 
ಉಂಟೆ?” ಎಂದು ಪ್ರಶ್ನಿಸುತ್ತಾರೆ. ಕೊನೆಗೆ "ನಮ್ಮ ಗಣಿಗಳಲ್ಲಿ ಇನ್ನೂ ಸಾಕಷ್ಟು ಚಿನ್ನ 
ಇದೆ' ಎಂಬ ಮಾತನ್ನು ತಪ್ಪದೆ ಹೇಳುತ್ತಾರೆ. ಒಂದು ಲೆಕ್ಕಾಚಾರದಂತೆ ಕೆಜಿಎಫ್‌ 
ಮತ್ತು ಸುತ್ತಮುತ್ತಲ ಗಣಿಗಳಲ್ಲಿ ಇನ್ನೂ ೧೫೦ ರಿಂದ ೨೦೦ ಟನ್ನು ಚಿನ್ನ ಇರುವುದಾಗಿ 
ನಂಬಲಾಗಿದೆ. ಇದ್ಯಾವುದನ್ನೂ ತೋರಿಸಿಕೊಡದ ಈ ಕಪ್ಪು ನೆಲ ಈಗ ಹಚ್ಚನೆ ಹಸಿರಾಗಿ 
ನಳಿನಳಿಸುತ್ತಾ ಎಲ್ಲರನ್ನೂ ಧೃತಿಗೆಡಿಸುವಂತೆ ಕಾಣಿಸುತ್ತಿದೆ, ದೀಪ ನಂದಿಹೋಗುವ 
ಮುನ್ನ ಒಮ್ಮೆಲೇ ಹೆಚ್ಚು ಬೆಳಕು ಚೆಲ್ಲುವಂತೆ. 

ಕೋಲಾರ ಜಿಲ್ಲೆಯ ಒಟ್ಟು ಭೂವಿಸ್ತೀರ್ಣ ೪,೦೦೦ ಚ.ಕಿ.ಮೀ. ಜಿಲ್ಲೆಯ ಭೂಭಾಗ 
ಸಮುದ್ರ ಮಟ್ಟದಿಂದ ೩೦೦ ರಿಂದ ೧೦೦೦ಮೀ. ನಡುವಿನ ಏರಿಳಿತಗಳಿಂದ ರೂಪು 
ಗೊಂಡಿದ್ದು, ಉತ್ತರ ಭಾಗದಲ್ಲಿ ಹಲವಾರು ಪರ್ವತ ಸಾಲುಗಳು ಕಂಡುಬರುತ್ತವೆ. 
ಉಳಿದ ಜಿಲ್ಲೆಯ ಮೇಲ್ಮೈ ಲಕ್ಷಣಗಳು ಬಹಳವಾಗಿ ಅಂಕುಡೊಂಕಾಗಿವೆ. ಪಾಲಾರ್‌, 
ಪೆನ್ನಾರ್‌, ಪಿನಾಕಿನ ಮತ್ತು ಅವುಗಳ ಉಪನದಿಗಳು ಜಿಲ್ಲೆಯ ಅಲ್ಪಕಾಲಿಕ ನದಿಗಳಾಗಿವೆ. 
ಜಿಲ್ಲೆಯಲ್ಲಿ ವರ್ಷಕ್ಕೆ ಸರಾಸರಿ ೭೩೦ ಮಿ.ಮೀ. ವಳೆ ಬೀಳುತ್ತದೆ. ಬೇಸಿಗೆಯಲ್ಲಿ 
ಸಾಮಾನ್ಯವಾಗಿ ಸರಾಸರಿ ಮಧ್ಯಮ ಉಷ್ಣತೆ ೩೫ ಡಿಗಿ ಸೆಂಟಿಗೇಡ್‌ ಇದ್ದು, ಚಳಿಗಾಲ 
ದಲ್ಲಿ ೧೬ ಡಿಗಿ ಸೆಂಟಿಗೇಡ್‌ ಇರುತದೆ. ಮಿಲಿಯಾಂತರ ವರ್ಷಗಳ ಭೂಸವೆತದಿಂದ 
ರೂಪುಗೊಂಡಿರುವ ಬೆಟ್ಟಗಳು ರೇಖೀಯವಾಗಿ ಉತ್ತರ-ದಕ್ಷಿಣ, ಪೂರ್ವ-ಪಶ್ಚಿಮ 
ದಿಕ್ಕಿನಲ್ಲಿ ಸಾಲು ಸಾಲಾಗಿ 'ಹಾಸಿಕೊಂಡಿರುವುದನ್ನು ಕಾಣಬಹುದು. ಜಿಲ್ಲೆಯ ಬಹುತೇಕ 


೧೯೪ / ಸುವರ್ಣ ಕಥನ 


ಭಾಗಗಳು ಸಮತಟ್ಟಾದ ಬಯಲು ಪ್ರದೇಶಗಳಾಗಿವೆ. ಜಿಲ್ಲೆಯ ಒಟ್ಟು ಭೌಗೋಳಿಕ 
ವಿಸ್ತೀರ್ಣದಲ್ಲಿ ಶೇ.೨೫ರಷ್ಟು ಭೂಪ್ರದೇಶ ವ್ಯವಸಾಯ ಯೋಗ್ಯವಾಗಿದೆ. ಜಿಲ್ಲೆಯ 
ಅರಣ್ಯ ಪ್ರದೇಶ ಶೇ.೨ ಭಾಗಕ್ಕಿಂತ ಕಡಿಮೆ, ಉಳಿದ ಭಾಗ ಬೀಳುಭೂಮಿ ಮತ್ತು 
ಹುಲ್ಲುಗಾವಲು. 

ರಾಜ್ಯದ ಮೂಡಲ ಜಿಲ್ಲೆ ಕೋಲಾರ, ಕರ್ನಾಟಕ ರಾಜ್ಯ ಏಕೀಕರಣಗೊಂಡ 
ಮೇಲೆ, ಕಳೆದ ೬೦ ವರ್ಷಗಳಲ್ಲಿ ಹಲವು ಸ್ಥಿತ್ಯಂತರಗಳನ್ನು ಕಂಡಿದೆ. ಕೆಜಿಎಫ್‌ನ 
ಚಿನ್ನದ ಗಣಿಗಳು ರಾಜ್ಯಕ್ಕೆ ಮತ್ತು ದೇಶಕ್ಕೆ ನೀಡಿದ ಕೊಡುಗೆ ಅಪಾರ. ಗಣಿಗಳು 
ಸೂರ್ಯ ಮುಳುಗದ ದೇಶ ಇಂಗ್ಲೆಂಡಿಗೆ, ಆ ದೇಶದ ರಾಜರು ಮತ್ತು ರಾಣಿಯರಿಗೆ 
ನೀಡಿದ ಕೊಡುಗೆ ಇನ್ನೂ ಅಪಾರ ಮತ್ತು ಅಮೂಲ್ಯ ತಮಿಳುನಾಡು ಮತ್ತು ಆಂಧ್ರ 
ಪ್ರದೇಶಗಳಿ೦ದ ಆವೃತಗೊ೦ಡ ಕೋಲಾರ ಜಿಲ್ಲೆ ಚಿನ್ನ, ರೇಷ್ಮೆ ಮತ್ತು ಹೈನುಗಾರಿಕೆಗೆ 
ಹೆಸರುವಾಸಿ. ಚಿನ್ನದ ತಿಜೋರಿ ಈ ಕಪ್ಪು ನೆಲದ ಭೂಗರ್ಭದಲ್ಲಿ ಪೂರ್ಣವಾಗಿ 
ಬರಿದಾಗದೇ ಹೋದರೂ, ಚಿನ್ನದ ಗಣಿಗಳು ಪ್ರಸ್ತುತ ಪೂರ್ಣವಾಗಿ ಸ್ಥಗಿತಗೊಂಡಿವೆ. 
ರೇಷ್ಮೆ ಬೆಳೆ ದಿಕ್ಕು ತಪ್ಪಿದ್ದರೆ, ಹೈನುಗಾರಿಕೆ ಕೂಡ ಸಹಕಾರಿ ಕೈ ಜಾರಿ ಖಾಸಗಿಯವರ 
ಪಾಲಾಗುತ್ತ ರೈತರು ಕವಲು ದಾರಿಯಲ್ಲಿ ಸಿಲುಕಿಗೊಂಡಿದ್ದಾರೆ. 

ಚಿಕ್ಕಬಳ್ಳಾಪುರ ತಾಲ್ಲೂಕಿನ ಮುದ್ದೇನಹಳ್ಳಿಯಲ್ಲಿ(ಚಿಕ್ಕಬಳ್ಳಾಪುರ ಈಗ ಪ್ರತ್ಯೇಕ 
ಜಿಲ್ಲ) ಹುಟ್ಟಿದ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ರಾಜ್ಯ ವಾಣಿಜ್ಯ ಉದ್ಯಮಕ್ಕೆ ಅಪಾರ 
ಕೂಡುಗೆ ನೀಡಿದರೂ, ಅವರಿಂದ ಕೋಲಾರ ಜಿಲ್ಲೆಗೆ ಏನೂ ಪ್ರಯೋಜನವಾಗಲಿಲ್ಲ, 
ಜಿಲ್ಲೆಯಲ್ಲಿ ವಾಣಿಜ್ಯ ಉದ್ಯಮವೂ ಬೆಳೆಯಲಿಲ್ಲ. ವಿಶ್ವೇಶ್ವರಯ್ಯನವರು ಕಾವೇರಿ 
ನದಿಗೆ ಅಡ್ಡವಾಗಿ ae ಶ್ರೀಕೃಷ್ಣ ರಾಜೆಂದ ಅಣೆಕಟ್ಟೆಯಿಂದ ಮಂಡ್ಯ ಮತ್ತು 
ಮೈಸೂರು. ಜಿಲ್ಲೆಗಳಿಗೆ ಅಪಾರ ಲಾಭ ವಾಯಿತು. ಕೋಲಾರ ಜಿಲ್ಲೆಯಲ್ಲಿ ಕೃಷಿಗೆ 
ಮತು ಕುಡಿಯಲೂ ಸಹ ಇಂದಿಗೂ ನೀರಿನ ವ್ಯವಸ್ಥೆ ಇಲ್ಲ. ಜಿಲ್ಲೆಯಲ್ಲಿ ಬ 
ನದಿಗಳು ಹುಟ್ಟಿದರೂ ಒಂದೂ ಜೀವ ನದಿಯೂ ಇಲ್ಲ. ರ ಿಸವೆಂದರೆ ಚಿತ್ರಾವತಿನದಿ 
ನಂದಿ ಬೆಟ್ಟದಲ್ಲಿ ಹುಟ್ಟಿ ಅಂತರ್ಗತವಾಗಿ ಹರಿದು ರಾಜ್ಯ ಗಡಿ ದಾಟಿದ ಮೇಲೆ 
ದೊಡ್ಡ ನದಿಯಾಗಿ ಆಂಧ್ರ ಪ್ರದೇಶದಲ್ಲಿ ಭೋರ್ಗೆರೆದು ಹರಿಯುತ್ತದೆ. 

ಸ್ವಾತಂತ್ರ್ಯಾ ನಂತರದ ಮೈ ಸೂರು ರಾಜ್ಯಕ್ಕೆ ಪ್ರಥಮ ಮುಖ್ಯಮಂತ್ರಿಯನ್ನು ನೀಡಿದ 
ಹೆಗ್ಗಳಿಕೆ ಸ ಜಿಲ್ಲೆಗೆ. po ಈ ಜಿಲ್ಲೆಯಲ್ಲಿನ ರಾಜ ak ಇಬ್ಬಾಶಕ್ತಿಯ 
US ಯಾವುದೇ ಅಭಿವೃದ್ಧಿ ಯೋಜನೆಗಳು ಜಿಲ್ಲೆಗೆ ದಕ್ಕಲಿಲ್ಲ. ದಲಿತರು. 
ರೈತರು ಮತ್ತು ಭಾಷಾ ಹೋರಾಟಗಳಿಂದ ಗಟ್ಟಿಗೊಂಡ ನೆಲ ಭವಿ ೮೦ರ 
ದಶಕದಲ್ಲಿ ದಲಿತ ಚಳುವಳಿ ಜಿಲ್ಲೆಯಲ್ಲಿ ಬಲವಾಗಿ ಬೆಳೆದು ಇಡೀ ರಾಜ್ಯಕ್ಕೆ ಹಬ್ಬು 
ವಂತಾಯಿತು. ರಾಜ ದಲ್ಲಿ ಗಟ್ಟಿಯಾಗಿ ಬೇರೂರಿದ ದಲಿತರ ಶಕ್ತಿ, ಆ ವರ್ಗಕ್ಕೆ ಒಡನ 
ಅಂತಸ್ತನ್ನು ಕಲ್ಪಿಸುವಲ್ಲಿ ಯಶಸ್ಸು ಸಾಧಿಸಿತು. ಗೋಕಾಕ್‌ ವರದಿ ಜಾರಿಗೆ ಹಃ 


ಸ್ವಾತಂತ್ರ್ಯಪೂರ್ವದಲ್ಲಿ: ಅಪಾಯ... / ೧೯೫ 


ಸತ್ಯಾಗ್ರಹಗಳು ಡಾ.ರಾಜ್‌ಕುಮಾರ್‌ ನೇತೃತ್ವದ ಜಾಗೃತಿ ಜಾಥಾ ಜಿಲ್ಲೆಯ ಬಂಗಾರಪೇಟೆ 
ಯಿಂದಲೇ ಪ್ರಾರಂಭಗೊಂಡಿತ್ತು. ಹೆಚ್ಚು ಜನರ ಮಾತೃಭಾಷೆ ತೆಲುಗಾದರೂ ಕನ್ನಡ 
ಇವರಿಗೆ ಆತ್ಮೀಯ ಭಾಷೆ. ೧೯೬೦-೧೯೭೦ರ ದಶಕಗಳಲ್ಲಿ ಜಿಲ್ಲೆಯಲ್ಲಿ ಹೆಚ್ಚಾಗಿ 
ತೆಲುಗು, ಕೆಜಿಎಫ್‌ನಲ್ಲಿ ತಮಿಳು ಚಿತ್ರಗಳೇ ಪ್ರರ್ದಶಿತವಾಗುತ್ತಿದ್ದವು. ಕನ್ನಡಪರ 
ಸಂಘಟನೆಗಳು ಮತ್ತು ವಿದ್ಯಾರ್ಥಿಗಳ ಹೋರಾಟದ ಫಲವಾಗಿ ಬಲವಂತವಾಗಿ 
ಯಾದರೂ ಕನ್ನಡ ಚಿತ್ರಗಳು ನಿಧಾನವಾಗಿ ಪ್ರದರ್ಶನಗೊಂಡವು. 

ಖಾಯಂ ಬರದಿಂದ ಬಳಲುತ್ತಿರುವ ಕೋಲಾರ ಜಿಲ್ಲೆಯ ರೈತರ ಏಕೀಕರಣದ 
ಸಮಯದಲ್ಲಿ ಅವಲಂಬಿಸಿದ್ದ ಕೃಷಿ ತೊರೆದು ಇಂದು ತೋಟಗಾರಿಕೆ, ಪುಷ್ಪೋದ್ಯಮ, 
ಹೈನುಗಾರಿಕೆಗೆ ಶರಣಾಗಿದ್ದಾನೆ. ರಾಜ್ಯದಿಂದ ರಫ್ತಾಗುವ ತರಕಾರಿಯಲ್ಲಿ ಶೇ.೪೦ 
ಕೋಲಾರ ಜಿಲ್ಲೆಯಿಂದಲೇ ಬರುತ್ತದೆ. ಪಸ್ತುತ ಇಡೀ ದೇಶದಲ್ಲೇ ಅತಿದೊಡ್ಡ ಟೊಮೆಟೋ 
ಮಾರುಕಟ್ಟೆ ಕೋಲಾರಿನಲ್ಲಿದೆ. ಇಲ್ಲಿಂದ ಉತ್ತರ ರಾಜ್ಯಗಳಲ್ಲದೆ ಪಾಕಿಸ್ತಾನ ಮತ್ತು 
ಇತರೆ ದೇಶಗಳಿಗೂ ಟೊಮೆಟೋ ರಫ್ತಾಗುತ್ತದೆ. ಇಷ್ಟಕ್ಕೂ ಈ ಪ್ರದೇಶ ಯಾವಾಗಲೂ 
ಮಳೆ ಇಲ್ಲದೆ ತತ್ತರಿಸುತ್ತಿರುತ್ತದೆ. ಒಂದು ವೇಳೆ ಹೆಚ್ಚು ಮಳೆ ಬೀಳುವ ಪ್ರದೇಶವಾಗಿದ್ದರೆ 
ಅಥವಾ ಒಂದೇ ಒಂದು ಜೀವ ನದಿ ಹರಿಯುವ ಜಿಲ್ಲೆಯಾಗಿದ್ದರೆ ಅಥವಾ ಒಂದೋ 
ಎರಡೋ ಆಣೆಕಟ್ಟುಗಳಿದ್ದಿದ್ದರೆ ಈ ಜಿಲ್ಲೆ ಹೇಗಿರುತ್ತಿತ್ತೋ ಏನೋ? ಇದನ್ನೆಲ್ಲ 
ಸರಿತೂಗಿಸಲೆಂಬಂತೆ ಈ ಕಪ್ಪು ನೆಲ ಅಪಾರ ಚಿನ್ನವನ್ನು ತನ್ನ ಒಡಲಲ್ಲಿ ಹುದುಗಿಸಿ 
ಇಟ್ಟುಕೊಂಡಿತ್ತು ರೈತ ಕಷ್ಟು ಪಟ್ಟು ಬೆಳೆಯುವ ತರಕಾರಿಗೆ ಒಳ್ಳೆಯ ಬೆಲೆ ದೊರಕದೇ 
ಬಹಳಷ್ಟು ಸಲ ತೋಟದಲ್ಲಿಯೇ ಬಿಟ್ಟುಬರುವುದು, ರಸ್ತೆಗಳಿಗೆ ತಂದು ಸುರಿದು 
ಪ್ರತಿಭಟಿಸುವುದು ಸರ್ವೇಸಾಮಾನ್ಯವಾಗಿಬಿಟ್ಟಿದೆ. ಆದರೆ ಇದೆಲ್ಲವನ್ನು ಸರಿಯಾದ 
ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವುದರ ಬಗ್ಗೆ ಯಾರೂ ಯೋಚನೆ ಮಾಡುತ್ತಿಲ್ಲ. 
ಈ ವಲಯದಲ್ಲಿ ಗುಜರಾತಿನಂತೆ ಹಾಲಿನ ಡೈರಿ, ಚಾಕೋಲೆಟ್‌ ಕಾರ್ಬಾನೆ, 
ಟೊಮೆಟೋ ಕೆಚ್‌ಪ್‌ ಕಾರ್ಬಾನೆ, ಆಲೂಗಡ್ಡೆ ಚಿಪ್ಸ್‌ ಕಾರ್ಬಾನೆ, ತರಕಾರಿ ಮತ್ತು 
ಹೂವುಗಳನ್ನು ಸಂಗಹಿಸುವ ತಂಪು ಗೋದಾಮುಗಳನ್ನು ನಿರ್ಮಿಸ ಬೇಕಿದೆ. ಆದರೆ 
ಇವುಗಳ ಬಗ್ಗೆ ಯಾಕೊ ಏನೊ ಯಾರು ಮಾತನಾಡುತ್ತಿಲ್ಲ. 

ಉಳಿದ ದಾರಿಗಳು: ಗಣಿಗಳು ಮುಚ್ಚಿದ ನಂತರ ನಂದಿದುರ್ಗ, ಚಿಗುರುಗುಂಟ- 
ಮಲ್ಲಪ್ಪನಕೊ೦ಡ, ಬಿಸಾನತ್ತಂ, ಯಾಪಮಾನ ಮತ್ತು ಮೈಸೂರು ಗಣಿಗಳಲ್ಲಿ ಉಳಿದಿರುವ 
ಸುಮಾರು ೧೧೦.೫೩ ಮಿಲಿಯನ್‌ ಟನ್ನು ಅದಿರಿನಲ್ಲಿ ಸರಾಸರಿ ೪ ಗ್ರಾಂ ಚಿನ್ನ 
ದೊರಕಬಹುದು ಎಂದು ಅಂದಾಜು ಮಾಡಲಾಗಿದೆ. ಕೆಜಿಎಫ್‌ ಗಣಿಗಳಲ್ಲಿ ೧ 
ಟನ್ನು ಶಿಲೆಗೆ ಸರಾ ನರಿ ೩ ರಿಂದ ೫ ಗ್ರಾಂ ಚಿನ್ನ ದೊರಕುವ ಅದಿರು ಹಾಗೆ ಉಳಿದು 
ಕೊಂಡಿದೆ. ಕೆಲವು ಭಾಗಗಳಲ್ಲಿ ಇದಕ್ಕಿಂತ ಹೆಚ್ಚು ಚಿನ್ನವಿರುವ ನಿಕ್ಷೇಪಗಳೂ ಉಂಟು. 
ಒಂದು ಅಂದಾಜಿನ ಪ್ರಕಾರ ಟನ್ನಿಗೆ ಸರಾಸರಿ ಕನಿಷ್ಠ ೩ ಗ್ರಾಂ ಚಿನ್ನ ದೊರಕುವ ೭.೬ 


ಮಿಲಿಯನ್‌ ಟನ್ನಿನಷ್ಟು ಅದಿರು ಚಾಂಪಿಯನ್‌ ರೀಫ್‌ ಒಂದರಲ್ಲಿಯೇ ಇರುವುದಾಗಿ 
ತಿಳಿದುಬರುತ್ತದೆ. ಚಾಂಪಿಯನ್‌ ರೀಫ್‌ ಜೊತೆಗೆ ಹಾಸಿಕೊಂಡಿರುವ ಇನ್ನಿತರ ಐದಾರು 
ರೀಫ್‌ಗಳಲ್ಲಿರುವ ಸಣ್ಣ ಪ್ರಮಾಣದ ಅದಿರನ್ನು ಕೊನೆಯವರೆಗೂ ಕೆಜಿಎಫ್‌ ಆಡಳಿತ 
ಸರಿಯಾಗಿ ಲೆಕ್ಕ ಹಾಕಲೇ ಇಲ್ಲ. 

ಕೆಜಿಎಫ್‌ನಿಂದ ೨೫ಕಿ.ಮೀ. ದೂರದಲ್ಲಿರುವ ಆಂಧ್ರದ ಚಿಗುರುಕು೦ಟ ಗಣಿಗಳಲ್ಲಿ 
ಸಾಕಷ್ಟು ಚಿನ್ನವಿದ್ದು ಈ ಗಣಿಗಳನ್ನು ಯಾವಾಗಲಾದರೂ ಪ್ರಾರಂಭಿಸಬಹುದು. ಈ 
ಗಣಿಗಳಲ್ಲಿ ೧ ಟನ್ನು ಶಿಲೆಗೆ ಸರಾಸರಿ ೩ ರಿಂದ ೫ ಗ್ರಾಂ. ಚಿನ್ನವಿರುವ ಅದಿರು 
ಬೇಕಾದಷ್ಟಿದೆ. ಚೀನಾ ಮತ್ತು ಆಸ್ಟ್ರೇಲಿಯಾ ದೇಶಗಳಲ್ಲಿ ೨ ಗ್ರಾಂ ಚಿನ್ನ ದೊರಕಿದರೂ 
ಅದನ್ನು ಲಾಭದಾಯಕ ಗಣಿ ಉದ್ಯಮವಾಗಿ ನಡೆಸುತ್ತಿದ್ದಾರೆ. ಆಳದ ಗಣಿಗಳನ್ನು 
(ಕೆಜಿಎಫ್‌ನ ಮುಖ್ಯ ಗಣಿಗಳು) ಹೊರತುಪಡಿಸಿ ಚಿಗುರುಕುಂಟ, ಯಾಪಮಾನ, 
ರಾಮಗಿರಿ ಮತ್ತು ಬಿಸಾನತ್ತಂ ಗಣಿಗಳನ್ನು ಲಾಭದಾಯಕವಾಗಿ ನಡೆಸಬಹುದು. 
ಇದಕ್ಕೆ ಒಳ್ಳೆ ಆಡಳಿತ ದೊಂದಿಗೆ ನವೀನ ತಂತ್ರಜ್ಞಾನವನ್ನು ಅಳವಡಿಸಬೇಕಾಗಿದೆ. ಈ 
ಎಲ್ಲಾ ಗಣಿಗಳು(ಕೆಜಿಎಫ್‌ ಮುಖ್ಯ ಗಣಿಗಳನ್ನು ಬಿಟ್ಟು) ಪ್ರಾರಂಭವಾದರೆ ಕಡಿಮೆ 
ಯೆಂದರೂ ೫೦೦ ಕಾರ್ಮಿಕರಿಗೆ ಕೆಲಸವನ್ನು ನೀಡಬಹುದು ಎಂದು ಹೇಳಲಾಗುತ್ತದೆ. 

೧೨ ದಶಕಗಳಲ್ಲಿ ೫೦ ಮಿಲಿಯನ್‌ ಟನ್ನುಗಳಷ್ಟು ಶಿಲೆಗಳನ್ನು ಪುಡಿಮಾಡಿ 
ಎಸೆದಿರುವ ಗಣಿತ್ಯಾಜ್ಯ ಮಣ್ಣಿನ ರಾಶಿಗಳು ಕೆಜಿಎಫ್‌ ಪದೇಶಗಳ ಸುತ್ತಲು ಬೆಟ್ಟಗಳಂತೆ 
ಹರಡಿಕೊಂಡಿವೆ. ಮೊದ ಮೊದಲಿಗೆ ಚಿನ್ನವನ್ನು ಸಂಸ್ಕರಿಸುತ್ತಿದ್ದಾಗ ತಂತ್ರಜ್ಞಾನದ 
ಕೊರತೆಯಿಂದ ಶಿಲೆಗಳಲ್ಲಿದ್ದ ಚಿನ್ನವನ್ನು ನೂರಕ್ಕೆ ಅ ಪಟ್ಟು ಬೇರ್ಪಡಿಸಲು 
ಸಾಧ್ಯವಾಗದ ಕಾರಣ ಶೇಕಡ ` ನ್ನ ಮಣ್ಣಿನ ಲ್ಲಿ ಉಳಿದುಕೊಳ್ಳುತ್ತಿತ್ತು. ದು 
ಗುಡ್ಡಗಳಲ್ಲಿ ೧ ಟನ್ನಿಗೆ ಸರಾಸರಿ ೦.೭೨ ಚಿನ್ನ ದೊರಕಿದರೂ ಪ್ರಸ್ತುತ ನಮ್ಮಲ್ರಿರುವ 
ತಂತ್ರಜ್ಞಾನದಿಂದ ಇದು ಲಾಭದಾಯಕವಲ್ಲ. ಜೊತೆಗೆ ಈಗಾಗಲೆ ಪರಿಸರ ಮಾಲಿನ 
ದಿಂದ ನರಳುತ್ತಿರುವ ಕೆಜಿಎಫ್‌ ಇನ್ನಷ್ಟು ತೊಂದರೆಗೆ ಒಳಗಾಗುತ್ತವೆ. ಕೆಜಿಎಫ್‌ 
ಒಂದು ಕಾಲದಲ್ಲಿ ಹೆಚ್ಚು ಲಾಭದಾಯಕವಾದ ಕ೦ಪನಿಯಾಗಿದ್ದು ದೇಶದಲ್ಲಿಯೇ 
ಅತ್ಯಂತ ವ್ಯವಸ್ಥಿತ ಕಾರ್ಮಿಕ ಸಂಘಟನೆಯನ್ನು ಹೊಂದಿತ್ತು. ಸರಕಾರದ ಮಲತಾಯಿ 
ದೊಸತ ಗಡನಾಡ ಉದಾಸೀನತೆ, ಫೀ ದಲಿತರು/ತಮಿಳರು ಎನ್ನುವ 
ಸಾಮಾಜಿಕ ಅಸಾಮಾನತೆ ಮತ್ತು ರಾಜಕಾರಣದಿಂದ ಕೆಜಿಎಫ್‌ ತನ್ನ ವಯಸಿಗೆ 
ಮುಂಚೆಯೇ ದುಃಸ್ಥಿತಿಗೆ ತಲುಪಬೇಕಾಯಿತು. ಸ್ವಾತಂತ್ರ್ಯಾ ನಂತರ ಇಲ್ಲಿ ಆಯ್ಕೆಯಾದ 
ವರೆಲ್ಲ ರಿಪಬ್ಲಿಕನ್‌ ಪಕ್ಷ, ಕಮ್ಯೂನಿಸ್ಟ್‌ ನ್‌ ಪಕ್ಷ ಏ.ಐ.ಡಿ. ನಾ ಕ್ರ ಇತ್ಯಾದಿ ಪಕ್ಷಗಳಾಗಿದ್ದು 
ಇವರಿಂದ ಕೆಜಿಎಫ್‌ಗೆ. ಜಾವದ Wa ಆಗಲಿಲ್ಲ. 

೧೩೨೩೦ ಅಡಿಗಳ ಆಳದ ಗಣಿಗಳಲ್ಲಿ ಪಾತಾಳ ಅಣೆಕಟ್ಟುಗಳಲ್ಲಿ ಹೇರಳ ನೀರು 
ಶೇಖರಣೆಯಾಗಿದೆ. ಚಿನ್ನದ ಗಣಿಗಳು ಸ್ಥಗಿತಗೊಂಡ ಮೇಲೆ ಗಣಿಗಳ ತುಂಬಾ ನೀರು 


ತುಂಬಿಕೊಂಡಿತು. ಸುರಂಗಗಳಲ್ಲಿ ಒಟ್ಟು ೦.೨೫ ಟಿ.ಎಂ.ಸಿ. ನೀರು ತುಂಬಿದೆ ಎನ್ನಲಾಗಿದೆ. 
ಕುಡಿಯಲು ಯೋಗ್ಯವಲ್ಲದ ಈ ನೀರನ್ನು ಕೃಷಿಗಂತೂ ಯಾವುದೇ ತೊಂದರೆ 
ಇಲ್ಲದೆ ಉಪಯೋಗಿಸಬಹುದಾಗಿದೆ. ಈ ನಿಟ್ಟಿನಲಿ ಕೆಲವು ಪ್ರಯತ್ನಗಳು ನಡೆದರೂ 
ಇದುವರೆಗೂ ಯಾವ ರೀತಿಯ ಯೋಜನೆಗಳೂ ಕಾರ್ಯರೂಪಕ್ಕೆ ಬಂದಿಲ್ಲ. 
ಜಿಲ್ಲಾಡಳಿತ ಮತ್ತು ಸ್ಥಳೀಯರು ಇದರ ಬಗ್ಗೆ ರಾಜ್ಯ ಸರಕಾರದ ಮೇಲೆ ಒತ್ತಡವನ್ನು 
ಹೇರಬೇಕಾಗಿದೆ. ಮಲೇಷ್ಯಾ ಇನ್ನಿತರ ದೇಶಗಳಲ್ಲಿ ಚರಂಡಿ ನೀರನ್ನು ಸಂಸ್ಕರಿಸಿ 
ಕುಡಿಯಲು ಯಪಯೋಗಿಸಲಾಗುತ್ತಿದೆ. ಕೆಲವು ಕಡೆ ಸಮುದ್ರ ನೀರನ್ನು ಸಂಸ್ಕರಿಸಿ 
ಉಪಯೋಗಿಸಲಾಗುತ್ತಿದೆ. ಇನ್ನು ಕೆಜಿಎಫ್‌ ಗಣಿಗಳಲ್ಲಿರುವ ನೀರು ಅಷ್ಟೊಂದು 
ಕಲುಷಿತವಲ್ಲದ ನೀರು. ನೂರಕ್ಕೆ ನೂರು ಪಟ್ಟು ಕೃಷಿಗೆ ಉಪಯೋಗಿಸಬಹು ದಾಗಿದೆ. 
ಸಂಸ್ಕರಿಸಿದರೆ ಖಂಡಿತ ಕುಡಿಯಲೂ ಉಪಯೋಗಿಸಬಹುದು. ಆದರೆ ಜಿಲ್ಲೆಯ 
ಜನ ಇದನ್ನು ಬಿಟ್ಟು ಎಲ್ಲೋ ಇರುವ ಎತ್ತಿನಹೊಳೆ ಮತ್ತು ಬೆಂಗಳೂರಿನ ಚರಂಡಿ 
ನೀರನ್ನು ತರುವುದರ ಬಗ್ಗೆ ಮಾತನಾಡುತ್ತಿದ್ದಾರೆ. ವಿಪರ್ಯಾಸವೆಂದರೆ ಇದೇ ಇರಬೇಕು? 

ಪ್ರಪಂಚದ ಯಾವುದೇ ಅಭಿವೃದ್ಧಿ ಹೊಂದಿದ, ಅಭಿವೃದ್ಧಿಯಾಗುತ್ತಿರುವ ದೇಶ 
ತನ್ನ ಇತಿಹಾಸ ಕಲೆ, ಸಾಹಿತ್ಯ ಸಂಸ್ಕೃತಿಯನ್ನು ಉಳಿಸಿಕೊಂಡು ಬರಲು ಅನೇಕ 
ರೀತಿಯ ಯೋಜನೆಗಳನ್ನು ಹಾಕಿಕೊಳ್ಳುತ್ತದೆ. ಎಷ್ಟೋ ದೇಶಗಳು ತನ್ನಲ್ಲಿರುವ ಗುಹೆ 
ಗಳನ್ನು ಅಭಿವೃದ್ಧಿಪಡಿಸಿ ಪ್ರವಾಸ ತಾಣಗಳನ್ನಾಗಿಸಿವೆ. ಅಮೆರಿಕ ತನ್ನ ನೈಸರ್ಗಿಕ 
ಯಲ್ಲೋಸ್ಟೋನ್‌ ಪಾರ್ಕ್‌ನ್ನು ಅದೊಂದು ಪ್ರವಾಸಿಗರ ಮಾಯಾಲೋಕವಾಗಿ 
ಪರಿವರ್ತಿಸಿಬಿಟ್ಟಿದೆ. ಅನೇಕ ದೇಶಗಳು ಪ್ರಪಂಚದಾದ್ಯಂತ ಚಿನ್ನ ಬೆಳ್ಳಿ ವಜ ವೈಢೂರ್ಯ, 
ಕಲ್ಲಿದ್ದಲು ಇತರ ಖನಿಜಗಳನ್ನು ತೆಗೆದ ಗಣಿ ಚಟಿವಟಿಕೆಗಳ ಕುರುಹುಗಳಿಗಾಗಿ 
ನೂರಾರು ಗಣಿಗಾರಿಕೆ ಸಂಗ್ರಹಾಲಯಗಳನ್ನು ಮಾಡಿ ಪ್ರವಾಸ ತಾಣಗಳನ್ನಾಗಿಸಿವೆ. 
`ತಾಯಿ ಗಣಿಗಳು' ಎ೦ದು ಕರೆಯುತ್ತಿದ್ದ ಈ ಚಿನ್ನದ ಗಣಿಗಳು, ದೇಶದಲ್ಲಿ ಅನೇಕ 
ಗಣಿಗಳು-ಗಣಿ ತಂತ್ರಜ್ಞಾನ ಮತ್ತು ಕಾರ್ಪಾನೆಗಳು ಪ್ರಾರಂಭವಾಗಲು ಕಾರಣವಾಗಿವೆ. 
ನಾಲ್ಕು ಸಾವಿರ ವರ್ಷಗಳ ೧೨೦ ವರ್ಷಗಳ ಆಧುನಿಕ ಗಣಿಗಾರಿಕೆ ನಡೆದ ಈ 
ಪ್ರದೇಶದಲ್ಲಿ ಇದುವರೆಗೂ ಕೇಂದ್ರ/ರಾಜ್ಯ ಸರಕಾರಗಳು ಇಂತಹ ಯಾವುದೇ 
ಯೋಜನೆಯನ್ನು ಅಭಿವೃದ್ಧಿ ಪಡಿಸದೇ ಇರುವುದು ವಿಷಾಧದ ಸಂಗತಿಯಾಗಿದೆ. 

೨೦೧೯ರಿ ಫೆಬ್ರವರಿ, ೧೫, ೧೬ರಂದು ಕೆಜಿಎ ಎಫ್‌ನಲ್ಲಿ ಒಂದು ಕಾರ್ಯಾಗಾರ 
ನಡೆಯಲಿದ್ದು ಅದರಲ್ಲಿ ಕೆಜಿಎಫ್‌ ಚಿನ್ನದ ಗಣಿಗಳ ಪ್ರದೇಶದಲ್ಲಿ ಒಂದು ಗಣಿ 
ಸಂಗ್ರಹಾಲಯವನ್ನು ಸ್ಥಾಪಿಸುವಂತೆ ಸ ಸರಕಾರಕ್ಕೆ ಮನವಿ ಮಾಡಿಕೊಳ್ಳಲು 


ತೀರ್ಮಾನಿಸ ಹ್‌ 
ಸಮಾಜ ಕವಲು ದಾರಿಯಲ್ಲಿ: ಮೊದಲಿಗೆ ಕೆಲವು ಕ್ರಿಶ್ಚಿಯನ್‌ ಮಿಷನರಿಗಳು 
ಮತು ಕೆಲವು ಗುತ್ತಿಗೆದಾರರು ಸ್ವಯಂ ಪ್ರೇರಿತವಾಗಿ ಚರ್ಚ್‌ಗಳು, ಮನೆಗಳು 


೧೯೮ / ಸುವರ್ಣ ಕಥನ 


ಮತ್ತಿತರ ಸ್ಥಳಗಳಲ್ಲಿ ಪ್ರಾಥಮಿಕ ಶಾಲೆಗಳನ್ನು ಸ್ಥಾಪಿಸಿದರು. ೧೯೪೦ರ ಸುಮಾರಿಗೆ 
ಕೆಜಿಎಫ್‌ ಪ್ರದೇಶದಲ್ಲಿ ಅನೇಕ ಪ್ರಾಥಮಿಕ ಶಾಲೆಗಳು ಪ್ರಾರಂಭಗೊಂಡವು. ಮುಂದಿನ 
ದಿನಗಳಲ್ಲಿ ಮುಖ್ಯವಾಗಿ ಇಂಗ್ಲಿಷ್‌ ಕಲಿಸುವ ಪ್ರೌಢಶಾಲೆಗಳು ಪ್ರಾರಂಭಗೊ೦ಡವು. 
ಈ ಶಾಲೆಗಳಲ್ಲಿ ಮುಖ್ಯವಾಗಿ ಆಂಗ್ಲೋ-ಇಂಡಿಯನ್‌ ಅಧ್ಯಾಪಕರು ವಿದ್ಯಾಭ್ಯಾಸ 
ನೀಡುವ ಕಾರ್ಯದಲ್ಲಿ ತಮ್ಮನ್ನು ಆಳವಾಗಿ ತೊಡಗಿಸಿಕೊಂಡರು. ಇಲ್ಲಿಂದ ಹಿಂದೆ 
ನೋಡದ ಶಾಲೆಗಳು ೧೯೮೫ ರವರೆಗೂ ರಾಜ್ಯದಲ್ಲಿಯೇ ಅತಿ ಉತ್ತಮ ಮತ್ತು 
ಶಿಸ್ತಿನ ಶಾಲೆಗಳಾಗಿ ಹೆಸರುಗಳಿಸಿದ್ದವು. ೧೯೫೫ರಲ್ಲಿ ಪ್ರಾರಂಭಿಸಿದ ಸ್ಕೂಲ್‌ ಆಫ್‌ 
ಮೈನ್ಸ್‌ ದೇಶದಲ್ಲಿಯೇ ಎರಡನೇ ಮೈನಿಂಗ್‌ ಕಾಲೇಜ್‌ ಆಗಿತ್ತು. (ಧನ್ದಾದ್‌ ಇದ್ದಿಲು 
ಗಣಿಗಳ ಮಧ್ಯೆ ಮೊದಲ ಮೈನಿಂಗ್‌ ಕಾಲೇಜು ಸ್ಥಾಪನೆಯಾಗಿತ್ತು ೧೯೬೨ರಲ್ಲಿ 
ಪ್ರಾರಂಭವಾದ ಕೆಜಿಎಫ್‌ ಪ್ರಥಮ ದರ್ಜೆ ಕಾಲೇಜು ರಾಜ್ಯದ ಕೆಲವೇ ಉತ್ತಮ 
ಕಾಲೇಜುಗಳಲ್ಲಿ ಒಂದಾಗಿತ್ತು. 

ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ರಾಜ್ಯ/ 
ಕೇಂದ್ರ ಸರಕಾರ ಮತ್ತು ದೇಶದ ಖಾಸಗಿ ಕಂಪನಿಗಳಲ್ಲಿ ಇಂದಿಗೂ ಕಾಣಬರುತ್ತಾರೆ. 
ಮೈನಿಂಗ್‌ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ದೇಶದ ಎಲ್ಲಾ 
ಮೂಲೆಗಳಲ್ಲಿರುವ ಗಣಿಗಳಲ್ಲಿ ದುಡಿಯುತ್ತಿದ್ದಾರೆ. ಕೆಜಿಎಫ್‌ನಲ್ಲಿ ಉದ್ಯೋಗ ನಿರ್ವಹಿಸಿದ 
ಇಂಜಿನಿಯರುಗಳು, ತಂತ್ರಜ್ಞರು ಮತ್ತು ಅವರ ಪೀಳಿಗೆಗಳು ಪ್ರಪಂಚದ ಇತರ 
ಭಾಗಗಳ ಗಣಿಗಳಲ್ಲೂ ದುಡಿಯುತ್ತಿದ್ದಾರೆ. ದೇಶದ ಎರಡು ವಿಶ್ವ ಮಹಾಯುದ್ಧಗಳ 
ಕಾಲದಲ್ಲಿ ಬೆಂಗಳೂರಿನಲ್ಲಿ ಪ್ರಾರಂಭವಾದ ಕಾರ್ಪಾನೆಗಳಲ್ಲಿ ಕೆಲಸ ಮಾಡಿದವರು 
ಹೆಚ್ಚಾಗಿ ಕೆಜಿಎಫ್‌ನಲ್ಲಿ ದುಡಿದ ಕಾರ್ಮಿಕರು ಮತ್ತು ಅವರ ಜನಾಂಗಗಳೇ ಆಗಿವೆ. 
ಕೆಜಿಎಫ್‌ ನಗರ ಕರ್ನಾಟಕದಲ್ಲಿಯೇ ಮೊದಲು ಮತ್ತು ಬೆಂಗಳೂರಿಗಿಂತ ಮುಂಚೆ 
ಕಾಸ್ಮೋ ಪಾಲಿಟನ್‌ ನಗರವಾಗಿತ್ತು. ಒಂದು ರೀತಿಯಲ್ಲಿ ಬೆಂಗಳೂರು ನಗರ 
ಬೆಳೆಯಲು ಕೆಜಿಎಫ್‌ ಗಣಿಗಳು ಕಾರಣ ಎಂದರೆ ಅತಿಶಯೋಕ್ತಿಯ ಮಾತಾಗಲಾರದು. 
ಕರ್ನಾಟಕ ಮಾದರಿ ರಾಜ್ಯವಾಗಲು ಕಾರಣವಾದ ಕೆಜಿಎಫ್‌ ಗಣಿ ನಗರ ಕೊನೆಗೆ 
ಯಾರ ಮಗುವೂ ಆಗದೇ. ಅನಾಥವಾಗಿದ್ದು ಚರಿತ್ರೆಯ ವ್ಯಂಗ್ಯವಾಗಿದೆ. 

೧೯೬೦ರಲ್ಲಿ ಬಿ.ಇ.ಎಂ.ಎಲ್‌. ಪ್ರಾರಂಭವಾದ ಹಿನೆ ಲೆಯಲ್ಲಿ ಕೈಗಾರಿಕಾ ತರಬೇತಿ 
ಕೇಂದ್ರವೂ ಸ್ಥಾಪನೆಯಾಗಿತ್ತು. ಈ ತರಬೇತಿ ಕೇಂದ ಕತ ಕಾಲದಲ್ಲಿ 
ಇಲ್ಲಿನ ಅಧ್ಯಾ ಪಕರು ಗಣಿ ಕಾಲೋನಿಗಳ ಪ್ರತಿ ಗುಡಿಸಿಲಿಗೂ ಹೋಗಿ ವಿದ್ಯಾರ್ಥಿಗಳನ್ನು 
ತರಬೇತಿ ಕೇಂದ್ರಕ್ಕೆ ಕಳುಹಿಸುವಂತೆ ಪೋ ಷಕರನ್ನು ಒತ್ತಾಯಿಸಿ ಸೇರಿಸಿಕೊಂಡಿದ್ದರು. 
ಮೊದಲ ನಂ ವರ್ಷಗಳ ಕಾಲ ತರಬೇತಿಗೆ ಸೇರಿದವರೆಲ್ಲ ಇದೇ ಕಾರ್ಬಾನೆಯಲ್ಲಿ 
ಕೆಲಸಕ್ಕೆ ಸೇರಿಕೊಂಡರು. ಮುಂದಿನ ದಿನಗಳಲ್ಲಿ ತರಬೇತಿ ಪಡೆದವರಿಗೆ ಆ ಅದೃಷ್ಟ 


ಸ್ವಾತಂತ್ರ್ಯಪೂರ್ವದಲ್ಲಿ: ಅಪಾಯ... /೧೯೯ 


[ov] 


ದೊರಕಲಿಲ್ಲ. ವಿಪರ್ಯಾಸವೆಂದರೆ ಇಲ್ಲಿದ್ದ ಒಂದೇ ಒಂದು ಕಾರ್ಲಾನೆಯನ್ನು ಮೂರು 
ತುಂಡುಗಳಾಗಿಸಿ ಒಂದನ್ನು ಮೈಸೂರಿಗೆ ಇನ್ನೊಂದನ್ನು ಬೆ೦ಗಳೂರಿಗೆ ಕಳುಹಿಸ 
ಲಾಯಿತು. 

ಗಣಿ ಪ್ರದೇಶದ ಕಾಲೋನಿಗಳಲ್ಲಿ ಒಟ್ಟಾಗಿ ವಾಸಿಸತೊಡಗಿದ ದಲಿತ ಮತ್ತು 
ಹಿಂದುಳಿದ ಜನಾಂಗಗಳು ಕೆಲವು ದಶಕಗಳ ಕಾಲ ದೂರ ನಿಂತಿದ್ದರೂ ವಸಾಹತು 
ಕಾಲಘಟ್ಟದ ಕೈಗಾರೀಕರಣದಿಂದ ಇವುಗಳ ನಡುವೆ ಒಂದು ಸ್ಪರ್ಶ ಏರ್ಪಟ್ಟಿತ್ತು. 
ಆದರೆ ಉನ್ನತ. ಜಾತಿಗಳ ಕಾರ್ಮಿಕರು ಗಣಿ ಕಾಲೋನಿಗಳಿಂದ ಹೊರಗೆಯೇ ಆ 
ನಿಂತಿದ್ದರು. ಪೆರಿಯಾರ್‌ ಮತ್ತು ಅಂಬೇಡ್ಕರ್‌ ಅವರ ಸಾಮಾಜಿಕ ಎಚ್ಚರಿಕೆ ಮತ್ತು ಅಕ್ಷರ 
ಜ್ಞಾನದಿಂದ ಕಾರ್ಮಿಕರಲ್ಲಿ ಒಳಗೊಳಗೆ ಒಂದು ಸಾಮಾಜಿಕ ಎಚ್ಚರಿಕೆ ಗಟ್ಟಿಗೊಳ್ಳುತ್ತಿತ್ತು. 
೨೦ನೇ ಶತಮಾನದ ಮೊದಲೆರಡು ದಶಕಗಳಲ್ಲಿ ಕೆಲವು ಸಾಮಾಜಿಕ ಪರಿವರ್ತನೆಕಾರರು 
ತಮಿಳುನಾಡಿನಿಂದ ಶೈವ ಮತ್ತು ವೈಷ್ಟವ ಗುರುಗಳನ್ನು ಕರೆದು ತಂದು ಕೆಲವರಿಗೆ 
ಧರ್ಮದೀಕ್ಷೆಯನ್ನು ಕೊಡಿಸುವಲ್ಲಿ ಸಫಲರಾಗಿದ್ದರು. ಕೆಲವರು ರಾಮಾನುಜಾಚಾರ್ಯರ 
ಅನುಯಾಯಿಗಳಾಗಿ ಪರಿವರ್ತನೆಯಾಗಿದ್ದರು. ಇದೇ ಕಾಲದಲ್ಲಿ ಕೆಜಿಎಫ್‌ನಲ್ಲಿ ಬೌದ್ಧ 
ಧರ್ಮದ ಕಡೆಗೆ ಒಲವು ಹುಟ್ಟಿಕೊಂಡು ಕೆಜಿಎಫ್‌ ದಕ್ಷಿಣ ಭಾರತದ ಮುಖ್ಯ ಬೌದ್ಧ 
ಕೇಂದ್ರವಾಗಿತ್ತು. ಸಿಂಹಳಿ, ಥೈಲ್ಯಾಂಡ್‌, ಬರ್ಮಾ ಇನ್ನಿತರ ದೇಶಗಳಿಂದ ಚ್‌ 
ಬೌದ್ಧ ಭಿಕ್ಷುಗಳು ಬೌದ್ಧ ಧರ್ಮದ ಪ್ರಚಾರವನ್ನು J ಕೈಗೊಂಡಿದ್ದರು. 

ಈ ನಡುವೆ ಕೆಜಿಎಫ್‌ನ ಅನೇಕ ಪ್ರದೇಶಗಳಲ್ಲಿ ಚರ್ಚ್‌ಗಳು ಎದ್ದು ನಿಂತವು. 
ಕೆಲವು ಮಿಷನರಿಗಳು ಮತ್ತು ಆಂಗ್ಲೋ-ಇಂಡಿಯನ್ನರಿಂದ ಕಾರ್ಮಿಕರು ಕೆಲವರು 
ಕ್ರಿಶ್ಚಿಯನರಾಗಿ ಮಾರ್ಪಟ್ಟರು. ಆದರೆ ಇವರ ಪರಿವರ್ತನೆ ಸಂಪೂರ್ಣವಾಗಿರದೆ 
ಎರಡೂ ಧರ್ಮಗಳಲ್ಲಿ ಒಂದೊಂದು ಕಾಲಿಟ್ಟು ಸಾಗುತ್ತಿದ್ದರು. ಮೂಲವಾಗಿ ದಲಿತರಾದ 
ಇವರು ಕ್ರೈಸ್ತರಾಗಿದ್ದು ಅನುಕೂಲತೆ ಪಡೆಯಲು ಎನ್ನುವ ಆರೋಪ ಕೂಡ ಇವರ 
ಕೊರಳಿಗೆ ಸುತ್ತಿಕೊಂಡಿತು. ಒಂದು ರೀತಿಯಲ್ಲಿ ಹಿಂದೂ ಸ್‌ ಜಾತಿ ಪದ್ಧತಿ ಮತ್ತು 
ಅಸ್ಪಶ್ಯತೆ ಮೇಲು ನೋಟಕ್ಕೆ ಗಣಿ ಕಾಲೋನಿಗಳಲ್ಲಿ ಪೂರ್ಣವಾಗಿ ಸಡಿಲಗೊಂಡಂತೆ 
ಕಂಡರೂ ಒಡಲಲ್ಲಿ ಅದರ ಅಗ್ನಿ ಮಾತ್ರ ಲಾವಾದಂತೆ ಕುದಿಯುತ್ತಲೇ ಇತ್ತು. 
ಹಿಂದೂ ಧರ್ಮಕ್ಕೆ ಅನೇಕ ರೂಪಗಳಿದ್ದು ಅದು ನೋಡುವವರಿಗೆ ಹುಲಿಯಾಗಿ. 
ಆನೆಯಾಗಿ, ಒಂಟೆಯಾಗಿ, ಇಲಿಯಾಗಿ ಕೊನೆಗೆ ನರಿಯಾಗಿಯೂ ತೋರುತ್ತದೆ. 
ಹಿಂದೂ ಧರ್ಮಕ್ಕೆ ಕೆಳ ಜಾತಿಯವರು ಚಪ್ಪಲಿಯಾಗಿಯೇ ಕಾಣಿಸುತ್ತಾರೆ. ಈ 
ಕಾಲಘಟ್ಟದಲ್ಲಿ ಜಾತಿ ಪದ್ಧತಿ ಮತ್ತು ಅಸ್ಪಶ್ಯತೆಯನ್ನು ಆಚರಣೆ ಮಾಡುತ್ತಿದ್ದ 
ಹಿಂದೂಗಳು ಕೆಜಿಎಫ್‌ನ ಗಣಿ ಕಾಲೋನಿಗಳಲ್ಲಿ ತಮ್ಮ ಕೆಲಸ ನಡೆಯಲಾಗದೆ 
ಭೀತಿಯಿ೦ದ ಹೊರಗಿ೦ದ ಇಣಿಕಿ ನೋಡುತ್ತಿದ್ದರು ಎನ್ನುವುದು ಮಾತ್ರ ಸತ್ಯವಾಗಿತ್ತು. 

ಒಟ್ಟಿನಲ್ಲಿ ವಸಾಹತು ಮತ್ತು ವಸಾಹತೋತ್ತರ ಕಾಲಘಟ್ಟದಲ್ಲಿ ಸಾಮಾಜಿಕವಾಗಿ 


೨೦೦ / ಸುವರ್ಣ ಕಥನ 


ಯಾವುದೇ ದೊಡ್ಡ ರೀತಿಯ ಮಾರ್ಪಾಟುಗಳು ಇಲ್ಲಿ ನಡೆಯಲಿಲ್ಲ ಎಂದೇ ಹೇಳ 
ಬಹುದು. ಆದರೆ ಈ ಕಾಲಘಟ್ಟಗಳಲ್ಲಿ ಗಣಿಗಳ ಹುಟ್ಟಿನಿ೦ದ ವಿದ್ಯಾಭ್ಯಾಸದ ಸ್ಪರ್ಶ 
ಕಂಡ ಕಾರ್ಮಿಕರ ಮಕ್ಕಳು ಮತ್ತು ಅವರ ಮುಂದಿನ ಪೀಳಿಗೆಗಳು, ಹಿಂದೂ 
ಧರ್ಮದ ನರಕದಿಂದ ತಪ್ಪಿಸಿಕೊ೦ಡು ತಮ್ಮ ಬೇರುಗಳನ್ನು ಹೊಕ್ಕಳು ಬಳ್ಳಿಯಿಂದ 
ಕತ್ತರಿಸಿಕೊಂಡು ದೇಶದ ಇತರ ಭಾಗಗಳಲ್ಲಿ ಲೀನವಾಗಿಹೋಗಿವೆ. ಆದರೆ ಕತ್ತರಿಸಿಕೊಂಡ 


ಕ್ಟ ಇ ನ ಬತ್ತೆ | K ತ ಕೆ ಸೆ 
\ % KX ಗ ಟ್ಟ” 


ತು. 


NS 
| 
ಬಡ್‌ 
ತ್‌ 


Pegg 


ಚಿನ್ನದ ಗಣಿಗಳ ಇಂದಿನ ಪರಿಸ್ಥಿತಿಯನ್ನು ಬಿಂಬಿಸುವ ಒಂದು ಚಿತ್ರ 


ಕರಳು ಬಳ್ಳಿಗಳು ಮಾತ್ರ ಇಲ್ಲಿಯೇ ಉಳಿದುಕೊಂಡು ಅದೇ ಹರಕುಮುರುಕು ಗುಡಿಸಿಲು 
ಗಳಲ್ಲಿ ರೋದಿಸುತ್ತಿವೆ. ಇದಕ್ಕೆ ಮುಕ್ತಿ ಎನ್ನುವುದು ಯಾವ ರೂಪದಲ್ಲಿ ಬರುವುದೊ 
ತಿಳಿಯದು. ಇಂತಹ ಜನಾಂಗಗಳು ಪ್ರತಿಯೊಂದು ಕಾಲಘಟ್ಟದಲ್ಲಿಯೂ ಮುಖ್ಯ 
ಸಮಾಜವಾಹಿನಿಗೆ ವಿಮುಖವಾಗಿ ಸರಿಯುತ್ತಿರುವುದು ಮಾನವನ ನಾಗರಿಕತೆಯ 
ಮೂಲ ಲೋಪವಾಗಿದೆ. ಇದರಿಂದ ತಿಳಿಯುವ ಒಂದು ಅಂಶವೆಂದರೆ ಎದ್ಯಾಭ್ಯಾಸ 
ಎನ್ನುವುದು ಒಂದು ಶಕ್ತಿ. ಇದು ಬಂದಿದ್ದು ಪಶ್ಚಿಮ ದೇಶಗಳ ವಸಾಹತು ಕಾಲಘಟ್ಟ 
ದಿಂದ ಎನ್ನುವುದು ಮಾತ್ರ ಸತ್ಯ. ಶೂದ್ರರನ್ನು ಏದ್ಯಾಭ್ಯಾಸದಿ೦ದ ವಂಚಿಸಿದ ಹಿಂದೂ 
ಧರ್ಮ ಸಾವಿರಾರು ವರ್ಷಗಳ ಹುನ್ನಾರ ಎನ್ನುವುದು ಜಗಜ್ಜಾಹೀರಾಗಿದೆ. 

ಆದರೆ ಪ್ರಸ್ತುತ ಪ್ರಪಂಚವನ್ನೆಲ್ಲ ಸುತ್ತಿಕೊಳ್ಳುತ್ತಿರುವ ಜಾಗತೀಕರಣವೆಂಬ ಭೂತದಿಂದ 
ವಿದ್ಯಭ್ಯಾಸ ಎನ್ನುವುದು ದಲಿತರು, ಹಿಂದುಳಿದವರು ಮತ್ತು ಬಡವರಿಗೆ ಒಂದು 
ಶಕ್ತಿಯಾಗಿ ದೊರಕುವ ಯಾವುದೇ ಸೂಚನೆಗಳು ಕಾಣಿಸುತ್ತಿಲ್ಲ. ಕಾರಣ ಇದು ಹಿಂದೂ 


ಧರ್ಮದ ಹಳೆ ಬೇರಿನ ಹೊಸ ರೂಪದಂತೆ ತೋರುತ್ತಿದೆ. ಜೊತೆಗೆ ಜಾಗತೀಕರಣ 
ಎಂಬ ಭೂತಕ್ಕೆ ಚಿನ್ನದ ಲೇಪವನ್ನು ಪೂಸಿ ಅಮೆರಿಕ/ಯುರೋಪ್‌ ದೇಶಗಳ 
ವಸಾಹತು, ಹೊಸಾಹತೋತ್ತರ ಕಾಲಘಟ್ಟಗಳ ಸೋಗಲಾಡಿತನವನ್ನೇ ಇಲ್ಲಿ ಬಿಕರಿ 
ಮಾಡುತ್ತಿದೆ. ಭೂಮಿಯ ಮೇಲೆ ಮನುಷ್ಯನ ನಾಗರಿಕತೆ ಸೃಷ್ಟಿಯಾದ ಕಾಲದಿಂದಲೂ 
ಬಹುಸಂಖಾ ್ಯತರ ದುಡಿಯುವ ಶಕ್ತಿ ಮುಖ್ಯವಲ್ಲ, ಕೆಲವರ ಯುಕ್ತಿಯೇ ಮುಖ ವಾಗಿದೆ. 
ಒಂದು ಕಾಲದಲ್ಲಿ ಇದನ್ನು ಕಾಡು ನ್ಯಾಯ' ಎನ್ನುತ್ತಿದ್ದರು. ಈಗ ಇದನ್ನು ಹಾ 
ಕರಣ” ಎಂದು ಕರೆಯಲಾಗುತ್ತಿದೆ. ಜಾ ಇಲ್ಲೆಲ್ಲ 1೫೬/೬ ಹುಟ್ಟಿಕೊಳ್ಳುತ್ತಿವೆ. 
ದುಡಿಯುವವರು ಕಪ್ಪಾದರೆ, ದುಡಿಯದವರು ಬಿಳಿಯರಾಗುತ್ತಾರೆ. ಸಾಮಾಜಿಕ 
ಅಸಮಾನತೆ ಕಾಲಕಾಲಕ್ಕೆ ಅನೇಕ ರೀತಿಯಲ್ಲಿ ಬದಲಾಗುತ್ತ ಬೇರೆ 'ಬೇರೆ ರೂಪದಲ್ಲಿ 
ಕಾಣಿಸಿಕೊಳ್ಳುತ್ತಲೇ ಇರುತ್ತದೆ. 


೨೦೨ / ಸುವರ್ಣ ಕಥನ 


ಅನುಬಂಧಗಳು 


ಕರ್ನಾಟಕದಲ್ಲಿ ಸಣ್ಣ ಪ್ರಮಾಣದಲ್ಲಿ ಚಿನ್ನ ದೊರಕುವ ಸ್ಥಳಗಳು 


ಜಿಲ್ಲೆಗಳು: 
ಬಿಜಾಪುರ 
ತುಮಕೂರು 
ಹಾಸನ 
ಬಳ್ಳಾರಿ 
ಶಿವಮೊಗ್ಗ 


ಚಿಕ್ಕಮಗಳೂರು : 


ರಾಯಚೂರು 


ಚಿತ್ರದುರ್ಗ 


ಇಕ್ಕಹಾಳ. 

: ಅಜ್ಜನಹಳ್ಳಿ, ಜವನಹಳ್ಳಿ ಮತ್ತು ಬೆಳ್ಳಾರ. 

: ಹಾರನಹಳ್ಳಿ, ಕೆಂಪಿನಕೋಟೆ ಮತ್ತು ಗೊಲ್ಲಹಳ್ಳಿ. 

: ಚಿಗಟೇರಿ, ಬಾವಿಹಳ್ಳಿ ಮತ್ತು ಕೊಂಗನಹೊಸೂರು. 

: ಪಲವನಹಳ್ಳಿ, ಹೊನ್ನೇಹಟ್ಟಿ ಮತ್ತು ಹೊನ್ನಾಳಿ. 

: ಅಂಬಳೆ, ಒಳಗೆರೆ, ಪೊರ್ಸೆಗೊಂಡನಪಾಳ್ಯ ಮತ್ತು ಕೌದಳ್ಳಿ. 

: ಮೂಕನಗವಿ, ಹೆಗ್ಗನದೊಡ್ಡಿ, ಗೋಡಿಗಿರಿ, ನಾಗನೂರು ಮತ್ತು 


ಮಂಗ್ಳೂರು. 


: ಹೊನ್ನೆಬೆಟ್ಟ, ಹಾಲ್ತಿಬೆಟ್ಟ, ಕಾಳಿಂಗನಹಳ್ಳಿ, ಬೆಳ್ಳಿಬೆಟ್ಟ ಮತ್ತು 


ಹುಂಜನಕೆರೆ. 


: ಕಬುಲಿಯಟ್‌ಕಟ್ಟ, ಅತಿಕಟ್ಟಿ, ಮೈಸೂರ್‌ ಮೈನ್‌, ಸಾಂಗ್ಲಿ ಮತ್ತು 


ಹೊಸೂರು ಮೈನ್‌ 
ಜಲಗಾರನಗುಂಡಿ, ಸಿದ್ಧರಹಳ್ಳಿ, ನಂದಿ, ದೇವರಕ್ಷು ಮತ್ತು 
ಅಜ್ಜಂಪುರ. 


: ಹಟ್ಟಿ, ಕದೋನಿ, ವಂದಲಿ, ಚಿಂಚರಿಕಿ, ಊಟಿ, ಉದ್ದಾಲ್‌, ಸನ್‌ 


ಬಾಲ್‌, ಮಸ್ಕಿ, ರಾಮಲದಿನಿ , ಹೊನ್ನ! ಕುಣಿ ಮತ್ತು ಹೀರಾಬುದ್ಧಿನಿ. 


: ಹಳೆಕಲ್ಲುಗುಡ್ಡ, ಹೊನ್ನೇಮರಡಿ, AE UR 


ನೆಲಬಾವಿಗುಡ್ಡ, ಮಲೆಬೆನ್ನೂರು ಮತ್ತು ದಿಂಡಾವರ. 


ಕೆಲವು ಚಾರಿತ್ರಿಕ ಘಟನೆಗಳು 


ಕ್ರಿ.ಪೂ.೪೦೦೦ 


ಕ್ರಿ.ಪೂ:೨೦೦೦ 


: ಆದಿಮಾನವ ಮೊದಲ ಬಾರಿಗೆ ನದಿಯ ಮೆಕ್ಕಲು ಮಣ್ಣಿನಲ್ಲಿ 


ಚಿನ ವನ್ನು ನೋಡಿ ಆಶ್ಚರ್ಯಪಟ್ಟಿದ್ದು. 


: ಚಿನ್ನ ಹೆಚ್ಚಾಗಿ ಕಾರ್ಸ್‌ರು್‌ SLR ಶಿಲೆಗಳಲ್ಲಿ ದೊರಕುತ್ತದೆ ಎನ್ನುವ 


ಬಂಟ ಮೂಡಿದ್ದು. 


ಕ್ರಿ.ಶ:೩೦೦-೬೫೦: ಅಶೋಕ ಚಕ್ರವರ್ತಿ ಮತ್ತು ಮೌರ್ಯರ ಕಾಲ, ಚಿನ್ನದ ಯುಗ. 


ಅನುಬಂಧಗಳು /೨೦೩ 


೧೫೦೦-೧೭೦೦: ಈ ಕಾಲದಲ್ಲಿ ಚಿನ್ನದ ಗಣಿಗಳ ಬಗ್ಗೆ ನಿರ್ಲಕ್ಷ ತೋರಲಾಯಿತು 


೧೮೩೨ 


೧೮೩೩ 


೧೮೩೪ 


೧೮೫೧ 


೧೮೭೪ 


೧೮೮೦ 


೧೮೮೫ 


೧೮೮೭ 


lo 


ಎಂದು ತಿಳಿದುಬರುತ್ತದೆ. 


: ಮಣಿಪುರದ ನಿಂಗ್ತು ನದಿಯಲ್ಲಿ ಚಿನ್ನದ ಪುಡಿಯನ್ನು 


ನೋಡಲಾಯಿತು. 


: ಗದಗ್‌ ಚಿನ್ನದ ಗಣಿಗಳ ಬಗ್ಗೆ ನ್ಯೂಬೋಲ್ಡ್‌ ಪ್ರಸ್ತಾಪಿಸಿದರು. 


@ ಇಂ 


: ಮಲ್‌ಬಾರ್‌ ಚಿನ್ನದ ಗಣಿಗಳ ಬಗ್ಗೆ ಜೆ.ಪಿನ್ಸ್‌ಸ್‌ ಪ್ರಸಾಪಿಸಿದರು. 


pi ಥ್‌ 


: ಭಾರತ ಭೂವೈಜ್ಞಾನಿಕ ಸರ್ವೇಕ್ಷಣ (ಜಿಎಸ್‌ಐ) ಇಲಾಖೆ ಕಲಕತ್ತಾ 


ದಲ್ಲಿ ಪ್ರಾರಂಭವಾಯಿತು. 


: ಕೆಜಿಎಫ್‌ ಪುರಾತನ ಗಣಿಗಳ ಬಗ್ಗೆ ಲೆಪ್ಟಿನೆಂಟ್‌. ಜಾನ್‌ ವಾರೆನ್‌ 


ನ್‌ ದಿತಿ 
ಪ್ರಸ್ತಾಪಿಸಿದ್ದು. 


: ಕೆಜಿಎಫ್‌ ಪ್ರದೇಶದ ಕೆಲವು ಭಾಗಗಳಲ್ಲಿ ಚಿನ್ನ ತೆಗೆಯಲು ಅಂದಿನ 


ಮೈಸೂರು ಸರಕಾರದಿಂದ ಮೈಕೇಲ್‌ ಲ್ಯಾವಲ್ಲೇ ಅಪ್ಪಣೆ ಪಡೆದು 
ಉರಿಗಾಂ ಮೈನಿಂಗ್‌ ಕಂಪನಿ ಸ್ಥಾಪಿಸಿದರು. 


: ಮೆ। ಜಾನ್‌ ಟೇಲರ್‌ ಕಂಪನಿ ಕೆಜಿಎಫ್‌ ಪ್ರದೇಶಗಳಲ್ಲಿ ಆಧುನಿಕ 


ಚಿನ್ನದ ಗಣಿಗಳಿಗೆ ನಾಂದಿ ಹಾಡಿತು. 


: ಕ್ಯಾಪ್ಟನ್‌ ಪ್ಲೂಮರ್‌ ಪ್ರಖ್ಯಾತ ಚಾಂಪಿಯನ್‌ ಚಿನ್ನದ ಲೋಡನ್ನು 


ಕಂಡುಹಿಡಿದರು. 


: ಆಧುನಿಕ ಹಟ್ಟಿ ಚಿನ್ನದ ಗಣಿಗಳು ಮತ್ತೆ ಪ್ರಾರಂಭವಾದವು. 


೧೯೦೨: ಕಾವೇರಿ ನದಿ ಕೊಳ್ಳ (ಶಿವನಸಮುದ್ರ) ದಿಂದ ಕೆಜಿಎಫ್‌ಗೆ 
ಜಲ ವಿದ್ಯುತ್‌ ಜೋಡಿಸಲಾಯಿತು. 


: ಮೊದಲನೇ ಪ್ರಪಂಚ ಮಹಾಯುದ್ಧದಿಂದ ಪ್ರಪಂಚದಾದ್ಯಂತ 


ಅನೇಕ ಚಿನ್ನದ ಗಣಿಗಳು ಸ್ಥಗಿತಗೊಂಡವು. 


: ಚಿನ್ನದ ನಿಗದಿತ ಬೆಲೆಯನ್ನು ನಿಷೇಧಿಸಿದ್ದರಿಂದ ಚಿನ್ನದ ಬೆಲೆ 


ಏರಿತು. 


: ಕೆಜಿಎಫ್‌ ಚಿನ್ನದ ಗಣಿಗಳು ರಾಷ್ಟೀಕರಣಗೊ೦ಡು ಮೈಸೂರು 


ಸರಕಾರ ತನ್ನ ವಶಕ್ಕೆ ತೆಗೆದುಕೊಂಡಿತು. 


: ಭಾರತ ಸರಕಾರ ಕೆಜಿಎಫ್‌ ಗಣಿಗಳನ್ನು ತನ್ನ ಆಡಳಿತಕ್ಕೆ ತೆಗೆದು 


ಕೊಂಡಿತು. 


: ಸರಕಾರ ನಿಗದಿಪಡಿಸಿದ್ದ ಚಿನ್ನದ ಬೆಲೆಯನ್ನು ಹಿಂದಕ್ಕೆ ತೆಗೆದು 


ಕೊಂಡಿತು. 


ವ ೧% ೧೨ | ಗಿ ಸಾಪ 
: ಭಾರತ್‌ ಗೋಲ್ಡ್‌ ಮೈನಿಂಗ್‌ ಲಿಮಿಟೆಡ್‌(ಬಿ.ಜಿ.ಎಮ್‌.ಎಲ್‌.) ಸ್ಥಾಪನೆ 


ಗೊಂಡಿತು. 


೦೪ /ಸುವರ್ಣ ಕಥನ 


೧೯೯೨ ಚಿನ್ನದ ಗಣಿಗಳನ್ನು ತೆಗೆಯಲು ಖಾಸಗಿ ಉದ್ಯಮಗಳಿಗೆ ಅನುಮತಿ 


ನೀಡಲಾಯಿತು. 


೧೯೯೮ : ಚಿನ್ನದ ಅಮದಿಗೆ ಸರಳೀಕೃತ ಕಾನೂನು ಮಾಡಲಾಯಿತು. 
೨೮:೦೨:೨೦೦೧: ಕೆಜಿಎಫ್‌ ಗಣಿಗಳನ್ನು ಅಂತಿಮವಾಗಿ ಮುಚ್ಚಲಾಯಿತು. 


ಹೆಚ್ಚಿನ ಓದಿಗಾಗಿ ಆಕರ ಗ್ರಂಥಗಳು 


x 


x 


ರಾಜರ ಲೋಹ ಲೋಹಗಳ ರಾಜ -ಡಾ.ಟಿ.ಆರ್‌.ಅನಂತರಾಮು, (೧೯೯೦). 
ಕರ್ನಾಟಕದ ಎಲ್ಲ ಜಿಲ್ಲಾ ಸಂಪನ್ಮೂಲ ನಕ್ಷೆಗಳು, ಡಾ.ಎಂ.ವೆಂಕಟಸ್ವಾಮಿ ಮತ್ತು 
ಡಾ.ಟಿ.ಆರ್‌.ಅನ೦ತರಾಮ, ವರಿಷ್ಠ ಭೂವಿಜ್ಞಾನಿಗಳು, ಭಾರತೀಯ ಭೂವೈಜ್ಞಾನಿಕ 
ಸರ್ವೇಕ್ಷಣ ಇಲಾಖೆ, ಬೆ೦ಗಳೂರು. 

ಕೋಲಾರ ಚಿನ್ನದ ಗಣಿಗಳು (ಚಾರಿತ್ರಿಕ, ಸಾಂಸ್ಕೃತಿಕ, ಸಾಮಾಜಿಕ-ಆರ್ಥಿಕ 
ಅಧ್ಯಯನ), , ಮಹಾಪಬಂಧ, ಡಾ.ಎಂ.ವೆಂಕಟಸ್ವಾಮಿ, ಹಂಪಿ ಕನ್ನಡ ಸಾಂಸ್ಕೃತಿಕ 
ವಿಶ್ವವಿದ್ಯಾಲಯ, ಹಂಪಿ, ವಿದ್ಯಾರಣ್ಯ. 

A Jumper cooly moving in underground without a light fell from 
340ft. level to 540ft. and died instantly, Reports of Chief Inspectors 
of Mysore, 1899. 

Ancient and post medieval mining sites in the Khetri copper belt 
and Kolar gold fields, India-Lynn willies bulletin. peak district mines, 
Historical society voll-11, Nov 6, winter 1992. 

Anthony Caplan, Heat Exhaustion in KGF” KGF Bulletin. 
Centenary souvenir 1980, BGML,KGF. 

For instance Mukherjee, Crime and Criminals: Janaki Nair, 
“Prohibited Marriage: State protection and Child Wife in the Mysore, 
1894-1930”. 

Foreign Department Confidential, B Internal Branch, section A 1905, 
IPC of Mysore, January 17, 1908 (emphasis added). 

Gold exploration and development, Bangalore - 1985, India, united 
nations inter regional seminar volume. 

Gold in India by B.P.Radhakrishna, L.C.Curtis, Geological society 
of India, Bangalore, (1999), 

Gold resources of India, Geological Survey of India (GSI), series 


A, Economic geology, no. 38, part-l: text by M.Ziauddin and 
S.Narayanaswamy ( 1974). 


ಅನುಬಂಧಗಳು / ೨೦೫ 


Historical notes on the Kolar gold fields - 7.1/11118175, KGF Mining 
and metallargical Society, bulletin. 

J.T.Hudson “some Features of South A#rican Mining Pracrtice” KGF 
Mining and Metallurgical Society, Quarterly bulletin (KGF 
Bulletins). 

Jackspalding mine ventilation with conditioned Air, KGF, Bulletins. 
K.G.F Mining journals, BGML library. 

K.G.F Mining magazines, BGML library. 

K.S.Seetharaman, Kolar Thanagavail Varalaru (Tamil). 
Kavnaugh, P.M. 1968, 6000 years of Gold Mining Exhausted the 
world’s Gold Reserves? Can. Min. Metal. Bull. Vol-61, p-672. 
King, W.1878, Note on the Progress of the Gold Industry in the 
Wynad, Nilgiri District, Madras Presidency Rec. G.S.I, Vol-11. 
Kolar district gazetteer (1968), Vidhana veedhi, Bangalore-l. 
Kolar Gold Fields - Down memory lane by Bridget White Kuumar 
(2010). 

Kolar Gold Fields (Unfolding the Untold) by Dr. S.Srikumar (2015). 
Miners and Millhands-work, culture and politics in princely Mysore 
- janaki Nair, sage publication, New Delh(1998). 

Old ways of mining in the Kolar gold fields - P.T.Eraddock, gold 
bulletin, 1991. 

Report prepared in 1985 by Sri.K.S.R.Charry, former Secretary, 
Dept. of Mines, Govt. of India. 

Satya Prakash Mishra, 1987, Rock Edicts of Ashoka and Golz-Gold 
minralisation, Rec. GSI, 113 (7). 

Simmons “The case of KGF” Srininvasan, Labour in India. 
Srinivasan, Labour in India (1930). 

Treatment of gold bearing quartz of the KGF by R.H.Kendal and 
A.F Hosking trans. of the Institute of Mining and Metals,1925. 
Williams, T. 1936 Historical Notes on the Kolar Gold Field, Min. 
Metal, Soc KGF. Vol-VIIL, part- 11. Bull No.41-44. 

Gold the Indian scene by B.P.Radhakrishna, L.C.Curtis, Geological 


society of India, Bangalore, (1991). 


ಕೋಲಾರದ ಚಿನ್ನದ ಗಣಿಗಳನ್ನು ಕುರಿತ ಅಧ್ಯಯನ ಸುವರ್ಣ ಕಥನ. ಕೋಲಾರದ 
ಚಿನ್ನದ ಗಣಿಗಳು ಬಹಳ ಪ ಸ! ಬ್ರಿಟಿಷರು ಭಾರತಕ್ಕೆ ಆಗಮಿಸುವುದಕ್ಕೆ 
ಮೊದಲೇ ಇಲ್ಲಿ ಚಿನ್ನ ವನ್ನು ತೆಗೆಯಲಾಗುತ್ತಿತ್ತು. ಬ್ರಿಟಿಷರು ತಮ್ಮ ಆಡಳಿತದ 
ಅವಧಿಯಲ್ಲಿ ಇಲ್ಲಿ ಉತ್ಪಾದಿಸಿದ ಅಪಾರ ಪ್ರಮಾಣದ ಚಿನ ವನ್ನು ತಮ್ಮ ದೇಶಕ್ಕೆ 
ಸಾಗಿಸಿದರು. ಅತ್ಯಂತ ಬೆಲೆ ಬಾಳುವ ಈ ಲೋಹದ ಉತ್ಪಾದನೆಯ ಹಾದಿ ಅತ್ಯಂತ 
ಕಠಿಣವಾದುದು. ಸಾವಿರಾರು ಅಡಿಗಳ ಆಳದವರೆಗೆ ಕೊರೆದಿರುವ ಸುರಂಗ 
ಮಾರ್ಗಗಳಲ್ಲಿ ಇಳಿದು ಚಿನ್ನದ ಅದಿರನ್ನು ಹೊತ್ತು ತರುವವರು ಬಡ ಕೂಲಿ 
ಕಾರ್ಮಿಕರು. ಒಂದು ಹೊತ್ತಿನ ಕೂಳಿಗಾಗಿ ಇಂತಹ ಅಪಾಯಕಾರಿಯಾದ ಕೆಲಸಗಳಲ್ಲಿ 
ತೊಡಗಬೇಕಾದುದು ಅವರಿಗೆ ಅನಿವಾರ್ಯ. ಭೂಮಿಯ ಆಳಕ್ಕೆ ಇಳಿದಾಗ ಅನೇಕ 
ಬಗೆಯ ಅವಘಡಗಳಿಗೆ ತುತ್ತಾಗುವ ಸಂಭವ ಹೆಚ್ಚು. ಹೀಗೆ ಅನೇಕ ಮಂದಿ 
ಕಾರ್ಮಿಕರು ಗಣಿಯ ಸುರಂಗಗಳ ಒಳಗೆ ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. 
ಅಸಂಖ್ಯಾತ ಮಂದಿ ಅಂಗವಿಕಲರಾಗಿದ್ದಾರೆ. ಇಷ್ಟೆಲ್ಲ ಅಪಾಯಗಳಿಗೆ ತಮ್ಮನ್ನು 
ಈಡುಮಾಡಿಕೊಂಡು ಕನಿಷ್ಠ ಕೂಲಿಗೆ ದುಡಿಯುವ ಈ ವರ್ಗಕ್ಕೆ ಚಿನ್ನ ಕೈಗೆಟುಕದ 
ವಸ್ತು. ಚಿನ್ನವನ್ನು ಅದಿರಿನಿಂದ ಬೇರ್ಪಡಿಸಲು ಬಳಸುವ ಸೈನೈಡ್‌ ಮುಂತಾದ 
ಅಪಾಯಕಾರಿ ರಾಸಾಯನಿಕಗಳು ಮಾರಣಾಂತಿಕ ಕಾಯಿಲೆಗಳಿಗೆ ಎಡೆಮಾಡಿ 
ಕೊಡುತ್ತವೆ. ಇಂತಹವುಗಳು ನೀರಿನ ಮೂಲಗಳಾದ ಕೆರೆ, ಬಾವಿಗಳಿಗೆ ಸೇರಿ 
ಭೂಮಿಯ ಫಲವತ್ತತೆಯನ್ನು ನಾಶಮಾಡಿವೆ. ಜೊತೆಗೆ ಅದಿರುತ್ಯಾಜ್ಯದ ರಾಶಿ 
ಭೂಮಿಯನ್ನು ಬರಡಾಗಿಸಿದೆ. ಕೋಲಾರದ ಚಿನ್ನದ ಗಣಿಗಳ ಸ್ಥಿತಿಗತಿ, ಕಾರ್ಮಿಕರ 
ಬವಣೆ, ವೇತನ ತಾರತಮ್ಯ, ಬ್ರಿಟಿಷರ ದರ್ಪದ ಆಡಳಿತ, ಅದಿರಿನ ತ್ಯಾಜ್ಯದಿಂದಾದ 
ಹಾನಿ ಮುಂತಾದ ಸಂಗತಿಗಳನ್ನು ಲೇಖಕರು ತಮ್ಮ ಕೃತಿ ಸುವರ್ಣ ಕಥನದಲ್ಲಿ 
ಕೂಲಂಕಷವಾಗಿ ವಿವರಿಸಿದ್ದಾರೆ. ಇಂತಹ ಮಹತ್ವದ ಕೃತಿಯನ್ನು ಸಿದ್ಧಪಡಿಸಿಕೊಟ್ಟ 
ಡಾ. ಎಂ. ವೆಂಕಟಸ್ವಾಮಿ ಅವರಿಗೆ ಕನ್ನಡ ವಿಶ್ವವಿದ್ಯಾಲಯದ ಕೃತಜ್ಞತೆಗಳು ಸಲ್ಲುತ್ತವೆ. 


ಡಾ. ಸ.ಚಿ.ರಮೇಶ 
ಕುಲಪತಿ 


(| 


: ¥.180/- 


| 


A | 


[avec opr] ಕನ್ನಡ ವಿಶ್ವವಿದ್ಯಾಲಯ, ಹಂಪಿ 


